ಆಲ್‌ಫ್ರೆಡ್ 
ವೆಗ್ನರ್ 
ಮತ್ತು ಭೂಖಂಡಗಳ ಚಲನೆ 


ಟಿ. ಆರ್. ಅನಂತರಾಮು 


ಆಲ್ಫ್ರೆಡ್ ವೆಗೆನರ್ 


ಮತ್ತು 
ಭಾಖಂಡಗಳ ಚಲನೆ 


ವಿಜ್ಞಾನ ದೀಪಮಾಲೆ 


ಟಿ.ಆರ್ . ಅನಂತರಾಮು 


ಕೀರ್ತನ ಪ್ರಕಾಶನ 

85 , ' ಗಿರಿದರ್ಶಿನಿ', 3ನೇ ಕ್ರಾಸ್ 
ಮೌಂಟ್ ಜಾಮ್ ಬಡಾವಣೆ, ಹನುಮಂತನಗರ 

ಬೆಂಗಳೂರು- 560 019 


ALFRED WEGENER : A book on the life and work of Alfred Wegener 
by T. R . Anantharamu, Published by Keerthana Prakashana, 85 , 
"Giridarshini', 3rd Cross, Hanumanthanagara , Bangalore 560019 


ಪ್ರಥಮ ಮುದ್ರಣ : 1995 
ದ್ವಿತೀಯ ಮುದ್ರಣ : 1997 
ತೃತೀಯ ಮುದ್ರಣ : 2012 


ಪುಟಗಳು : 152 
ಆಕಾರ : 1/ 8 ಡೆಮಿ 


ಕಾಗದ : 70 ಜಿ.ಎಸ್. ಎಂ . ವ್ಯಾಪ್ತಿಥೋ 


ಬೆಲೆ ರೂ . 80 / 


ಹಕ್ಕುಗಳು: ಲೇಖಕರದು 


ಮುಖಪುಟ ಚಿತ್ರ : ಬಿ.ಎಸ್. ವಿದ್ಯಾರಣ್ಯ 
ಡಿಟಿಪಿ: ಚಾರುಮತಿ ಪ್ರಕಾಶನ 
ಮುದ್ರಣ : ಶ್ರೀ ಲಕ್ಷ್ಮೀ ಸಾಯಿ ಪ್ರಿಂಟ್ 

ದೂರವಾಣಿ: 080 - 26703086 
ಮೊಬೈಲ್ : 9448213675 


ಎರಡು ಮಾತು 


ಇದು ಆಲೈಡ್ ವೆಗೆನರ್ ಕೃತಿಯ ಮೂರನೇ ಮುದ್ರಣ, ಮೊದಲೆರಡು 
ಮುದ್ರಣಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ 1995 , 1997ರಲ್ಲಿ ಹೊರತಂದಿತ್ತು. 
ಪವನ ವಿಜ್ಞಾನದಲ್ಲಿ ಪರಿಣತಿ ಇದ್ದ ಜರ್ಮನಿಯ ವೆಗೆನರ್‌ನನ್ನು ಜಗತ್ತು 
ಸ್ಮರಿಸಿಕೊಳ್ಳುವುದು ಅವನು ಭೂವಿಜ್ಞಾನಕ್ಕೆ ನೀಡಿದ ಕೊಡುಗೆಗಾಗಿ, 
ಅಂದಿನ ಸಂದರ್ಭದಲ್ಲಿ ಭೂಭೌತ ವಿಜ್ಞಾನಿಗಳು ವೆಗೆನರ್ ಪ್ರತಿಪಾದಿಸಿದ 
' ಭೂಖಂಡಗಳ ಅಲೆತ ಸಿದ್ದಾಂತವನ್ನು ಅಲ್ಲಗಳೆದರು, ಅವನದು ವೈಜ್ಞಾನಿಕ 
ಮಾರ್ಗವಲ್ಲವೆಂದು ಹೀಗಳೆದರು. ವಿಜ್ಞಾನ ಬಯಸುವುದು ಸಾಕ್ಷಿಗಳನ್ನಾಧರಿಸಿದ , 
ಯಾವ ಸಂದರ್ಭದಲ್ಲಾದರೂ ಪರೀಕ್ಷೆ ಮಾಡಬಹುದಾದ ಸಿದ್ದಾಂತಗಳನ್ನು . 
ಪ್ರಯೋಗಗಳೇ ವಿಜ್ಞಾನದ ಅಳತೆಗೋಲುಗಳು. ಆಿಡ್ ವೆಗೆನರ್ ಈ ಎಲ್ಲದರಲ್ಲೂ 
ಗೆದ್ದ . ಭೂಖಂಡಗಳು ಅಲೆದಿರುವ ಬಗ್ಗೆ ಹೆಚ್ಚು ತಾಳ್ಮೆವಹಿಸಿ ಪುರಾವೆಗಳನ್ನು 
ಕ್ರಮಬದ್ಧವಾಗಿ ಜೋಡಿಸಿ ಜಗತ್ತಿನ ಮುಂದಿಟ್ಟ (1912). ಭೂಫಲಕಗಳೇ ಸರಿದಿವೆ, 
ಸರಿಯುತ್ತಿವೆ ಎಂಬ ಸಿದ್ಧಾಂತಕ್ಕೆ ವೆಗೆನರ್ ಆಲೋಚನೆಗಳೇ ಬುನಾದಿ . 

ವೆಗೆನರ್‌ನ ಬದುಕು, ಬವಣೆ, ಸಾಧನೆ ಒಂದೊಂದೂ ವಿಜ್ಞಾನದ 
ಇತಿಹಾಸದಲ್ಲಿ ರೋಮಾಂಚಕಾರಕ ಅಧ್ಯಾಯಗಳೇ . ಅವನು ಇಟ್ಟ ಹೆಜ್ಜೆಗಳನ್ನು 
ಸರಳವಾಗಿ, ಕ್ರಮತಪ್ಪದ ಹಾಗೆ, ತಾಂತ್ರಿಕವಾಗಿ ಭಾರಮಾಡದೆ ನಿಮ್ಮ ಮುಂದಿಡಲು 
ಪ್ರಯತ್ನಿಸಿದ್ದೇನೆ. ಈ ಕೃತಿಯನ್ನು ಪ್ರಕಟಿಸುತ್ತಿರುವ ಗೆಳೆಯ ಎ .ಎಚ್. ಕುಲಕರ್ಣಿ 
ಅವರಿಗೆ, ಹಾಗೆಯೇ ಡಿ. ಟಿ. ಪಿ . ಮಾಡಿ ಮುದ್ರಣಕ್ಕೆ ಸಿದ್ಧಪಡಿಸಿದ ಮತ್ತು ಸುಂದರ 
ಮುಖಪುಟ ರಚಿಸಿರುವ, ಸ್ವತಃ ಪ್ರಕಾಶಕರೂ ಆಗಿರುವ ಸೃಜನಶೀಲ ಕಲಾವಿದ 
ಬಿ .ಎಸ್. ವಿದ್ಯಾರಣ್ಯ ಅವರಿಗೆ ನನ್ನ ವಂದನೆಗಳು. 

- ಟಿ. ಆರ್. ಅನಂತರಾಮು 

ಮೊ : 98863 56085 
Email : traramu @ gmail. com 


ಟಿ.ಆರ್ . ಅನಂತರಾಮು - ವ್ಯಕ್ತಿಚಿತ್ರ 


ಕನ್ನಡದ ಖ್ಯಾತ ವಿಜ್ಞಾನ ಲೇಖಕ ಟಿ.ಆರ್. ಅನಂತರಾಮು ಅವರ 
ಹುಟ್ಟೂರು ತುಮಕೂರು ಜಿಲ್ಲೆಯ ಶಿರಾ ತಾಲ್ಲೂಕಿನ ತಾಳಗುಂದ, ಎಂ . ಎಸ್ಸಿ. 
( ಜಿಯಾಲಜಿ) ಓದಿದ ಬಳಿಕ ಭಾರತೀಯ ಭೂವೈಜ್ಞಾನಿಕ ಸರ್ವೇಯಲ್ಲಿ 
ವಿಜ್ಞಾನಿಯಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಜನಪ್ರಿಯ ವಿಜ್ಞಾನ ಕ್ಷೇತ್ರದಲ್ಲಿ 
ಇವರದು ಬಹು ದೊಡ್ಡ ಹೆಸರು. 

ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪುಸ್ತಕ ಬಹುಮಾನಗಳನ್ನು ಈ 
ಕೃತಿಗಳಿಗಾಗಿ ಪಡೆದಿದ್ದಾರೆ: 
1985ರ ಅತ್ಯುತ್ತಮ ವಿಜ್ಞಾನ ಕೃತಿ 'ಹಿಮದ ಸಾಮ್ರಾಜ್ಯದಲ್ಲಿ' 
2003ರ ಅತ್ಯುತ್ತಮ ವಿಜ್ಞಾನ ಕೃತಿ 'ಕರ್ತಾರನಿಗೊಂದು ಕಿವಿಮಾತು' 
2008ರ ಅತ್ಯುತ್ತಮ ಪ್ರವಾಸಸಾಹಿತ್ಯ ಕೃತಿ “ ಪಶ್ಚಿಮ ಮುಖಿ' 


ಇತರ ಪುರಸ್ಕಾರಗಳು: 
* 1994ರ ಆರ್ಯಭಟ ಪ್ರಶಸ್ತಿ - “ ಭೂಕಂಪನಗಳು' ಕೃತಿಗಾಗಿ 
* 'ಕಾಲಗರ್ಭಕ್ಕೆ ಕೀಲಿಕೈ ' ಕೃತಿಗೆ ವಿಜ್ಞಾನ ಸಾಹಿತ್ಯದಕೊಡುಗೆಗಾಗಿ – ಮೌಲ್ಯ 

ಗೌರವ ಪ್ರಶಸ್ತಿ, ಮೂಡಬಿದರೆ , ದ.ಕ. - 2006 
ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ 2008ರ 
' ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ'. 
ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ 'ವಿಷನ್ ಗ್ರೂಪ್'ನಿಂದ 
“ ವಿಜ್ಞಾನ ಸಂವಹನಕಾರ' ಪ್ರಶಸ್ತಿ - 2011 
* ಕಳೆದ 40 ವರ್ಷಗಳಿಂದ ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ನಾಡಿನ 

ವಿವಿಧ ಪತ್ರಿಕೆಗಳಲ್ಲಿ 800ಕ್ಕೂ ಮಿಕ್ಕು ಲೇಖನಗಳ ಪ್ರಕಟಣೆ. 
ಬೆಂಗಳೂರು ಆಕಾಶವಾಣಿಯಲ್ಲಿ 1972ರಿಂದಲೂ ವಿಜ್ಞಾನದ ಮುನ್ನಡೆಯೂ 
ಸೇರಿದಂತೆ ಭಾಷಣ, ಸಂದರ್ಶನ. 
ಬಹುತೇಕ ಕರ್ನಾಟಕದ ಎಲ್ಲ ಟಿ. ವಿ. ಚಾನೆಲ್‌ಗಳು ಇವರ ವೈಜ್ಞಾನಿಕ 
ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ. 


ಪ್ರಧಾನ ಸಂಪಾದಕ : ಸುಭಾಷ್ ಪಬ್ಲಿಕೇಷನ್ಸ್ ' ವಿಸ್ಮಯ ವಿಜ್ಞಾನ ಮಾಲಿಕೆ' 

- 27 ಕೃತಿಗಳ ಸಂಪಾದನೆ 
* ನವಕರ್ನಾಟಕ ಸಂಸ್ಥೆಯ ಪ್ರಕಟಣೆ ' ಜ್ಞಾನ - ವಿಜ್ಞಾನ ಕೋಶ' ದ ಸಹಾಯಕ 

ಸಂಪಾದಕ 
ನವಕರ್ನಾಟಕ ಸಂಸ್ಥೆಯ ' ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ' ದ ಪರಿಷ್ಕತ 

ಆವೃತ್ತಿಯ (2011 ) ಸಂಪಾದಕರಲ್ಲೊಬ್ಬರು 
* ಕನ್ನಡ ವಿಶ್ವವಿದ್ಯಾಲಯ , ಹಂಪಿ ಪ್ರಕಟಿಸುತ್ತಿರುವ ' ವಿಜ್ಞಾನ ಸಂಗಾತಿ 

ಮಾಸಪತ್ರಿಕೆಯ ಸಂಪಾದಕತ್ವ - 2002 - 2003 
* ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ 'ವಿಜ್ಞಾನ ಲೋಕ' ಪತ್ರಿಕೆಯ ಸಂಪಾದಕ 

ಮಂಡಳಿಯ ಸದಸ್ಯ 
* ಕನ್ನಡ ವಿಶ್ವವಿದ್ಯಾಲಯ , ಹಂಪಿಯ ಪ್ರಕಟಣೆ 'ಕಿರಿಯರ ಕರ್ನಾಟಕ ಮತ್ತು 

'ಕರ್ನಾಟಕ ಕೋಶ'ಕ್ಕೆ ಲೇಖನಗಳು 
* ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ವೈಜ್ಞಾನಿಕ ಸಲಹೆಗಾರ 

ನ್ಯಾಷನಲ್ ಬುಕ್ ಟ್ರಸ್ಟ್ , ಇಂಡಿಯ , ನವದೆಹಲಿ ಮತ್ತು ಸಿ.ಎಸ್. ಐ . ಆರ್. 
ಸಂಸ್ಥೆಗೆ ವಿಜ್ಞಾನ ಪುಸ್ತಕಗಳ ಅನುವಾದಕ 
ಡಿ.ಎಸ್. ಇ.ಆರ್. ಟಿ. ಸಂಸ್ಥೆಗೆ ಶಿಲೆಗಳನ್ನು ಕುರಿತಂತೆ ಎರಡು ಸಾಕ್ಷ್ಯ ಚಿತ್ರ 
ಹಾಗೂ ಭೂವಿಜ್ಞಾನ ಕುರಿತಂತೆ ನಾಲ್ಕು ಚಿತ್ರಪಟ ( ಚಾರ್ಟ್) ತಯಾರಿಕೆ 
ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿರುವ ಜೆ. ಡಿ. ಬರ್ನಾಲ್‌ರವರ 
' ಇತಿಹಾಸದಲ್ಲಿ ವಿಜ್ಞಾನ' ಅನುವಾದ ಕೃತಿಗಳ ( ನಾಲ್ಕು ಸಂಪುಟಗಳು) 
ಸಂಪಾದಕರು. 


* ಕನ್ನಡ ಸಾಹಿತ್ಯ ಪರಿಷತ್ತಿನ ' ಆಧುನಿಕ ಕನ್ನಡ ಸಾಹಿತ್ಯ ಸಂಪುಟ'(20ನೇ 
ಶತಮಾನದ ನಂತರ) ದ 'ವಿಜ್ಞಾನ ತಂತ್ರಜ್ಞಾನ ಸಂಪುಟ' ದ ಸಂಪಾದಕ 

ಪ್ರಕಟಣೆಗಳು: 
ಅ) ಸ್ವಂತ ರಚನೆಗಳು : 52 ಕೃತಿಗಳು 
ಆ) ಅನುವಾದಿತ ಕೃತಿಗಳು : 9 ಕೃತಿಗಳು 
ಇ) ಸಂಪಾದಿತ ಕೃತಿಗಳು : 38 ಕೃತಿಗಳು 

ಒಟ್ಟು ಪ್ರಕಟಣೆಗಳು : 99 ಕೃತಿಗಳು 


ಪರಿವಿಡಿ 


1. ಬಾಲ್ಯ - ವಿದ್ಯಾಭ್ಯಾಸ 
2. ಗ್ರೀನ್‌ಲೆಂಡ್ ಕರೆ 
3. ಅಧ್ಯಾಪಕನ ಪೀಠ 
4. ಹಿಮದ ಮರಣ ಶಯ್ಕೆ 
5. ಹಿನ್ನೋಟ 
6. ಶೋಧನೆ - ಸಾಧನೆ 
7. ಅಲೆಮಾರಿ ಭೂಖಂಡಗಳು 
8. ಪ್ರತಿರೋಧದ ಪರಾಕಾಷ್ಠೆ 
9 . ಹಿತ್ತಲ ಗಿಡ 
10 . ಚರಿತ್ರೆಯ ಪುನರಾವರ್ತನೆ 
11. ಖಂಡಗಳ ಹೆಜ್ಜೆ ಗುರುತು 
12 . ಸಾಗರದಾಳದ ಸೋಜಿಗ 
13 . ಖಂಡಗಳ ಜಂಬೂಸವಾರಿ 
14. ಖ್ಯಾತಿಯ ಅಳತೆಗೋಲು 
15. ಕ್ರಾಂತಿಯ ಒಳನೋಟ 
ಅನುಬಂಧ 


ಗ್ರಂಥಋಣ 


1. ಬಾಲ್ಯ ವಿದ್ಯಾಭ್ಯಾಸ 


1914ರ ಜೂನ್ 28 , ಯುರೋಪಿನ ಪ್ರಬಲ ಶಕ್ತಿಯಾಗಿ ಬೆಳೆದಿದ್ದ ಜರ್ಮನಿಗೆ 
ಮತ್ತೊಂದು ನೆಪ ದೊರೆಯಿತು. ಆಸ್ಟಿಯದ ರಾಜಕುಮಾರ ಫರ್ಡಿನೆಂಡ್ , 
ಸರ್ಬಿಯದ ಸಾರಾಯೆವೊ ಪಟ್ಟಣದಲ್ಲಿ ಭೀಕರ ಕೊಲೆಗೀಡಾದ. ಆಸ್ಟಿಯ , 
ಹಂಗೇರಿ, ಸಿಡಿದೆದ್ದುವು. ಜರ್ಮನಿ ಇವನ್ನು ಬೆಂಬಲಿಸಿತು. ರಷ್ಯ , ಸರ್ಬಿಯದ 
ಪರ ವಹಿಸಿತು. ಒಳಗೊಳಗೇ ಕುದಿಯುತ್ತಿದ್ದ ಫ್ರಾನ್ಸ್ , ಜರ್ಮನಿಯನ್ನು ಸದೆ 
ಬಡಿಯಲು ಸರ್ಬಿಯದ ಜೊತೆಗೂಡಿತು. ಬೆಲ್ಲಿಯಂ ಮೂಲಕ ಗಡಿ ದಾಟುವ 
ಯೋಜನೆ ಮಾಡಿ ಜರ್ಮನ್ ಸೈನ್ಯ ಉತ್ತರದಲ್ಲಿ ಫ್ರಾನ್ನನ್ನು ಮುತ್ತಲು ಹವಣಿಸಿತು. 
ಯುರೋಪಿನಲ್ಲಿ ನಡೆದ ಶಸ್ತ್ರಾಸ್ತ್ರ ಪೈಪೋಟಿ, ಪರಸ್ಪರ ಅಪನಂಬಿಕೆ , ಸಾಮ್ರಾಜ್ಯ 
ವಿಸ್ತರಣೆಯ ಸನ್ನಾಹ ಒಂದೊಂದೂ ತಮ್ಮ ಕರಾಳ ನಾಲಗೆಯನ್ನು ಚಾಚಿದುವು. 
ಅಂತಿಮವಾಗಿ ಮೊದಲ ಜಾಗತಿಕ ಯುದ್ಧದಲ್ಲಿ ಇದು ಪರ್ಯಾವಸಾನಗೊಂಡಿತು. 

ಬೆಲ್ಸಿಯಂನಲ್ಲಿ ಮುನ್ನುಗ್ಗುತ್ತಿದ್ದ ಜರ್ಮನ್ ಪಡೆಯಲ್ಲಿ ಕ್ಲೀನ್ ಎಲಿಜೆಬತ್ 
ಗ್ರೆನೇಡಿಯರ್ ಗಾರ್ಡನ್ ಮೂರನೇ ತುಕಡಿಯೂ ಒಂದು. ಸೈನ್ಯವನ್ನು 
ಮುನ್ನುಗ್ಗಿಸುತ್ತಿದ್ದ ಲೆಫ್ಟಿನೆಂಟಿನ ತೋಳಿಗೆ ಗುಂಡರಗಿ ದೇಹವನ್ನು ರಕ್ತಸಿಕ್ತ 
ಮಾಡಿತು. ಶುಶೂಷೆಗೆಂದು ಒಡನೆಯೇ ಮಿಲಿಟರಿ ಆಸ್ಪತ್ರೆಗೆ ದಾಖಲಾದ. ಆ 
ವ್ಯಕ್ತಿ ನೋವಿನಿಂದ ಬಳಲುತ್ತಿದ್ದರೂ ಮುಖದಲ್ಲಿ ಅದು ವ್ಯಕ್ತವಾಗುತ್ತಿರಲಿಲ್ಲ . 
ಮೆಲ್ಲಗೆ ಹಾಸಿಗೆಯಲ್ಲಿ ಹೊರಳುತ್ತಿದ್ದ . ಸುತ್ತ ಕಣ್ಣಾಡಿಸುತ್ತಿದ್ದ . ನೆನಪಿನ ಸುರುಳಿಗಳು 
ಒಂದೊಂದೇ ಬಿಚ್ಚಿದುವು. ತುರ್ತು ಕರೆಗೆ ಓಗೊಟ್ಟು, ಈ ಅಧಿಕಾರಿ ತನ್ನ 
ಬೋಧನಾ ವೃತ್ತಿಯನ್ನು ತೊರೆದು ಬರಬೇಕಾಯಿತು. ಯುದ್ಧ ಭೂಮಿಯಲ್ಲಿ ತನ್ನ 
ವೃತ್ತಿಯನ್ನು ಕ್ಷಣಮಾತ್ರವೂ ನೆನಪಿಸಿಕೊಳ್ಳುವಷ್ಟು ಅವಕಾಶವಿರಲಿಲ್ಲ. ತುಪಾಕಿಗಳ 
ಸಿಡಿತದಲ್ಲಿ ಅವನ ಚಿಂತನೆಗಳು ಹೂತುಹೋಗಿದ್ದವು. ಅತ್ತ ರಣರಂಗದಲ್ಲಿ 


8 


. 


ಆಲ್‌ಫ್ರೆಡ್ ವೆನೆಗರ್ 


ಜರ್ಮನಿ, ಆಸ್ಟ್ರಿಯ, ಹಂಗೇರಿಗಳೊಡನೆ ಸೇರಿ ಫ್ರಾನ್ಸ್ , ಇಂಗ್ಲೆಂಡನ್ನು 
ಬಗ್ಗುಬಡಿಯಲು ಯೋಚಿಸುತ್ತಿದ್ದರೆ, ಇತ್ತ ಈ ಮಿಲಿಟರಿ ಅಧಿಕಾರಿ ಭೂಖಂಡಗಳ 
ನಕ್ಷೆಗಳನ್ನು ಮಕ್ಕಳು ಆಟಿಕೆಗಳನ್ನು ಜೋಡಿಸುವಂತೆ ಜೋಡಿಸುತ್ತಿದ್ದ. ಮತ್ತೆ ಮತ್ತೆ 
ಅದೇ ಸತ್ಯ ಅವನಿಗೆ ಗೋಚರವಾಯಿತು. ಭೂಖಂಡಗಳೊಡನೆ ಆತ ಸಂವಾದ 
ನಡೆಸಿದ್ದ. ಯುದ್ಧರಂಗದಲ್ಲಿ ಕಾವೇರುತ್ತಿತ್ತು, ಇವನ್ನು ಮಂಚದಲ್ಲಿ ಹೊರಳುತ್ತಲೇ 
ಇದ್ದ , ಇಡೀ ಭೂಮಿಯೇ ತನ್ನೆಲ್ಲ ಗುಟ್ಟನ್ನು ಇವನಿಗೆ ಹೇಳಿದಂತೆ, ಭೂಮಿಯ 
ಇತಿಹಾಸ ಪಕಳೆ ಪಕಳೆಯಾಗಿ ಬಿಚ್ಚಿದಂತೆ ಇವನಿಗೆ ಕಂಡಿತು. 1912ರ ಜನವರಿ 
6ರ ಅವಿಸ್ಮರಣೀಯ ಘಳಿಗೆಯನ್ನು ನೆನೆದು ಸ್ವಲ್ಪ ಗಂಭೀರನಾದ. ಅವನಿಟ್ಟ ಹೆಜ್ಜೆ 
ಭದ್ರವಾದ ನೆಲೆಯ ಮೇಲಿತ್ತು . ಮತ್ತೆ ಹೊರಳಬೇಕೆನ್ನಿಸಿತು. ಆದರೆ ಬ್ಯಾಂಡೇಜ್ 
ಹಾಕಿದ ತೋಳನ್ನು ಅಲುಗಿಸಲಾಗುತ್ತಿರಲಿಲ್ಲ. ಕಲ್ಪನೆಯ ಪಕಳೆಗಳು ಮತ್ತೆ 
ಗರಿಗೆದರಿದುವು. ಇನ್ನೊಂದು ಕೈಯಿಂದ ಅಮೂರ್ತ ಗೆರೆಯನ್ನು ಎಳೆಯುತ್ತಿದ್ದ . 
ನೋಡುವವರಿಗೆ ಅವನ ಭಾವಭಂಗಿ ಏನೊಂದೂ ಅರ್ಥವಾಗುತ್ತಿರಲಿಲ್ಲ. 
ಅವನಿಗರಿವಿಲ್ಲದೆ ಭೂಮಿಯ ಮಿಲಿಯಾಂತರ ವರ್ಷಗಳ ರೋಚಕ ಚರಿತ್ರೆಯನ್ನು 
ಕೆಲವೇ ಪುಟಗಳಲ್ಲಿ ಸ್ಪಷ್ಟವಾಗಿ ಪುನರ್ ನಿರ್ಮಾಣ ಮಾಡುತ್ತಿದ್ದ . ಆಫ್ರಿಕ, 
ಅಂಟಾರ್ಕ್‌ಟಿಕ್ , ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಇಂಡಿಯಾ ಈಗ್ಗೆ 200 ದಶಲಕ್ಷ 
ವರ್ಷಗಳ ಹಿಂದೆ ಒಂದುಗೂಡಿ ಒಂದೇ ಮಹಾಖಂಡವಾಗಿ, ಒಂದೇ ಜಲ , 
ಹಂಚಿಕೊಂಡಿದ್ದುವು. ಇವು ಸರಿದದ್ದಾದರೂ ಏಕೆ ? ಯಾವುದು ಈ ಖಂಡಗಳನ್ನು 
ದೂಡಿದ ಅಪಾರ ಶಕ್ತಿ ? ಈ ಗಾಯಾಳು ನೂರು ಬಗೆಯಲ್ಲಿ ಚಿಂತಿಸುತ್ತ, ತನ್ನ 
ದೇಹದ ನೋವನ್ನೇ ಮರೆತಿದ್ದ. 1912ರ ಜನವರಿ 6 ಮತ್ತೊಮ್ಮೆ ಕಣ್ಣಮುಂದೆ 
ಬಂತು. ಆ ದಿನ ಫ್ರಾಂಕ್‌ಫರ್ಟಿನಲ್ಲಿ ಅತಿರಥ ಮಹಾರಥರ ಸಮ್ಮುಖದಲ್ಲಿ 
ತನ್ನ ವಾದವನ್ನು ಮಂಡಿಸಿದ್ದ. ಭೂಖಂಡಗಳು ಅಸ್ಥಿರವೆಂದು ಸಾರಿ ಹೇಳಿದ್ದ . 
ಎದುರಾಳಿಗಳು ಮೇಲೆರಗಿದ್ದರು. ಅವರ ಮುಖದಲ್ಲಿ ಉದ್ರೇಕವಿತ್ತು; ಜೊತೆಗೆ 
ಬೆವರ ಹನಿಗಳೂ ಕೂಡ. ಆದರೆ, ವಿಜ್ಞಾನ ಉದ್ರೇಕವನ್ನು ಮನ್ನಿಸುವುದಿಲ್ಲವಷ್ಟೇ . 
ತಾರ್ಕಿಕ ನೆಲೆಗಟ್ಟಿನ ಮೇಲೆ ನಿಲ್ಲದ ಭಾವಾವೇಶ ಬಹುಬೇಗ ಕುಸಿಯುತ್ತದೆ. ಆ 
ದಿನ ಆ ಸಭೆಯಲ್ಲಿ ಆದದ್ದೂ ಅಷ್ಟೇ . ನೀನು ಭೂವಿಜ್ಞಾನಿಯೇ ಅಲ್ಲ, ನಿನಗಿದು 
ಪರಕ್ಷೇತ್ರ, ಇಲ್ಲಿನ ಉಸಾಬರಿ ನಿನಗೇಕೆ? 

ಸಂಪ್ರದಾಯ ಭೂವಿಜ್ಞಾನಿಗಳು ಒಂದೇ ಸಮನೆ ಮಾತಿನ ಬಾಣ 
ಬಿರುಸುಗಳನ್ನೇ ಬಿಟ್ಟಿದ್ದರು. ಆಗಿದ್ದ ಕಾಲವೇ ಬೇರೆ. ಪರ್ವತ ಅಥವಾ ಮತ್ತಾವುದೇ 
ಬೃಹತ್ ಭೂ ಲಕ್ಷಣಗಳು ಹೇಗೆ ಉಗಮಿಸಿವೆ ಎಂಬುದಕ್ಕೆ ವಿಶೇಷ ಕಾರಣ 
ಹುಡುಕುತ್ತಿರಲಿಲ್ಲ. ಭೂಮಿ ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬರುವಾಗ ಆರುತ್ತದೆ, 
ಗಟ್ಟಿಯಾಗುವಾಗ ಸೇಬಿನ ಮೇಲೆಮೂಡುವ ಮಡಿಕೆಗಳಂತೆ ಪರ್ವತಗಳು ಎದ್ದು 


ಟಿ. ಆರ್. ಅನಂತರಾಮು 


ನಿಲ್ಲುತ್ತವೆ ಎಂದು ನಂಬಿದ್ದ ಕಾಲ. ಭೂಖಂಡಗಳೇ ಅಲೆದಿವೆಯೆಂದರೆ ಯಾರೂ 
ಒಪ್ಪುತ್ತಿರಲಿಲ್ಲ. ಈ ಮಿಲಿಟರಿ ಅಧಿಕಾರಿ ಕೂಡ ಅಷ್ಟೇ ಪಟ್ಟು ಹಿಡಿದಿದ್ದ . ನೆಲ, 
ಜಲ, ಸಸ್ಯ ಪ್ರಾಣಿಗಳ ಪಳೆಯುಳಿಕೆಗಳ ಸಾಕ್ಷಾಧಾರಗಳನ್ನು ಮುಂದಿಟ್ಟ , ಭೂ 
ಖಂಡಗಳು ಅಲೆದಿವೆಯೆಂಬುದಕ್ಕೆ ಬೇರೇನು ಬೇಕು ಪುರಾವೆ ಎಂದು ಕೇಳಿ 
ವಿಜ್ಞಾನಿಗಳನ್ನು ದಂಗು ಬಡಿಸಿದ್ದ . ಭೂವಿಜ್ಞಾನದ ವೇದಿಕೆ ಫ್ರಾಂಕ್‌ಫರ್ಟಿನಲ್ಲಿ 
ಸ್ಥಾಪನೆಯಾಗಿ ಎರಡು ವರ್ಷಗಳೇ ಉರುಳಿರಲಿಲ್ಲ. ನವಜಾತ ಸಂಸ್ಥೆಯಲ್ಲಿ 
ನವನವೀನ ವಾದಗಳು ಭೂಮಿಯ ಬಗ್ಗೆ ತಳೆದಿದ್ದ ಅಭಿಪ್ರಾಯಗಳನ್ನು 
ಬುಡಸಹಿತ ಅಲ್ಲಾಡಿಸಿದ್ದುವು. ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳಿಂದ 
ಬೇರೂರಿದ್ದ ನಂಬಿಕೆಗಳನ್ನು ಒಂದೇ ದಿನ ಬುಡಮೇಲು ಮಾಡುವುದೆಂದರೆ 
ಎಂಟೆದೆ ಬೇಕು; ವೈಜ್ಞಾನಿಕವಾಗಿ ಸಮರ್ಥಿಸಿಕೊಳ್ಳಬೇಕು. ಹೀಗೆ ವಾದ ಮಾಡಿದ 
ವ್ಯಕ್ತಿ ಬೇರಾರೂ ಅಲ್ಲ, ಮೂವತ್ತೂರರ ತರುಣ ಅಲ್‌ಫ್ರೆಡ್ ಲೋಥರ್ ವೆಗೆನರ್. 
ಜಗತ್ತು ಕಂಡ ಅತಿಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬ . ಖಂಡಗಳನ್ನು ನೂಕಿದ ಭೂಪ 
ಎಂಬ ಬಿರುದಿಗೆ ಪಾತ್ರನಾದವನು. 
- “ಭೂಖಂಡ ಮತ್ತು ಸಾಗರಗಳ ಉಗಮ ' ಎಂಬ ಅವನ ಪುಸ್ತಕ 
ಭೂವಿಜ್ಞಾನದಲ್ಲಿ ಅದ್ಭುತ ಕ್ರಾಂತಿಯನ್ನೇ ಮಾಡಿತು. ಖಂಡಗಳ ಉಗಮ , 
ವಿಕಾಸ ಕುರಿತು ಪ್ರಸ್ತಾವನೆ ಬಂದಾಗಲೆಲ್ಲ ವೆಗೆನರ್‌ನ ಹೆಸರು ಅದರೊಂದಿಗೆ 
ಕೇಳಿ ಬರುತ್ತದೆ. ಅವನ ಬದುಕು, ಸಾಧನೆ ವೈಜ್ಞಾನಿಕ ಉಪಾಸನೆ, ಅನ್ಯಸದೃಶ; 
ವೆಗೆನರ್, ಕಾಲ ಪರೀಕ್ಷೆಯಲ್ಲಿ ಗೆದ್ದವನು. 
- ಬಾಲ್ಯದ ಪರಿಸರ ಹಾಗೂ ಕುಟುಂಬದ ಹಿನ್ನೆಲೆ, ಈ ಎರಡರಲ್ಲಿ ಯಾವುದು 
ಒಬ್ಬ ವ್ಯಕ್ತಿಯ ಬದುಕನ್ನು ರೂಪಿಸುತ್ತದೆ ಎಂದು ಗೆರೆ ಎಳೆದು ವಿಭಾಗಿಸುವುದು 
ಸಾಧ್ಯವಾಗದು. ಇವೆರಡೂ ಅನುಕೂಲಕರವಾಗಿದ್ದಲ್ಲಿ, ಸ್ವಪ್ರಯತ್ನಕ್ಕೆ ಹೆಚ್ಚು ಚಾಲನೆ 
ಬರುತ್ತದೆ; ಗುರಿ ತಲಪುವ ಮಾರ್ಗ ಸುಗಮವಾಗುತ್ತದೆ. ವೆಗೆನರ್ ಸುಸಂಸ್ಕೃತ 
ಮನೆತನಕ್ಕೆ ಸೇರಿದವನು ಮುತ್ತಜ್ಜನ ಸೋದರ ವಿಲ್‌ಹೆಮ್ ವೆಗೆನರ್ ದೈವಶಾಸ್ತ 
ಪಾರಂಗತ; ಬದುಕೆಲ್ಲವನ್ನೂ ಭಕ್ತಿಗಾಗಿಯೇ ಮುಡಿಪಿಟ್ಟವನು. ಜರ್ಮನಿಯ 
ಪ್ರಸಿದ್ಧ ಪ್ರಕೃತಿ ವಿಜ್ಞಾನಿ ವಾನ್ ಹಂಬೋನ (1769 -1851) ಆಪ್ತಮಿತ್ರ, 
ಹಂಬೋಲ್ಡ್ ಸದಾ ಅಲೆಮಾರಿ, ವಿಜ್ಞಾನದ ಬೆನ್ನು ಹತ್ತಿ ದೇಶದೇಶಗಳ ಗಡಿದಾಟಿ 
ಬೆಟ್ಟಗುಡ್ಡ , ಕಣಿವೆ ಕಂದರಗಳನ್ನೆಲ್ಲ ಜಾಲಾಡಿದವನು . ಒಮ್ಮೆ ಸಸ್ಯ ಲೋಕಗಳ 
ಒಳಹೊಕ್ಕರೆ, ಇನ್ನೊಮ್ಮೆ ಜ್ವಾಲಾಮುಖಿಯ ಬಾಯಿ ಇಣುಕಿದ ಸಾಹಸಿಗ, ಮಧ್ಯ 
ಅಮೆರಿಕದ ಬಲುಪಾಲು ಜಾಗವನ್ನು ಕಾಲಲ್ಲಿ ಕ್ರಮಿಸಿ, ಆ ನೆಲದ ಇತಿಹಾಸವನ್ನು 
ದಾಖಲಿಸಿದವನು. ಈ ಇಬ್ಬರ ಗುರಿ ಮತ್ತು ನಂಬಿಕೆಗಳು ಭಿನ್ನವಾಗಿದ್ದವು. ಆದರೆ 
ಅವರ ಸ್ನೇಹಕ್ಕೆ ಎಂದೂ ಅವು ಅಡ್ಡ ಬರಲಿಲ್ಲ. ಹಂಬೋಲ್ಡ್‌ನ ವೈಜ್ಞಾನಿಕ 


10 


" ಆಲ್‌ಫ್ರೆಡ್ ವೆನೆಗರ್ 


ಸಾಧನೆ ಕುರಿತು ವಿಲ್‌ಹೆಮ್ ವೆನಗರ್ ತನ್ನ ಅಪ್ರಕಟಿತ ಜೀವನ ಚರಿತ್ರೆಯಲ್ಲಿ 
ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪಿಸಿದ್ದಾನೆ. 

ಅಲ್‌ಫ್ರೆಡ್ ವೆಗೆನರ್‌ನ ತಂದೆ ರಿಚರ್ಡ್ ವಿನೆಗರ್‌ (1843 - 1917 ) ಕೂಡ 
ಅಜ್ಜನಂತೆ ದೈವಶಾಸ್ತ್ರದಲ್ಲಿ ಹೆಚ್ಚು ನಂಬಿಕೆ ಇಟ್ಟಿದ್ದವ. ಜೊತೆಗೆ ಭಾಷಾ ಶಾಸ್ತ್ರ 
ಪ್ರವೀಣ, ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಆತ ಈ ವಿಷಯ ಕುರಿತು ಡಾಕ್ಟರೇಟ್ 
ಗಳಿಸಿದ್ದ . ಹೆಸರಾಂತ ಶಾಲೆ ಜಿಮ್ನೇಸಿಯಂನಲ್ಲಿ ನಿರ್ದೇಶಕನಾಗಿ 1875ರಿಂದ 
1904ರವರೆಗೆ ಸೇವೆ ಸಲ್ಲಿಸಿದ್ದ. ಆ ಕಾಲಕ್ಕೆ ಆ ಶಾಲೆಯಲ್ಲಿ ಓದುವುದೆಂದರೆ 
ಪ್ರತಿಷ್ಠೆಯ ಸಂಕೇತ. ಬಿಸ್ಮಾರ್ಕ್ ಕೂಡ ಅದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದನಂತೆ. 
ವೆಗೆನರ್‌ನ ತಾಯಿ ಅನ್ನಾಸ್ತಾವರ್ಜೆ . 1880ರ ನವೆಂಬರ್ 1ರಂದು ಜನಿಸಿದ 
ವೆಗೆನರ್, ಐದು ಮಕ್ಕಳಲ್ಲಿ ಕೊನೆಯ ಮಗ, ಅವನಿಗಿಂತ ಹಿರಿಯ ಮಕ್ಕಳಿಬ್ಬರೂ 
ಬಾಲ್ಯವನ್ನೇ ಕಾಣಲಿಲ್ಲ . ಕರ್ಟ್ ಬಾಲ್ಯದಿಂದಲೂ ವೆಗೆನರ್‌ನ ಒಡನಾಡಿ. 
ಇಬ್ಬರದ್ದೂ ಸಾಹಸೀ ಮನೋಭಾವ, ವೆಗೆನರ್‌ನ ಬಾಲ್ಯದ ದಿನಗಳ ಬಗ್ಗೆ 
ವಿಶೇಷ ವಿವರಗಳೇನೂ ದೊರೆಯುವುದಿಲ್ಲ. ಆ ದಿನಗಳಲ್ಲಿ ಅವನ ಬಾಲ್ಯದ 
ಮೇಲೆ ಬರ್ಲಿನ್ ಹೆಚ್ಚಿನ ಪ್ರಭಾವ ಬೀರಿತ್ತಾದರೂ ಕುಟುಂಬ ರಜಾ ದಿನಗಳನ್ನು 
ಕಳೆಯುತ್ತಿದ್ದುದು ಬರ್ಲಿನ್‌ಗೆ ಉತ್ತರಕ್ಕೆ ೨೦ ಕಿಲೋಮೀಟರು ದೂರದಲ್ಲಿದ್ದ 
ರೈಸ್‌ಬರ್ಗ್ ಎಂಬಲ್ಲಿ. ಸುಂದರ ಗ್ರಾಮೀಣ ಪರಿಸರವದು. ಆ ಭಾಗದಲ್ಲಿ 1886ರ 
ಸುಮಾರಿನಲ್ಲಿ ವೆಗೆನರ್‌ನ ತಂದೆ ಸಾಧಾರಣ ಮನೆಯೊಂದನ್ನು ಕೊಂಡ, ರಜಾ 
ದಿನಗಳಲ್ಲಿ ಕಾಯಂ ಆಗಿ ಇಡೀ ಕುಟುಂಬ ಅಲ್ಲಿ ಕಳೆಯುತ್ತಿತ್ತು. ಜೊತೆಗೆ ಅದು 
ವೆಗೆನರ್‌ನ ತಾಯಿ ಅನ್ನಾಳ ತವರೂರುಕೂಡ. ಆಕರ್ಷಣೆ ಹೆಚ್ಚಲು ಬೇರೇನು 
ಕಾರಣಬೇಕು? ಆ ತಾಣ ವರ್ಷವಿಡಿ ಹಿಮಚ್ಛಾದಿತವಾಗಿತ್ತು. ಹತ್ತಿರದಲ್ಲೇ 
ಮನೋಹರ ಸರೋವರ, ಸದಾ ಜೊತೆಯಾಗಿಯೇ ಇರುತ್ತಿದ್ದ ಈ ಸಹೋದರರ 
ಮೇಲೆ ಈ ಪರಿಸರವಂತೂ ಗಾಢ ಪ್ರಭಾವ ಬೀರಿತು . ಅವರು ನಿಸರ್ಗದ 
ಮೋಡಿಯಿಂದ ಕೊನೆಯವರೆಗೂ ಹೊರಬರಲಿಲ್ಲ. ಪ್ರಾಯಶಃ ಪ್ರಕೃತಿ ವಿಜ್ಞಾನ 
ಇಬ್ಬರನ್ನೂ ಬರಸೆಳೆದದ್ದು ಈ ಜಾಗದಲ್ಲೇ . ಇಬ್ಬರ ಅಧ್ಯಯನಕ್ಕೂ ಗುರಿಯೊಂದು 
ರೂಪಿತವಾಯಿತು. ಕುಟುಂಬ ಮೊದಲಿನಿಂದಲೂ ಸಂಪ್ರದಾಯ ಶರಣ . 
ಆದರೆ ಮಕ್ಕಳು ಹಿಡಿದದ್ದು ವಿರುದ್ಧ ದಿಕ್ಕು , ಸೆಕೆಂಡರಿ ವಿದ್ಯಾಭ್ಯಾಸದ ನಂತರ 
ಇಬ್ಬರೂ ಪ್ರಕೃತಿ ವಿಜ್ಞಾನವನ್ನೇ ಅಧ್ಯಯನಕ್ಕಾಗಿ ಆರಿಸಿಕೊಂಡರು. ಅದರಲ್ಲೂ 
ಪವನಶಾಸ್ತ್ರವೆಂದರೆ ( meteorology ) ಇಬ್ಬರಿಗೂ ಅತ್ಯಂತ ಪ್ರಿಯ. ಸ್ಥಳದಿಂದ 
ಸ್ಥಳಕ್ಕೆ ಸುತ್ತಲು ಅದು ಅವರಿಗೆ ಪ್ರೇರಕವಾಯಿತು. ಅವರಿಗೂ ಅದೇ ಬೇಕಾಗಿತ್ತು. 
ಬಹಳ ಕಾಲದವರೆಗೆ ಒಟ್ಟಿಗೆ ಲಿಂಡ್ಸ್ಬರ್ಗ್ ಮತ್ತು ಹ್ಯಾಂಬರ್ಗ್‌ಗಳಲ್ಲಿ ಜೊತೆ 
ಜೊತೆಯಾಗಿ ಕೆಲಸ ಮಾಡಿದರು . 


ಟಿ. ಆರ್ . ಅನಂತರಾಮು 


17. 


ಪ್ರಾರಂಭದ ದಿನಗಳಲ್ಲಿ ವೆಗೆನರ್ ಹೇಡಲ್‌ಬರ್ಗ್‌ನಲ್ಲಿ ಕಳೆದ. ಅಲ್ಲಿಯೂ 
ಅವನ ಆದಮ್ಯ ಅಸೆ ಸಾಹಸಯಾತ್ರೆಗಳನ್ನು ಕೈಗೊಳ್ಳುವುದೇ ಆಗಿತ್ತು . ಅವನ 
ಶರೀರ ಅದಕ್ಕೆ ಹೇಳಿ ಮಾಡಿಸಿದಂತಿತ್ತು. ಸಾಧಾರಣ ಎತ್ತರದ ಗಟ್ಟಿಮುಟ್ಟಾದ 
ಆಳು, ಹೇಡಲ್‌ಬರ್ಗ್‌ನಲ್ಲಿ ಆ ಕಾಲಕ್ಕೆ ಕೋನಿಗ್‌ಸ್ಟುಲ್ (Konigsstuhl ) 
ವೇದ ಶಾಲೆಯಾಗಿ ತುಂಬಾ ಹೆಸರು ಮಾಡಿತ್ತು . ಅಲ್ಲಿ ಆ ಹೊತ್ತಿಗೆ ಮ್ಯಾಕ್ಸ್ 
ವೂಲ್ಸ್ (1863 - 1932) ಖಗೋಳ ವಿಜ್ಞಾನದಲ್ಲಿ ದೊಡ್ಡ ಹೆಸರು ಮಾಡಿದ್ದ. 
ಖಗೋಳ ವಿಜ್ಞಾನದಲ್ಲಿ ಮೂಲಭೂತ ಪಾಠಗಳನ್ನು ಬೋಧಿಸುವ ತರಗತಿಗೆ 
ಹೆಸರು ನೋಂದಾಯಿಸಿದರೂ ಈ ಅಸಾಮಿ ಒಮ್ಮೆಯೂ ಹಾಜರಾಗಲಿಲ್ಲ. 
ಬದಲು ಗಮನವೆಲ್ಲ ಅಲ್ಲಿನ ವಿದ್ಯಾರ್ಥಿ ಕ್ಲಬ್ಬಿನ ಸದಸ್ಯತ್ವದ ಕಡೆಗೆ. ಇಂಥ ವ್ಯಕ್ತಿ 
ಮುಂದೆ ವಿಶ್ವವಿಖ್ಯಾತ ಪವನಶಾಸ್ತ್ರಜ್ಞನಾಗಿ ಹೆಸರು ಮಾಡಿದನೆಂದರೆ ಅದು 
ನಿಜಕ್ಕೂ ಸೋಜಿಗವೇ . ತಂದೆ- ತಾಯಿ , ಶಿಸ್ತಿನ ಸಿಪಾಯಿಗಳು. ಮಗನನ್ನೂ ಅದೇ 
ಬಿಗಿಯಲ್ಲಿ ಬೆಳೆಸುವ ಸ್ವಾಭಾವಿಕ ಆಸೆ ಅವರಿಗೆ, ವೆಗೆನರ್‌ಗೋ ಈ ಧಾರ್ಮಿಕ 
ಇಕ್ಕಟ್ಟಿನಿಂದ ಪಾರಾಗುವ ಅಭಿಲಾಷೆ . ಕಾಲೇಜು ದಿನಗಳಲ್ಲಿ ತುಂಟನೆಂಬ 
ಹಣೆಪಟ್ಟಿ ಧರಿಸಿದ್ದುದೂ ಉಂಟು. ಹೇಡಲ್‌ಬರ್ಗ್ನ ಶಾಂತಿ ಕದಡಿದ ಎಂಬ 
ಆರೋಪವನ್ನು ಹೊರಿಸಿ, ಪೋಲಿಸ್ ಇಲಾಖೆ ಈ ಪಡ್ಡೆ ಹುಡುಗನನ್ನು 
ಎಚ್ಚರಿಸಿದ್ದೂ ಉಂಟು. ಬಿಳಿ ಕಾಗದವನ್ನು ಮೈತುಂಬ ಸುರುಳಿ ಸುತ್ತಿಕೊಂಡು 
ನಗರದ ಪ್ರಮುಖ ಬೀದಿಗಳಲ್ಲಿ ಅರಚುತ್ತಾ, ಆರ್ಭಟಿಸುತ್ತಾ ಬೀಡಾಡಿಯಾಗಿ 
ತಿರುಗಿ, ನಡತೆಗೆಟ್ಟವನು ಎಂಬ ಬೈಗುಳವನ್ನೂ ತಿನ್ನಬೇಕಾಯಿತು. ಜೊತೆಗೆ ಐದು 
ಮಾರ್ಕ್ ದಂಡ ಅಥವಾ ಎರಡು ದಿನದ ಪೋಲೀಸ್ ಅತಿಥ್ಯ , ಆಯ್ಕೆ ಅವನದು. 
ಪ್ರಾಯಶಃ ಈ ಘಟನೆಯೊಂದನ್ನುಳಿದರೆ ನೆಗೆನರ್‌ನ ಬದುಕಿನಲ್ಲಿ ಎಲ್ಲೂ ಮುಂದೆ 
ಅವನ ಬಗ್ಗೆ ಒಂದು ಅಪಶಬ್ದ ಕೇಳಿ ಬರಲಿಲ್ಲ . ವಯೋಮಾನಕ್ಕನುಗುಣವಾಗಿ 
ಮಾಡಿದ ತುಂಟತನ ಬಹುದಿನ ಉಳಿಯಲಿಲ್ಲ . ಬರ್ಲಿನ್ ವಿಶ್ವವಿದ್ಯಾಲಯದ 
ಅಕಾಡೆಮಿಕ್ ಆಸ್ಸಾನಮಿ ಕ್ಲಬ್ ಎಂಬ ಸಂಸ್ಥೆ ಆ ಕಾಲಕ್ಕೆ ತುಂಬ ಹೆಸರಾಗಿತ್ತು . 
ವಿಶೇಷವಾಗಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಖಗೋಳಕ್ಷೇತ್ರದಲ್ಲಿ ಕುದುರಿಸುವುದು 
ಈ ವೈಜ್ಞಾನಿಕ ಸಂಸ್ಥೆಯ ಉದ್ದೇಶವಾಗಿತ್ತು. ವೆಗೆನರ್ ಕಿಂಚಿತ್ತೂ ತಡಮಾಡದೆ 
ಕ್ಲಬ್ಬಿನ ಸದಸ್ಯನಾದ. ಸಹಸದಸ್ಯ ವಾಲ್ಟರ್ ಲಿಟ್ಮನ್, ವೆಗೆನರ್‌ನ ಆಸೆ ಆಕಾಂಕ್ಷೆ 
ಕುರಿತು ಆಗ ಹೇಳಿದ ಮಾತುಗಳಿವು ; 

“ ವೆಗೆನರ್ ಸದಾ ಉತ್ತರ ಧ್ರುವದ ಬಗ್ಗೆ ಕನಸು ಕಾಣುತ್ತಿದ್ದ ವ್ಯಕ್ತಿ . 
ಎಸ್ಕಿಮೋಗಳ ಬಗ್ಗೆ ಹಾಡು ಹೇಳಲು ಅವನ ಮನ ತವಕಿಸುತ್ತಿತ್ತು.” 
- ಸಹೋದರ ಕರ್ಟ್ನೊಡನೆ ಮುಂದೆ ಇನ್ಸ್ಟ್ರಕ್ ವಿಶ್ವವಿದ್ಯಾಲಯದಲ್ಲಿ 
ಬೇಸಗೆಯ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ. ಆಸ್ಪೀಯೇತರ 


12 


ಆಲ್‌ಫ್ರೆಡ್ ವಿನೆಗರ್ 


ವಿದ್ಯಾರ್ಥಿಗಳಿಗಂತೂ ಈ ವಿಶ್ವವಿದ್ಯಾಲಯ ಮುಕ್ತ ಬದುಕಿಗೆ ತೆರೆದಿತ್ತು. ಈ 
ಸಹೋದರರ ಗಮನವೆಲ್ಲ ಆಗ ಅಲ್ಟ್ ಪರ್ವತ ಶ್ರೇಣಿಯತ್ತ ನೆಟ್ಟಿತ್ತು. ಸಾಹಸಕ್ಕೆ 
ಸವಾಲೊಡ್ಡುವ ಅನೇಕ ಆಕರ್ಷಣೆಗಳು ಅಲ್ಲಿದ್ದುವು. ಹಿಮದ ಜಾರಾಟ , 
ಶಿಲಾರೋಹಣ , ಅವರೋಹಣ ಒಂದೊಂದೂ ಮುಂದಿನ ದಿನಗಳಲ್ಲಿ ಈ 
ಸಹೋದರರು ಏನಾಗಬಯಸಿದ್ದರೆಂಬುದನ್ನು ಸಷ್ಟವಾಗಿ ಸಾರಿ ಹೇಳುತ್ತಿದ್ದುವು. 
ವೆಗೆನರ್‌ನ ಹೆಚ್ಚು ಪಾಲು ಅಧ್ಯಯನ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಾಯಿತು. 
ಅಲ್ಲಿ ಬೋಧನೆ ಮಾಡುತ್ತಿದ್ದವರೆಲ್ಲ ಅತಿರಥ ಮಹಾರಥರೇ . ಆಧುನಿಕ ಕ್ವಾಂಟಂ 
ಸಿದ್ದಾಂತದ ಪ್ರತಿಪಾದ, ನೊಬೆಲ್ ಪಾರಿತೋಷಕ ವಿಜೇತ ಮ್ಯಾಕ್ಸ್ ಪ್ಲಾಂಕ್ 
( 1858 - 1947), ಸಕ್ಕರೆಯ ಬಗ್ಗೆ ಸಂಶೋಧನೆ ಮಾಡಿ ಪ್ಯುರಿನ್ ಸಂಶ್ಲೇಷಿಸಿದುದಕ್ಕೆ 
ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪಾರಿತೋಷಕ ಗಳಿಸಿದ ಎಮಿಲ್ ಫಿಷರ್ 
( 1851 - 1919 ) ಅಲ್ಲಿ ಬೋಧಿಸುತ್ತಿದ್ದವರಲ್ಲಿ ಮುಖ್ಯರು. ಅವರ ಪಾಠಪ್ರವಚನ 
ವೆಗೆನರ್‌ನ ಮೇಲೆ ಬೀರಿದ ಪರಿಣಾಮ ಯಾವ ತೆರನಾದುದು ಎಂಬುದು 
ಸ್ಪಷ್ಟವಾಗಿ ತಿಳಿಯದು. ಪವನಶಾಸ್ತ್ರವನ್ನು ಅಗತ್ಯವಾಗಿ ಪಠ್ಯಕ್ರಮದಂತೆ ಅಧ್ಯಯನ 
ಮಾಡಬೇಕಾಗಿತ್ತು. ವಾಸ್ತವವಾಗಿ ವೆಗೆನ‌ ಖಗೋಳಶಾಸ್ತ್ರದತ್ತ ಆಕರ್ಷಿತನಾಗಿದ್ದ. 
1904ರಲ್ಲಿ ಆಧುನಿಕ ಲೆಕ್ಕಾಚಾರಕ್ಕೆ ಆಲ್ಪಾನ್ಸಿಸ್ಕೋಷ್ಟಕ ಎಂಬ ಪ್ರಬಂಧ ಮಂಡಿಸಿ 
ಇಪ್ಪತ್ನಾಲ್ಕರ ಹರೆಯದ ವೆಗೆನರ್ ಡಾಕ್ಟರೇಟ್ ಪದವಿ ಗಳಿಸಿದ. ಈ ಕೋಷ್ಟಕ 
ಅತ್ಯಂತ ಹಳೆಯ ಪದ್ಧತಿಯ ಮೇಲೆರೂಪಿತವಾಗಿತ್ತು. ಸೂರ್ಯ, ಚಂದ್ರ ಹಾಗೂ 
ಆಗ್ಗೆ ಪರಿಚಯವಿದ್ದ ಐದು ಗ್ರಹಗಳ ಸ್ಥಾನವನ್ನು ಲೆಕ್ಕ ಹಾಕಲು ಈ ಕೋಷ್ಟಕವನ್ನು 
ಆಗ ಬಳಸುತ್ತಿದ್ದರು. 13ನೆಯ ಶತಮಾನದಲ್ಲಿ ಕ್ಯಾಸ್‌ಟಿಲ್ಲಿ ಅಲ್‌ಫೋನ್ಲೋ 
( 1221 - 1284) ಸೂಚನೆಯ ಮೇರೆಗೆ ಇದನ್ನು ತಯಾರಿಸಲಾಗಿತ್ತು. ಆಗ 
ಸಾಗರಯಾನಿಗಳ ಕೈಯಲ್ಲಿ ಇದೊಂದು ಅಮೂಲ್ಯ ಕೈಪಿಡಿ, ಅಂದರೆ ಅದು 
ತುಂಬ ನಿಕೃಷ್ಟವೆಂದೇನೂ ಅಲ್ಲ, ಅದರ ಲೆಕ್ಕಾಚಾರವೂ ಸುಲಭವಾಗಿರಲಿಲ್ಲ. 
ಅದನ್ನು ರೂಪಿಸಿದ ಅಲ್‌ಫೋನ್ನೊ ಒಮ್ಮೆ ಹೇಳಿದ್ದನಂತೆ: 

' ಈ ಜಗತ್ತನ್ನು ಸೃಷ್ಟಿಸುವಾಗ ಒಂದು ವೇಳೆ ದೇವರೇನಾದರೂ ನನ್ನನ್ನು ಕೇಳಿದ್ದರೆ, ನಾನು 
ಅದು ಇನ್ನಷ್ಟು ಸರಳವಾಗಿರುವಂಥೆ ಮಾಡಲು ಸೂಚಿಸುತ್ತಿದ್ದೆ?” 

ವೆಗೆನರ್ ಈ ಕೋಷ್ಟಕವನ್ನು ಆಧುನಿಕ ಖಗೋಳ ವಿಜ್ಞಾನಕ್ಕೆ ಅನುವಾಗುವಂತೆ 
ಮರು ಲೆಕ್ಕಾಚಾರ ಮಾಡಿ ಪರಿಷ್ಕರಿಸಿದ. ಜೋಹಾನ್ಸ್ ಕೆಪ್ಲರ್ ಕೂಡ ( 1571 
1630 ) ಗ್ರಹಗಳ ಚಲನೆಗೆ ಸಂಬಂಧಿಸಿದಂತೆ ಟೈಕೋಬ್ರಾಹೆಯ ( 1546 - 1601 ) 
ಲೆಕ್ಕಾಚಾರವನ್ನು ಹೀಗೆಯೇ ಪನರ್ ವಿಮರ್ಶಿಸಿದ್ದ. ಖಗೋಳ ವಿಜ್ಞಾನಕ್ಕೆ 
ಸಂಬಂಧಿಸಿದಂತೆ ಇದು ವೆಗೆನರ್‌ನ ಮೊದಲ ಪ್ರಕಟಿತ ವಿಜ್ಞಾನ ಪ್ರಬಂಧ. 
ಮುಂದೆ ಚಂದ್ರನ ಮೇಲೆ ಕುಳಿಗಳನ್ನು ಕುರಿತು ಸುದೀರ್ಘವಾದ ಅಧ್ಯಯನ 


ಟಿ . ಆರ್ . ಅನಂತರಾಮು. 


13 


ಮಾಡಿದ. 1916ರ ಉಲ್ಕಾಪಾತವೊಂದನ್ನು ಕುರಿತಂತೆ ದೀರ್ಘ ಸಂಶೋಧನೆ 
ಕೈಗೊಂಡ. ಆದರೆ ಅವು ಖಗೋಳ ವಿಜ್ಞಾನಕ್ಕೆ ಬದಲಾಗಿ ಹೆಚ್ಚಿನ ಮಟ್ಟಿಗೆ 
ಭೂವೈಜ್ಞಾನಿಕ ಕುತೂಹಲಗಳೆನ್ನಿಸಿವೆ. ಪ್ರಾಯಶಃ ಬರುಬರುತ್ತಾ ಖಗೋಳ 
ವಿಜ್ಞಾನ ವೆಗೆನರ್‌ನ ಆಸಕ್ತಿಯನ್ನು ಹೆಚ್ಚು ಕುದುರಿಸಲಿಲ್ಲ. 

- ಬರ್ಲಿನ್‌ನಲ್ಲಿ ಯುರೇನಿಯ ಪಬ್ಲಿಕ್ ಅಬ್ಸರ್ವೇಟರಿ ಎಂಬ ಖಗೋಳ 
ಅವಲೋಕನ ಕೇಂದ್ರ 1889ರಲ್ಲೇ ಸ್ಥಾಪಿತವಾಯಿತು. ವೆಗೆನರ್, ಸೆಮಿಸ್ಟರಿನ 
ಕೊನೆಯ ಹಂತದಲ್ಲಿ ಅಲ್ಲಿ ಸಹಾಯಕನಾಗಿ ಸೇರಿದ, ಸೆಮಿಸ್ಟರ್ ಮುಗಿಯುತ್ತಲೇ 
ಖಗೋಳ ವಿಜ್ಞಾನವನ್ನೂ ಕೈಬಿಟ್ಟ. ಈ ವೇಳಗೆ ಕರ್ಟ್ ಕೂಡ ಜೊತೆಗೂಡಿ 
ಲಿಂಡನ್‌ಬರ್ಗ್‌ನ ವೈಮಾನಿಕ ಅವಲೋಕನ ಕೇಂದ್ರದಲ್ಲಿ ತಂತ್ರಜ್ಞರಾಗಿ ಸೇರಿದ್ದರು. 
ಪವನಶಾಸ್ತ್ರದಲ್ಲಿ ಸಾಹಸಗಳನ್ನು ಮೆರೆಯಲು ಅಲ್ಲಿ ವಿಪುಲ ಅವಕಾಶವಿತ್ತು. 
ಅದರಲ್ಲೂ ವಾತಾವರಣ ಸಂಶೋಧನೆಗೆಂದು ಆಗ ಎಲ್ಲೆಲ್ಲೂ ಬಲೂನ್‌ಗಳನ್ನು 
ಬಳಸಿ ಆಕಾಶಯಾನ ಮಾಡುವುದು ಆ ಕಾಲಕ್ಕೆ ದೊಡ್ಡ ಸಾಹಸ. ವೃತ್ತ ಪತ್ರಿಕೆಗಳು 
ಪ್ರತಿದಿನ ಒಂದಲ್ಲ ಒಂದು ಬಲೂನ್ ಸ್ಪರ್ಧೆಯ ಬಗ್ಗೆ ಸ್ವಾರಸ್ಯಕರ ವರದಿಗಳನ್ನು 
ಮಾಡುತ್ತಿದ್ದುವು. ಅದರಲ್ಲೂ 1906ರಲ್ಲಿ ಎಲ್ಲೆಲ್ಲೂ ಗಾಳಿಪಟ , ಬಲೂನ್ 
ಸ್ಪರ್ಧೆ , ಆಲ್ಸ್ ಪರ್ವತ ಶ್ರೇಣಿ, ಇಂಗ್ಲೀಷ್ ಕಡಲ್ಗಾಲುವೆ, ಹಡೇನ್ ನದಿ, 
ಲಾಂಗ್ ದ್ವೀಪಗಳನ್ನು ಅಡ್ಡ ಹಾಯುವುದು ಸಾಹಸದ ಪ್ರತೀಕವಾಗಿತ್ತು. ಅಷ್ಟೇ 
ಸವಾಲಾಗಿದ್ದ ಕಠಿಣ ಕೆಲಸವೂ ಹೌದು. ಬರ್ಲಿನ್ ಕೂಡ ಸರ್ಧೆಗೆ ಸ್ಪಂದಿಸಿ 
ಭಾರಿ ಕ್ರೀಡೆಯನ್ನೇ ಅಣಿಗೊಳಿಸಿತ್ತು. 1906ರ ಏಪ್ರಿಲ್ 5 ರಿಂದ 7ರವರೆಗೆ 
ವೆಗೆನರ್ ಸಹೋದರರು ಬಲೂನಿನಲ್ಲಿ ಏರಿ ಗಗನಯಾನ ಕೈಗೊಂಡರು . 
ಬೀಸುವ ಗಾಳಿ, ಇವರನ್ನು ಡೆನ್ಮಾಕ್ ಮತ್ತು ಸ್ವೀಡನ್ನಿನ ಗಡಿಗೆ ಒಯ್ದು ಮತ್ತೆ 
ಜರ್ಮನಿಗೆ ತಂದಿತು. ಒಟ್ಟಾರೆ 52 ಗಂಟೆಗಳ ಕಾಲ ಹಾರಾಡಿ ಹಿಂದೆ ಇದ್ದ 
35 ಗಂಟೆಗಳ ಹಾರಾಟದ ದಾಖಲೆಯನ್ನು ಮುರಿದರು. ಹಾಗೆ ನೋಡಿದರೆ 
ಅವರ ಉಡುಪ ಅಂಥ ಸಾಹಸಿಗಳಿಗೆ ತಕ್ಕುದಾಗಿರಲಿಲಲ. ಉಡುಪಿಲ್ಲದಿದ್ದರೂ 
ಹುರುಪಿತ್ತು. ಸಾಕಷ್ಟು ಸಾರ್ವಜನಿಕ ಗಮನ ಸೆಳೆದ ಈ ಸ್ಪರ್ಧೆ ಮುಂದೆ ವೆನೆಗರ್ 
ಏಕಾಂಗಿಯಾಗಿ ಸೆಣೆಸಲು; ದುರ್ಗಮ ಭಾಗಗಳನ್ನು ಪರಿಶೋಧಿಸಲು ಸಾಕಷ್ಟು 
ಸೈರ್ಯ ಹೆಚ್ಚಿಸಿತು. ಈ ಸ್ಪರ್ಧೆ ಎಷ್ಟು ಆಕರ್ಷಣೆಯಾಗಿತ್ತೆಂದರೆ ಬರ್ಲಿನ್ನಿನ 
ವಿಮಾನ ನಿಲ್ದಾಣದಲ್ಲಿ ಆ ವರ್ಷ ಒಂದು ಲಕ್ಷ ಮಂದಿ ಸಾರ್ವಜನಿಕರು ಈ 
ಕುತೂಹಲವನ್ನು ನೋಡಲು ತುದಿಗಾಲಲ್ಲಿ ನಿಂತಿದ್ದರು, ಆ ದಿನಗಳಲ್ಲಿ ಆಕಾಶ 
ನೋಡಲು ನೂಕುನುಗ್ಗಲು. ಆಸ್ಪೀಯ, ಬೆಲ್ಲಿಯಂ, ಜರ್ಮನಿ ಸ್ವಿಡೆಗ್ಲೆಂಡಿನ 
ಬಲೂನುಗಳು ತಲಾ ಐದು ನಿಮಿಷಗಳ ಅಂತರದಲ್ಲಿ ಒಂದರ ಹಿಂದೆ ಒಂದು 
ನಭೆಗೇರುತ್ತಿದ್ದುವು. ನ್ಯೂಯಾರ್ಕ್ ಟೈಂಸ್ ಪತ್ರಿಕೆ ವಿಶೇಷವಾಗಿ ಈ ಸ್ಪರ್ಧೆಯನ್ನು 
ವರದಿ ಮಾಡುತ್ತಿತ್ತು . ವೆಗೆನರ್ ಆಗಿನ್ನೂ ಇಪ್ಪತ್ತಾರರ ತರುಣ. 


ಆಲ್‌ಫ್ರೆಡ್ ವೆನೆಗರ್ 


2. ಗ್ರೀನ್‌ಲೆಂಡ್ ಕರೆ 


ಲಿಂಡ್‌ಬರ್ಗ್‌ನಲ್ಲಿ ವೆಗೆನರ್ ಪವನಶಾಸ್ತ್ರದ ಬಗ್ಗೆ ಕೈಗೊಂಡ ಅಧ್ಯಯನಕ್ಕೆ 
ಅನಿರೀಕ್ಷಿತವಾದ ತಡೆಯಾಯಿತು. ಅವನ ಬದುಕಿನಲ್ಲಿ ಸಾಹಸಯಾತ್ರೆ ಕೇವಲ 
ಶಾರೀರಿಕ ಸಾಧನೆಯ ದ್ಯೋತಕವಾಗಿರಲಿಲ್ಲ. ಅದರ ಹಿಂದೆ ನಿಚ್ಚಳ ಉದ್ದೇಶವಿತ್ತು. 
ದಟ್ಟ ಹಿಮಾಚ್ಛಾದಿತ ಗ್ರೀನ್ ಲೆಂಡ್ ಪರಿಶೋಧಿಸುವ ಬಹು ದಿನದ ಕನಸು 
ತರುಣಲ್ಲಿ ಸುಪ್ತವಾಗಿ ಅಡಗಿತ್ತು. ಆಗಿನ್ನೂ ಗ್ರೀನ್ಲೆಂಡಿನ ಅಂಚನ್ನು ಮಾತ್ರ 
ಸಾಹಸಿಗಳು ಶೋಧಿಸಿದ್ದರು. ಒಳಭಾಗ ದುರ್ಗಮ ಭಾಗವಾಗೇ ಉಳದಿತ್ತು. 
ಡಾಕ್ಟರೇಟ್ ಪದವಿ ಪಡೆದ ವೆಗೆನರ್ ಸ್ಕೇಟಿಂಗ್‌ನಲ್ಲೂ ಪರಿಣತನಾಗಿದ್ದ, ನಿರಂತರ 
ಅಭ್ಯಾಸ ನಿರತನಾಗಿದ್ದ . ಅವನ ಬಲೂನ್ ಹಾರಾಟ ಕೂಡ ವಾಸ್ತವವಾಗಿ 
ಹವಾಗುಣ ಅಧ್ಯಯನಕ್ಕೆ ಪೂರಕವಾಗಿತ್ತು. 1906 , ವೆಗೆನರ್ ಜೀವನದಲ್ಲಿ 
ಮತ್ತೊಂದು ಪ್ರಮುಖ ವರ್ಷ, ಹ್ಯಾಂಬರ್ಗ್ ಬಳಿ ಇದ್ದ ಪವನಶಾಸ್ತ್ರ ಕೇಂದ್ರ 
ಆ ಕಾಲಕ್ಕೆ ಗಾಳಿಪಟ ಹಾರಿಸಿ , ವಾತಾವರಣ ಅಧ್ಯಯನಕ್ಕೆ ತುಂಬ ನೆರವಾಗಿತ್ತು. 
ಅದರ ನಿಯೋಜಕ ಪ್ಲದಮಿರ್‌ಕೊಪೆನ್, ಗ್ರೀನ್‌ಲೆಂಡಿನ ಪರಿಶೋಧನೆಯ ತನ್ನ 
ಯೋಜನೆಯನ್ನು ತೆಗೆನೆರ್, ಕೋಪನ್‌ನೊಂದಿಗೆ ಚರ್ಚಿಸುತ್ತಿದ್ದ . ಕೊಪೆನ್ 
ವಿಜ್ಞಾನದ ಮಹಾ ದಾರ್ಶನಿಕ. ಅವನ ಸಲಹೆಗಳು ವಗೆನರ್‌ಗೆ ಗ್ರೀನ್ಲೆಂಡ್ 
ಪರಿಶೋಧನೆಯಲ್ಲಿ ಮಹತ್ವಪೂರ್ಣವಾಗಿ ಕಂಡವು. ಕೊಪೆನ್‌ನ ಸುಂದರ 
ಮಗಳು ಎಲ್ಲೆ ಕಣ್ಣಿಗೆ ಬಿದ್ದದ್ದು ಆಗಲೇ . 

ಡೆನ್ಮಾರ್ಕ್ ತಂಡವೊಂದು ಗ್ರೀನ್‌ಲೆಂಡಿನ ಪರಿಶೋಧನೆಗೆ ಲುಡ್ವಿಗ್ 
ವಿಲಿಯನ್ ಎರಿಕ್‌ಸನ್ ಎಂಬವನ ನೇತೃತ್ವದಲ್ಲಿ ಹೊರಟಿತ್ತು. ನೆಗೆನರ್ 
ಈ ಸುವರ್ಣಾವಕಾಶವನ್ನು ತಡಮಾಡದೆ ಬಳಸಿಕೊಂಡ. ಆ ತಂಡವನ್ನು 
ಕೂಡಿಕೊಳ್ಳಲು ಸಿದ್ಧನಾದ. ಮುಂದೆ ಅವನ ಬದುಕಿನಲ್ಲಿ ಗ್ರೀನ್‌ಲೆಂಡ್ ಯಾತ್ರೆ 
ಗಾಢ ಮುದ್ರೆಯೊತ್ತಿತ್ತು. 


ಟಿ. ಆರ್ . ಅನಂತರಾಮು 


60° 50° 40° 30° 20° 


ಹಮಿಲನ್‌ - ಎರಿಕ್ಸನ್ 
* ( 1906 - 1908 ) 


ಲೈ 


; 


ಗ್ರೀನ್‌ಲ್ಯಾಂಡ್ 


25° 


- ಜೆ. ಪಿ. 
ಕೋಚ್- ವೆಗೆನರ್ ಯಾತ್ರೆ 


- 10 


ವಸ್ಟ್ಸ್ಟೇಷನ್ 
- . . . ವಗೆನರ್ ಸಮಾಧಿ 

" ಮಡ್ಸ್ 
ವಗನರ್1930 


| 
ಡಿ.ಕೈರ್‌ವೇನ್1912 
? 


ಜೆ . ಪಿ ಕೋಚ್ 
ವಗೆನರ್ (1912 ) 


ಗೊತಾಬ್ ತಿ . 


ರಕ್ಷಾಲಾಕ್ - 


ಐಸ್‌ಲ್ಯಾಂಡ್ 


69 


30° 


Km 


ಚಿತ್ರ 2.ಗ್ರೀನ್ ಲೆಂಡ್ ಪರಿಶೋಧನೆಯಲ್ಲಿ ವೆಗೆನರ್ ಅನುಸರಿಸಿದ ಮಾರ್ಗ. 


16 


ಆಲ್‌ಫ್ರೆಡ್ ವಿನೆಗರ್ 


ವೆಗೆನರ್ ವಿಜ್ಞಾನ ಕ್ಷೇತ್ರದ ಪರಿವ್ರಾಜಕ ; ಒಂದೆಡೆ ನಿಲ್ಲುತ್ತಿರಲಿಲ್ಲ, 
ಪಯಣಿಸುವುದೆಂದರೆ ಅವನಿಗೆ ಎಂದೂ ಅಚ್ಚುಮೆಚ್ಚು. ತಲೆತುಂಬ ಖಗೋಳ 
ವಿಜ್ಞಾನ , ಪವನಶಾಸ್ತ್ರ , ಭೂವಿಜ್ಞಾನ. ಆದರೆ ಈತ ಹೊರಟಿದ್ದು ಗ್ರೀನ್ಲೆಂಡಿನ 
ಸಾಹಸಯಾತ್ರೆಗೆ. ನೆತ್ತಿಯಲ್ಲಿ ಬಿಳಿಟೋಪಿ ಧರಿಸಿದ ಭೂಮಿಯ ಬರ್ಫದ ರಹಸ್ಯ 
ಬಿಡಿಸಲು ವೆಗೆನರ್ ಅನೇಕ ಯೋಜನೆಗಳನ್ನು ಹಾಕಿಕೊಂಡ. 1906ರಿಂದ 
ಎರಡು ವರ್ಷಗಳ ಕಾಲ ಈ ತಂಡ ಗ್ರೀನ್ಲೆಂಡಿನ ದ್ವೀಪಗಳಲ್ಲಿ ಸಾಹಸಯಾತ್ರೆ 
ಕೈಗೊಂಡಿತು. ವೆಗೆನರ್ ಸೇರಿದಂತೆ ಒಟ್ಟು ಈ ತಂಡದಲ್ಲಿ 28 ಮಂದಿ 
ಸದಸ್ಯರಿದ್ದರು. ಜೋಹಾನ್ ಪೀಟರ್ ಕೋಚ್ ವೆಗೆನರ್‌ನ ಒಡನಾಡಿ, 1912 
13ರ ನಡುವೆ ಮತ್ತೊಮ್ಮೆ ವೆಗೆನರ್ ಗ್ರೀನ್ಲೆಂಡಿನ ಪರಿಶೋಧನೆಗೆ ಹೋದಾಗ 
ಕೋಚ್ ಮಹತ್ವಪೂರ್ಣ ಸಂಗಾತಿ ಎನ್ನಿಸಿದ. ಎರಿಕ್‌ಸನ್‌ನ ಮುಖ್ಯ ಗುರಿ 
ಗ್ರೀನ್ಲೆಂಡಿನ ಎಸ್ಕಿಮೋಗಳ ಬಗ್ಗೆ ಮಾನವಶಾಸ್ತ್ರದ ದೃಷ್ಟಿಯಿಂದ ಅಧ್ಯಯನ 
ಮಾಡುವುದೇ ಆಗಿತ್ತು. ಆದರೆ ಉಳಿದ ಸಂಶೋಧನೆಗಳು ಮೂಲೆಗುಂಪಾಗಲಿಲ್ಲ. 
ಪರಿಶೋಧಕ ತಂಡ ಗ್ರೀನ್ಲೆಂಡಿನ ಈಶಾನ್ಯ ಭಾಗದಿಂದ ಹಿಡಿದು ಉತ್ತರದಲ್ಲಿ 
ಪಿಯರಿಲ್ಯಾಂಡಿನವರೆಗೆ ಆ ಭಾಗದ ನಕ್ಷೆ ತಯಾರಿಸಲು ಪ್ರಾರಂಭಿಸಿತು. 
1906 -1907 ಅನಂತರ 1908ರ ಚಳಿಗಾಲವನ್ನು ಪುಟ್ಟ ಪುಟ್ಟ ಕುಟೀರಗಳಲ್ಲಿ 
ಕಳೆದು ಅಲ್ಲಿಂದ ಹಿಮಗಾಡಿಗಳಲ್ಲಿ ಸಾಗಿ ನಕ್ಷೆ ತಯಾರಿಸುತ್ತಿದ್ದರು. ಮೂಲ 
ಶಿಬಿರದಿಂದ ಒಮ್ಮೆ ದೂರದಲ್ಲಿ ಉಳಿದ ತಂಡದ ನಾಯಕ ಎರಿಕ್‌ಸನ್ ಅತ್ಯಂತ 
ದಾರುಣ ಸ್ಥಿತಿ ಎದುರಿಸಬೇಕಾಯಿತು. ತಿನ್ನಲು ಆಹಾರವಿಲ್ಲದೆ ಬಳಲಿದ. ಇಬ್ಬರು 
ಸಂಗಡಿಗರೊಡನೆ ಹಿಮದ ಮಧ್ಯೆ ಅಸು ನೀಗಿದ . 1907ರ ದುರ್ಘಟನೆ ತಂಡಕ್ಕೆ 
ಅಪಾರ ಪೆಟ್ಟು ಕೊಟ್ಟಿತು. ಆದರೆ ವೆಗೆನರ್ ಮತ್ತು ಕೆಲವು ಸದಸ್ಯರು ಮತ್ತೊಂದು 
ವರ್ಷವೂ ಅಲ್ಲೇ ಉಳಿದು ತಮ್ಮ ಪರಿಶೋಧನೆಯನ್ನು ಮುಂದುವರಿಸಿದರು. 
ಕೊರೆಯುವ ಹಿಮದಲ್ಲಿ ವೆಗೆನರ್ 3000 ಮೀಟರ್ ಎತ್ತರಕ್ಕೆ ಬಲೂನ್‌ಗಳನ್ನು 
ಹಾರಿಸಿ, ಧ್ರುವದ ನೆತ್ತಿಯ ವಾತಾವರಣದ ಅಧ್ಯಯನದಲ್ಲಿ ತೊಡಗಿದ. 
ಅಂದಿನ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಇದು ಮಹತ್ವದ ಹೆಜ್ಜೆ, ಆ ವರ್ಷ 
ಮಾಹಿತಿಗಳನ್ನು ಕೂಲಂಕಷವಾಗಿ ಪರಿಷ್ಕರಿಸಿ, ಕ್ರೋಡಿಕರಿಸಿ, ಬೇರೆ ಬೇರೆ 
ಸಂಶೋಧನಾ ಪ್ರಬಂಧಗಳಾಗಿ ಪ್ರಕಟಿಸಿದೆ. ಈ ಪ್ರಬಂಧದ ಪ್ರಾಮುಖ್ಯವನ್ನು 
ಮುಂದಿನ ಅಧ್ಯಾಯಗಳಲ್ಲಿ ಚರ್ಚಿಸಲಾಗಿದೆ. 1909ರಲ್ಲಿ ಅವನ ಈ ವೈಜ್ಞಾನಿಕ 
ಸಾಧನೆಯನ್ನು ಪರಿಗಣಿಸಿ, ಮಾರ್ಬಗ್್ರನಲ್ಲಿ ಅಧ್ಯಾಪಕ ವೃತ್ತಿ ದೊರೆಯಿತು. 
ಗ್ರೀನ್ಲೆಂಡಿನ ಅನುಭವ ಹಲವು ವಿಧದಲ್ಲಿ ವೆಗೆನರ್‌ನ ವ್ಯಕ್ತಿತ್ವವನ್ನು ರೂಪಿಸಿತು. 
ಮೊದಲಿಗೆ ಅತ್ಯಂತ ದುರ್ಗಮ ಭಾಗ, ಅತಿರೇಕ ವಾತಾವರಣವಿದ್ದ ಗ್ರೀನ್‌ಲೆಂಡಿನ 
ಪರಿಶೋಧನೆಗೆ ಬೇಕಾದ ಸಾಧನಾ ಸಾಮಗ್ರಿಗಳು ಹೇಗಿರಬೇಕೆಂಬುದರ 
ಪರಿಚಯವಾಯಿತು. ಇದಕ್ಕಿಂತಲೂ ಮುಖ್ಯವಾಗಿ ಜೋಹಾನ್ ಪೀಟರ್ 
ಕೋಚ್‌ನಂತಹ ಅತ್ಯುತ್ತಮ ನಾಯಕನ ಗೆಳೆತನವಾಯಿತು. 


ಟಿ .ಆರ್. ಅನಂತರಾಮು 


3 . ಅಧ್ಯಾಪಕ ಪೀಠ 


ಮಾರ್ಬಗ್್ರ, ವಿಶ್ವವಿದ್ಯಾಲಯದ ನಗರವೆಂದೇ ಖ್ಯಾತಿ ಗಳಿಸಿತ್ತು. ಎಲ್ಲೆಲ್ಲೂ 
ವೈಜ್ಞಾನಿಕ ಚಟುವಟಿಕೆಗಳು ನಿರಂತರ ಸಾಗಿದ್ದವು. ವೆಗೆನರ್ ಅಧ್ಯಾಪಕನಾಗಿ 
ಅಲ್ಲಿಗೆ ಕಾಲಿರಿಸುತ್ತಲೇ ಆಗ ಅಪರಿಚಿತನಾಗಿದ್ದ ಹ್ಯಾನ್ಸ್ಕ್ಲ ಸ್ ( 1885 - 1961 ) 
ಎಂಬ ಭೂವಿಜ್ಞಾನದ ಅಧ್ಯಾಪಕ ವಗೆನರ್‌ನನ್ನು ಭೇಟಿಯಾದಾಗ ಉಂಟಾದ 
ಭಾವನೆಯನ್ನು ಹೀಗೆ ಬರೆದ, 

“ ಯುದ್ಧದಿಂದಾಗಿ ನಾನು ಮಾರ್ಬಗ್್ರನಲ್ಲಿರಬೇಕಾಯಿತು. ಒಬ್ಬ ವ್ಯಕ್ತಿ ನನ್ನನ್ನು 
ಭೇಟಿಯಾದ. ಮಾಟವಾದ ಲಕ್ಷಣ , ಆಕರ್ಷಣೆಯ ನೀಲ ಬೂದುಗಣ್ಣು, ಅವನ್ನು ನಾನು 
ಎಂದೂ ಮರೆಯಲಾರೆ . ಮೊದಲ ಭೇಟಿಯಲ್ಲೇ ಅವನು ನನ್ನನ್ನು ಸೆರೆ ಹಿಡಿದ. ಆತ ಭೂಮಿಯ 
ರಚನೆಯ ಬಗ್ಗೆ ತುಂಬ ಅಪರೂಪವೆನ್ನಿಸುವ ವಿಚಾರಧಾರೆಗಳನ್ನು ಮುಂದಿಟ್ಟು, ನನ್ನನ್ನು ಈ 
ವಿಷಯದ ಬಗ್ಗೆ ನೆರವು ನೀಡಲು ಕೇಳಿದ. ಭೌತವಿಜ್ಞಾನಿಯಾದ ಆತ ಮುಂದಿಡುತ್ತಿದ್ದುದು 
ಭೂವಿಜ್ಞಾನದ ವಾಸ್ತವಾಂಶಗಳು ಮತ್ತು ಪರಿಕಲ್ಪನೆಗಳನ್ನು , ಈ ಪ್ರಸ್ತಾವನೆಯೊಂದಿಗೆ ಆತ ನನ್ನ 
ಗೆಳೆಯನಾದ, ಮಿಲಿಟರಿ ಹೊಣೆಯ ನಡುವೆ ನಮಗೆ ಸಮಯ ಸಿಕ್ಕಿದಾಗಲೆಲ್ಲ ಯಾವೊಂದು 
ಸಿಗ್ಗು ಇಲ್ಲದೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೆವು. ಆ ವ್ಯಕ್ತಿಯೇ ವೆಗೆನರ್.” 

ಡೆನ್ಮಾರ್ಕ್‌ನಲ್ಲಿ ಗಾಳಿಪಟ ಹಾಗೂ ಬಲೂನ್ ಹಾರಿಸಿ ವಾತಾವರಣ 
ಅಧ್ಯಯನ ಮಾಡಿ ಬರೆದ ವೈಜ್ಞಾನಿಕ ಪ್ರಬಂಧಗಳಿಗೆ ಇಲ್ಲಿ ಭಾರಿ ಪುರಸ್ಕಾರ 
ಸಿಕ್ಕಿತು. ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಪರಿಣತ ಅಧ್ಯಾಪಕರಿದ್ದರು. ಸಂಶೋಧನೆಗೆ 
ಪರಿಪಕ್ವವಾಗಿದ್ದ ಕಾಲ. ಹ್ಯಾನ್ಸ್ ಕ್ರೂಸ್ ವೆಗೆನರ್‌ಗಿಂತ ಐದು ವರ್ಷ ಕಿರಿಯ . 
ಎಮಾನ್ಯುಯಲ್ ಕೇಸರ್ (1845 - 1927 ) ಭೂ ವಿಜ್ಞಾನದ ಬಗ್ಗೆ ಪ್ರೌಢ 


CH 


18 | 


ಆಲ್‌ಫ್ರೆಡ್ ವೆನೆಗರ್ 


ಗ್ರಂಥಗಳನ್ನು ಬರೆದು ದೊಡ್ಡ ಹೆಸರು ಗಳಿಸಿದ್ದ, ಇವರ ನಡುವೆ ಅಧ್ಯಾಪಕನಾಗಿ 
ಕಾರ್ಯನಿರ್ವಹಿಸುವುದು ವೆಗೆನರ್‌ಗೆ ಸಂತಸ ತಂದಿತು. ಆದರೆ ಅಧ್ಯಾಪಕ 
ವೃತ್ತಿ ಎಂದರೆ ಆಗ ಕಾಯಂ ವೇತನ ಸಿಕ್ಕುತ್ತಿರಲಿಲ್ಲ. ತಮ್ಮ ಸ್ವಂತ ಗಳಿಕೆಯಲ್ಲಿ 
ಜೀವಿಸಬೇಕಾಗಿತ್ತು. ವಿದ್ಯಾರ್ಥಿಗಳು ಕೊಡುತ್ತಿದ್ದ ಸಂಭಾವನೆ ಜೀವನ ನಿರ್ವಹಣೆಗೆ 
ಸಾಲುತ್ತಿರಲಿಲ್ಲ. ತಿಂಗಳಿಗೆ 1500 ಮಾರ್ಕ್ ವೇತನ ಪಡೆಯಲು 1915ರವರೆಗೂ 
ಕಾಯಬೇಕಾಯಿತು. ವೆಗೆನರ್ ಅಧ್ಯಾಪಕನಾಗಿದ್ದಾಗ ಇದ್ದ ಪರಿಸ್ಥಿತಿ ಇದು. 

ವೆಗೆನರ್‌ ಬೋಧಿಸುತ್ತಿದ್ದ ವಿಷಯಗಳೂ ಕೂಡ ತುಂಬ ಗಹನವಾಗಿದ್ದವು. 
ಆ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಕ್ರಮದಲ್ಲಿ ವೆಗೆನರ್ ಹಾಕಿಕೊಂಡಿದ್ದ 
ವೇಳಾಪಟ್ಟಿಯೊಂದರ ಮಾದರಿ ಹೀಗಿದೆ: 

ಬುಧವಾರ ಸಂಜೆ 9 ಘಂಟೆಗೆ - ಪರಿಶೋಧಕರಿಗಾಗಿ ಖಗೋಳಿಯ ಮತ್ತು ಭೌಗೋಳಿಕ 
ಸ್ಥಾನವನ್ನು ನಿರ್ಧರಿಸುವುದು ಹೇಗೆ? ಎಂಬ ಬಗ್ಗೆ ಉಪನ್ಯಾಸ, ಈ ಸಂಬಂಧವಾಗಿ ಮಾಡುವ 
ಪ್ರಾಯೋಗಿಕ ಪರೀಕ್ಷೆಯ ಸಮಯವನ್ನು ಮುಂದೆ ತಿಳಿಸಲಾಗುವುದು. 

ಅವನು ಬೋಧಿಸುತ್ತಿದ್ದ ವಿಷಯ ವೈವಿಧ್ಯದಿಂದ ಕೂಡಿರುತ್ತಿತ್ತು. 
ವಾಯುಗೋಳ, ಭೌತವಿಜ್ಞಾನ, ಮತ್ತು ವಾಯುಗೋಳದ ದೃಕ್ವಿಜ್ಞಾನ, ಸಾಮಾನ್ಯ 
ಖಗೋಳ ಶಾಸ್ತ್ರ ಮುಂತಾದವು. 1912 - 13ರ ವೇಳಾ ಪಟ್ಟಿಯಲ್ಲಿ ವಗೆನರ್ 
ದೀರ್ಘ ರಜದಲ್ಲಿದ್ದುದ್ದಾಗಿ ನಮೂದಿಸಿದೆ . ಇದು ವೆಗೆನರ್ ಗ್ರೀನ್ ಲ್ಯಾಂಡಿನ 
ಪರಿಶೋಧನೆಗೆಂದು ಎರಡನೆಯ ಭಾರಿ ಹೊರಟಿದ್ದ ಕಾಲ. ಈ ಪರಿಶೋಧನೆಗೆ 
ಮುನ್ನ ವೆಗೆನರ್ ವಾಯುಗೋಳ ಕುರಿತ ಸಮಗ್ರ ಭೌತ ವೃತ್ತಾಂತವನ್ನು ಬರೆದ. 
ವಾಯುಗೋಳದ ಔಷ್ಟ್ರೀಯ ಗತಿಶಾಸ್ತ್ರ ಕೃತಿ 1911ರಲ್ಲಿ ಪ್ರಕಟವಾಯಿತು. 

ಇಂದು ಆಿಡ್ ಲೋಥರ್ ವೆಗೆನರ್ ಎಲ್ಲರ ನೆನಪಿನಲ್ಲಿರುವುದು 
ಅವನು ಬರೆದ ಖಂಡಗಳ ಸರಿತವನ್ನು ಕುರಿತ ಮಹಾಕೃತಿ “ ಖಂಡ ಮತ್ತು 
ಸಾಗರಗಳ ಉಗಮ ” ಎಂಬುದರಿಂದಾಗಿ, 1915ರಲ್ಲಿ ಇದು ದೀರ್ಘ ಪುಸ್ತಕವಾಗಿ 
ಪ್ರಕಟವಾಯಿತು. ಭೂವಿಜ್ಞಾನದ ಹಳೆಯ ಸಾಂಪ್ರದಾಯಿಕ ವಿಚಾರಗಳನ್ನು 
ಬದಿಗೊತ್ತಿ, ಹೊಸ ನಿಟ್ಟಿನಲ್ಲಿ ಚಿಂತಿಸುವಂತೆ ಕ್ರಾಂತಿಯ ಕಹಳೆಯನ್ನೂದಿತು. 
ಈ ಪುಸ್ತಕದ ಮಹತ್ವವನ್ನು ಪ್ರತ್ಯೇಕವಾಗಿ ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಿದೆ. 
ಜನವರಿ 6, 1912 ಭೂವಿಜ್ಞಾನದ ಚರಿತ್ರೆಯಲ್ಲಿ ಸುವರ್ಣ ದಿನ. 

ಅಂದು ಹೊಸ ಧ್ವನಿ , ಹೊಸದೃಷ್ಟಿಕೋನ, ಭೂಖಂಡಗಳ ಚಲನೆ ಕುರಿತ 
ತನ್ನ ಸಮಗ್ರ ಅಭಿಪ್ರಾಯವನ್ನು ವೆನರ್ ಫ್ರಾಂಕ್‌ಪರ್ಟ್ನ ಭೂವೈಜ್ಞಾನಿಕ 
ಸಂಘದ ಮುಂದಿಟ್ಟ. 


ಟಿ. ಆರ್. ಅನಂತರಾಮು 


19 


ಗ್ರೀನ್ಲೆಂಡಿಗೆ ಮರುಭೇಟಿ 


1912 ಮತ್ತು 1913ರ ನಡುವೆ ವೆಗೆನರ್ ಮರಳಿ ಗ್ರೀನ್ಲೆಂಡಿಗೆ ಬಂದ. 
ಈ ಪರಿಶೋಧನೆಯ ಸದಸ್ಯರ ಸಂಖ್ಯೆ ಕೇವಲ 4 . ಮೊದಲನೆ ಪರಿಶೋಧನಾ 
ತಂಡದ ಪೀಟರ್ ಕೋಚ್ ತಂಡದ ನಾಯಕ; ವಯಸ್ಸು 42 . ವೆಗೆನರ್ 
ವಿಜ್ಞಾನದ ತಂಡಕ್ಕೆ ಮುಂದಾಳಾದ. ಇವರಿಬ್ಬರ ಜೊತೆಗೆ ಐಸ್ಥೆಂಡಿನ ಸೈಗರ್ 
ಸನ್, ಡೆನ್ಮಾರ್ಕ್ನ ಲಾರ್ ಲಾರ್‌ಸನ್ ಕೂಡಿದರು . 1912ರ ಬೇಸಿಗೆಯಲ್ಲಿ 
ಗೋಥಾಬ್ ನೌಕೆ ಈ ತಂಡವನ್ನು ಇಲ್ಲೆಂಡಿಗೆ ಕರೆದು ತಂದಿತು. ಐದು 
ವಾರಗಳ ಕಾಲ ಇಲ್ಲಿ ತಂಗಿದ್ದು, ಅವಶ್ಯಕ ಸಿದ್ಧತೆಯನ್ನು ಮಾಡಿಕೊಂಡು 
ಮುಂದಿನ ಪರಿಶೋಧನೆಯನ್ನು ಯೋಚಿಸಿದರು. ಹಿಂದಿನ ಕಹಿ ಅನುಭವವನ್ನು 
ತಂಡ ಮರೆತಿರಲಿಲ್ಲ . ಚಳಿಗಾಲದ ಶಿಬಿರವನ್ನು ಹಿಮದ ಹೊದಿಕೆಯ ಮೇಲೆ 
ಸ್ಥಾಪಿಸಬೇಕೆಂದಿದ್ದ ಎರಿಕ್‌ಸನ್‌ನ ಮಹದಾಶೆ ಎಂದೂ ಕೈಗೂಡಲೇ ಇಲ್ಲ. 
ಶ್ವಾನ ಪಡೆ ಹಿಮನದಿಯ ಕಡಿದಾದ ಭಾಗವನ್ನು ಹಾಯದೆ ಹಿಮ್ಮೆಟ್ಟಿದ್ದವು. ಈ 
ಬಾರಿ ಹಾಗಾಗದಂತೆ ಶ್ವಾನಪಡೆಯ ಬದಲು ಐಸ್ಥೆಂಡಿನ 16 ಪೋನಿಗಳನ್ನು 
ತಂದಿದ್ದರು. ಈ ಯೋಜನೆ ನಿರೀಕ್ಷಿತ ಫಲ ಕೊಟ್ಟಿತು. ಡೋವ್ ಕೊಲ್ಲಿ 
ಮತ್ತು ಡೋನಿಂಗ್ ಸಿ ಲ್ಯಾಂಡ್ ನಡುವೆ ಚಳಿಗಾಲದಲ್ಲಿ ತಂಗಿರಲು ಶಿಬಿರ 
ಹೂಡಿದರು. ಇಡೀ ಚಳಿಗಾಲ ಕಳೆಯಲು ಸರ್ವಸಿದ್ಧತೆ ಮಾಡಿಕೊಂಡರು. 1913ರ 
ಏಪ್ರಿಲ್ ತಿಂಗಳ ಕೊನೆಯ ಹೊತ್ತಿಗೆ ಗ್ರೀನ್‌ಲೆಂಡಿನ ಅತ್ಯಂತ ಮಂದವಾದ 
ಹಿಮಹೊದಿಕೆಯನ್ನು ಹಾಯಲು ಪ್ರಾರಂಭಿಸಿದರು . ಕೆಲವೆಡೆ ಈ ಹಿಮದ 
ಹೊದಿಕೆ 3000 ಮೀಟರ್ ದಪ್ಪವಾಗಿತ್ತು. ಮಾರ್ಗ ಕ್ರಮಿಸುವುದು ಅತ್ಯಂತ 
ಶ್ರಮದಾಯಕವಾಗಿತ್ತು. ಅಡೆತಡೆಗಳು ನೂರಾರು. ಕೊರೆಯುವ ಹಿಮವನ್ನು 
ನಿಭಾಯಿಸುವುದು ಒಂದು ಸಮಸ್ಯೆಯಾದರೆ, ಆಹಾರದ ಕೊರತೆ ತುಂಬ 
ಪೀಡಿಸಿತು. ಒಂದು ಹಂತದಲ್ಲಿ ಆಹಾರವಿಲ್ಲದೆ ಬಳಲಿ ಬೆಂಡಾಗಬೇಕಾದ ಪರಿಸ್ಥಿತಿ 
ಎದುರಿಸಬೇಕಾಯಿತು. ಎಸ್ಕಿಮೋಗಳ ನೆರವು ದೊರೆಯದಿದ್ದರೆ ಈ ಯಾತ್ರೆಯಷ್ಟೇ 
ಅಲ್ಲ. ಇಹಯಾತ್ರೆಯೇ ಮುಗಿಯುತ್ತಿತ್ತೋ ಏನೋ . ಎಸ್ಕಿಮೋಗಳು ನೆರವಿನ ಹಸ್ತ 
ಚಾಚಿ ಅಲ್ಲಿ ಅವರ ಸಣ್ಣ ಕುಟೀರ ಈಗೋಗಳಿಗೆ ಕರೆದೊಯ್ದರು. ಜುಲೈ 15ರ 
ಹೊತ್ತಿಗೆ ಜೊತೆಗೆ ತಂದಿದ್ದ ಒಂದು ಸೋನಿಯೂ ಬದುಕಲಿಲ್ಲ. ಇದ್ದ ಒಂದೇ 
ಒಂದು ದೋನಿಯನ್ನಾದರೂ ಬದುಕಿಸಬೇಕೆಂದು ಸಂಕಲ್ಪ ಮಾಡಿ ಹಿಮದ 
ಜಾರು ಗಾಡಿಯ ಮೇಲೆ ಹಾಕಿ ಎಳೆದು ತಂದರೂ ಪ್ರಯೋಜನವಾಗಲಿಲ್ಲ. ತಮ್ಮ 
ತಂಡಕ್ಕೆ ಪ್ರತಿಕೂಲ ಪರಿಸ್ಥಿತಿಯಿದ್ದರೂ ಖಂಡದ ಯಾತ್ರೆಯಲ್ಲಿ ಬಹುಪಾಲು 
ಹಿಂದೆ ತಮ್ಮೊಡನೆ ಕೊಂಡೊಯ್ದಿದ್ದ ನಾಯಿಗಳನ್ನೇ ಗುಂಡಿಕ್ಕಿ ಕೊಲ್ಲಬೇಕಾದ 
ಪರಿಸ್ಥಿತಿ ಯಾತ್ರಿಕರಿಗಿತ್ತು. ವೆಗೆನರ್ ಈ ಕೆಲಸ ಮಾಡಿ ತನ್ನ ಯಾತ್ರೆಯ 


20 


ಆಲ್‌ಫ್ರೆಡ್ ವೆನೆಗರ್‌ 


ಕಾರ್ಪಣ್ಯಗಳನ್ನು ಹಗುರಗೊಳಿಸಬಹುದಾಗಿತ್ತು . ಅವನು ಹಾಗೆ ಮಾಡಲಿಲ್ಲ . 
ಧ್ರುವಯಾತ್ರೆಯ ನೆಚ್ಚಿನ ಭಂಟರೆಂದೇ ಬೋನಿಗಳನ್ನು ಅವಲಂಬಿಸಿದ್ದ, ತನ್ನ 
ಸಂಗಾತಿಗಳೆಂದೇ ಅಕ್ಕರೆಯಿಂದ ಆರೈಕೆ ಮಾಡಿದ್ದ . ಹುಲ್ಲುಣಿಸಿದ ಕೈಯಲ್ಲೇ ಕತ್ತು 
ಹಿಚುಕುವುದೆ ? ಬೇರಾವ ಜೀವಹಾನಿಯಾಗದಂತೆ ಈ ಬಾರಿಯ ಗ್ರೀನ್ಲೆಂಡ್ 
ಯಾತ್ರೆಯನ್ನು ತೆಗೆನರ್ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದ. ಜೊತೆಗೆ 
ವೆಗೆನರ್‌ಗೆ ಜರ್ಮನಿಯ ಸರ್ಕಾರ ಕೆಲವು ಸಂಘ ಸಂಸ್ಥೆಗಳು ಆರ್ಥಿಕ ನೆರವು 
ನೀಡಿದವು. ಯಾತ್ರೆಯನ್ನು ಮುಗಿಸಿಕೊಂಡು ಬಂದ ನಂತರ ವೆಗೆನರ್ ಕೈಯಲ್ಲಿ 
15,100 ಮಾರ್ಕ್‌ಗಳು ಉಳಿದಿದ್ದವು. ಗ್ರೀನ್ಲೆಂಡನ ಎರಡನೆಯ ಯಾತ್ರೆಯ 
ನಂತರ ವೆಗೆನರ್ ಮತ್ತು ಕೊಪೆನ್ ನಡುವೆ ಭೇಟಿ ಇಮ್ಮಡಿಯಾಯಿತು. ಅದು 
ಇಬ್ಬರ ನಡುವೆ ವೈಜ್ಞಾನಿಕ ಬೆಸುಗೆಗೆ ನಾಂದಿಯಾಯಿತು. ಕೊಪೆನ್ ಮಗಳು 
ಎಲ್ಲೆ , ತಂದೆಯ ಜೀವನ ಚರಿತ್ರೆಯನ್ನು ಬರೆದಿದ್ದಾಳೆ. ಕೆಲವು ಮಹತ್ವಪೂರ್ಣ 
ಮಾತುಗಳನ್ನು ದಾಖಲಿಸಿದ್ದಾಳೆ. ಅದು ಕೊಪೆನ್‌ರ ವ್ಯಕ್ತಿತ್ವನ್ನು ಎತ್ತಿ ಸಾರುತ್ತದೆ. 
ಕೊಪೆನ್ ಬಗ್ಗೆ ಪವನ ಶಾಸ್ತ್ರಜ್ಞರೊಬ್ಬರ ಅನಿಸಿಕೆ ಇದು: 

“ ಮೈದಮಿರ್ ಕೊಪನ್ ಅವರನ್ನು ಭೇಟಿಯಾದ ಪ್ರತಿಯೊಬ್ಬರೂ ಸದಾ ತಮ್ಮ ಕಾಲದಲ್ಲಿ 
ಪವನಶಾಸ್ತ್ರದ ವೃತ್ತದಲ್ಲಿ ಒಬ್ಬ ಅತ್ಯಾಕರ್ಷಕ ವ್ಯಕ್ತಿಯನ್ನು ಭೇಟಿಯಾದೆವೆಂಬ ಭಾವನೆಯೊಂದಿಗೆ 
ಹಿಂದಿರುಗುತ್ತಿದ್ದರು. ಹ್ಯಾಂಬರ್ಗ್ನ ಜರ್ಮನ್ ಪವನ ಶಾಸ್ತ್ರದ ಸಭೆಗೆ ಸಂಬಂಧಿಸಿದಂತೆ 
1908ರಲ್ಲಿ ಕೊಪೆನ್‌ರವರ ಮನೆಯಲ್ಲಿ ಇರಬೇಕಾದ ಸುಯೋಗ ನನ್ನ ಪಾಲಿಗೆ ಬಂತು. ವೆಗೆನರ್ 
ಕೂಡ ಆಗ ಅಲ್ಲಿದ್ದ. ವಿಜ್ಞಾನದ ಅಮಲಿನಲ್ಲಿದ್ದ ಎರಡು ಮಹಾಚೇತನಗಳು ಅತ್ಯುತ್ಸಾಹದಿಂದ 
ಪವನಶಾಸ್ತ್ರ , ಹವಾಗುಣದ ಬಗ್ಗೆ ಚರ್ಚಿಸುತ್ತಿದ್ದುವು. ವೆಗೆನರ್‌ಗೆ ತನ್ನ ಅಭಿಪ್ರಾಯವನ್ನು ಸಮರ್ಥ 
ವಿಮರ್ಶಕನ ಮುಂದಿಡುವ ಅವಕಾಶ; ತುಂಬ ಪ್ರಬುದ್ಧ , ಗೌರವಾನ್ವಿತ ವಿಜ್ಞಾನಿ ಕೊಪೆನ್‌ಗೆ 
ತನ್ನ ಕಿರಿಯ ಸಹೋದ್ಯೋಗಿ ಮುಂದೇನು ಹೇಳುವೆನೆಂದು ಕೇಳುವ, ಗ್ರಹಿಸುವ ಉತ್ಸಾಹ.” 

ಮಿದಮಿರ್ ಕೊಪೆನ್ ಜರ್ಮನ್ ಮೂಲದಿಂದ ಬಂದವರು . ರಷ್ಯದಲ್ಲಿ 
ಮೂರು ತಲೆಮಾರು ಕಾಲ ವಾಸಿಸುತ್ತಿದ್ದ ಜರ್ಮನ್ ಕುಟುಂಬದವರು . 
ಮೀದ್‌ಮಿರ್ ಎನ್ನುವ ಹೆಸರು ಇದನ್ನೇ ಸೂಚಿಸುತ್ತದೆ. ರಷ್ಯದ ಮೇಲೆ ಅಪಾರ 
ಪ್ರೀತಿ. 1786ರಲ್ಲಿ ಎರಡನೇ ಕ್ಯಾಥರೀನ್ ಆಡಳಿತ ಕಾಲದಲ್ಲಿ ಕೊಪೆನ್‌ರವರ ಅಜ್ಜ 
ಒಬ್ಬ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದರು. ಮೈದಮಿರ್ , 1846ರಲ್ಲಿ ಸೇಂಟ್ ಪೀಟರ್ 
ಬರ್ಗ್‌ನಲ್ಲಿ ಜನಿಸಿದರು . ರಷ್ಯನ್ ಶಾಲೆಯಲ್ಲಿ ಕಲಿತರು. 1866ರಲ್ಲಿ ಹೇಡಲ್ 
ಬರ್ಗ್‌ನಲ್ಲಿ ಪ್ರಕೃತಿ ಶಾಸ್ತ್ರದ ಬಗ್ಗೆ ಅಪಾರ ಆಸಕ್ತಿ ಬೆಳೆಸಿಕೊಂಡರು. ಸಸ್ಯಗಳ 
ಮೇಲೆ ಶಾಖದ ಪ್ರಭಾವ ಎಂಬ ವಿಚಾರವಾಗಿ ಕೈಗೊಂಡ ಸಂಶೋಧನೆ ಅವರಿಗೆ 
1870ರಲ್ಲಿ ಮಾಸ್ಕೋ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಗಳಿಸಿಕೊಟ್ಟಿತು. 
ಸೇಂಟ್ ಪೀಟರ್ ಬರ್ಗನ್ ಕೇಂದ್ರಿಯ ಅವಲೋಕನ ಸಂಸ್ಥೆಯಲ್ಲಿ ಕೆಲವು ಕಾಲ 
ಕೆಲಸಮಾಡಿ, ಆ ಸಂಸ್ಥೆಯ ನಿರ್ದೇಶಕರ ಪ್ರಯತ್ನದಿಂದಾಗಿ ಜರ್ಮನಿಯ ಸಾಗರ 


ಟಿ. ಆರ್ . ಅನಂತರಾಮು 


ಅವಲೋಕನ ಕೇಂದ್ರದಲ್ಲಿ ಕೆಲಸ ಮಾಡಲು ಹಂಬರ್ಗ್‌ಗೆ 1875ರಲ್ಲಿ ಬಂದರು . 
ಮೊದಲು ಹವಾಮಾನ ಸೇವೆಯ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸಿ, ತರುವಾಯ 
ಆ ಕೇಂದ್ರದ ಮುಖ್ಯ ಪವನ ಶಾಸ್ತ್ರಜ್ಞರಾಗಿ ಬಡ್ತಿ ಪಡೆದರು. ವಾಸ್ತವವಾಗಿ ಆ 
ಹುದ್ದೆಯೇ ಆ ಸಂಸ್ಥೆಯಲ್ಲಿರಲಿಲ್ಲ. ವ್ಯಾಪಕ ವೈಜ್ಞಾನಿಕ ಚಟುವಟಿಕೆಯನ್ನು 
ಕೈಗೊಳ್ಳಲು ಇದೊಂದು ಅತ್ಯುತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಿತು. ಆ 
ಕೇಂದ್ರದಲ್ಲಿ ಕೊಪನ್ 44 ವರ್ಷಗಳ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದರು. 
ಗ್ರೀನ್ಲೆಂಡಿನಿಂದ ಮರಳಿದ ನಂತರ ವೆಗೆನರ್, ಕೊಪನ್‌ರವರ ಸಲಹೆಗಾಗಿ 
ಮತ್ತೆ ಮತ್ತೆ ಭೇಟಿಯಾಗುತ್ತಿದ್ದ; ಆಗ ಕೊಪೆನ್ ಮಗಳು ಎಲೈಯೊಡನೆ ಸಲುಗೆ 
ಬೆಳೆಯಿತು. 1913ರಲ್ಲಿ ವೆಗೆನರ್ ಎಲ್ವೆಯ ಕೈ ಹಿಡಿದ. ಎಲ್ಲೆ ವೆಗೆನರ್‌ನ ಬೌದ್ಧಿಕ 
ಚಿಂತನೆಗೆ ಸಮಸಮವಾಗಿ ಪ್ರತಿಸ್ಪಂದಿಸುತ್ತಿದ್ದ ಚೂಟಿ ಹುಡುಗಿ, ವೆಗೆನರ್‌ನ ಕೈ 
ಹಿಡಿಯುವ ಮೊದಲು ಅಸ್ಟೋದಲ್ಲಿ ಹನ್ನೊಂದು ತಿಂಗಳು ನಾರ್ವೆ ಮೂಲದ 
ವಿಲ್‌ಹೆಮ್ ಜಕೇನ್ಸ್ ಎಂಬ ಪವನ ಶಾಸ್ತ್ರಜ್ಞನ ಮನೆಯಲ್ಲಿದ್ದಳು. ಆತನ ಮಕ್ಕಳಿಗೆ 
ಜರ್ಮನ್ ಪಾಠ ಹೇಳಿಕೊಡುತ್ತಿದ್ದಳು. ಸ್ವತಃ ಸ್ಕಾಂಡಿನೇವಿಯ ಭಾಷೆ ಕಲಿತು 
ಸರಾಗವಾಗಿ ಸಂಭಾಷಿಸುತ್ತಿದ್ದಳು . 

ಈ ಅವಧಿ ಅವಳಿಗೆ ಎಷ್ಟು ಅನುಕೂಲಕರವಾಯಿತೆಂದರೆ ಮುಂದೆ 
ಭಾಷಾನುವಾದದಲ್ಲಿ ಅವಳ ಕೈ ಪಳಗಿತು. 1912 - 13ರ ನಡುವೆ ಜೆ. ಬಿ .ಕೋಚ್ 
ಕೈಗೊಂಡ ಗ್ರೀನ್‌ಲೆಂಡ್ ಯಾತ್ರೆಯ ಪುಸ್ತಕ ' ಅಕ್ರಾಸ್ ದಿ ವೈಟ್ ವೈಲ್ಡ್ರ್‌ನೆಸ್ ' 
ಡ್ಯಾನಿಷ್ ಭಾಷೆಯಿಂದ ಎಲ್ಲೆಯ ಕೈಯಲ್ಲಿ ಸರಾಗವಾಗಿ ಜರ್ಮನ್ ಭಾಷೆಗೆ 
ಅನುವಾದಗೊಂಡಿತು. ಈ ಪುಸ್ತಕದ ಸಂಪಾದಕ ಸ್ವತಃ ವೆಗೆನರ್ . ಇದು ಮುಂದೆ 
1919ರಲ್ಲಿ ಬರ್ಲಿನ್‌ನಲ್ಲಿ ಪ್ರಕಟವಾಯಿತು, ಅಲ್ಲದೆ ವಿಲ್‌ಹೆಮ್ ಜರ್ಕೆನ್ಸ್ ( 1862 
1951 ) ಬರೆದ, ಅವನ ತಂದೆ ಕಾರ್ಲ್ ಅಂಕೋನ್ ಕುರಿತ ಪುಸ್ತಕವನ್ನು 
ನಾರ್ವೆ ಭಾಷೆಯಿಂದ ಸಮರ್ಥವಾಗಿ ಈಕೆ ಜರ್ಮನ್ ಭಾಷೆಗೆ ಅನುವಾದ 
ಮಾಡಿದಳು. ಎಲ್ಲೆ, ಗ್ರೀನ್ಲೆಂಡಿನ ಪರಿಶೋಧನೆಗೆ ಜೊತೆಗೂಡಬೇಕೆಂಬುದು 
ವೆಗೆನರ್‌ನ ಮನದಾಸೆ. 

ವೆಗೆನರ್‌ನ ಮಾರ್ಬಗ್್ರ ವಾಸ ಮೊಟಕುಗೊಳ್ಳಬೇಕಾಯಿತು. ಮೊದಲನೇ 
- ಮಹಾಯುದ್ಧದ ಕರೆ ಬಂತು. ವೆಗೆನರ್ , ತುರ್ತು ಕರೆಗೆ ಓಗೊಟ್ಟು ರಣರಂಗಕ್ಕೆ 
ಹೊರಡಬೇಕಾಯಿತು. ಆತ ಗುಂಡೇಟು ತಿಂದು ಚೇತರಿಸಿಕೊಳ್ಳಲಾಗದೆ 
ಯುದ್ಧರಂಗದಿಂದ ಶಾಶ್ವತವಾಗಿ ಮರಳಿದ. ಈ ಯುದ್ಧದಿಂದ ಜರ್ಮನಿಗಾದ 
ಲಾಭವೆಷ್ಟೆಂಬುದು ಇತಿಹಾಸ ಬಲ್ಲವರಿಗೆ ನಿಚ್ಚಳವಾಗಿ ತಿಳಿದಿದೆ. ವಿಜ್ಞಾನ 
ಕ್ಷೇತ್ರಕ್ಕಂತೂ ವೆಗೆನರ್ ಈ ಅವಧಿಯಲ್ಲಿ ಕೊಟ್ಟ ಕೊಡುಗೆ ಅಮೇಯ, ಅವನು 
ಶುಶೂಷೆಗೆಂದು ರಜೆ ಪಡೆದ ಅವಧಿಯಲ್ಲೇ ಭೂಖಂಡಗಳ ಉಗಮ , ವಿಕಾಸಗಳ 
ಬಗ್ಗೆ ಸ್ಪಷ್ಟವಾಗಿ ಚಿಂತಿಸಿ, ತಾರ್ಕಿಕವಾಗಿ ತನ್ನ ಚಿಂತನೆಯನ್ನು ಬೆಳೆಸಿದ. ಅದರ 


ಆಲ್‌ಫ್ರೆಡ್ ವಿನೆಗರ್ 


ವೆಗೆನರ್ ಮಡದಿ ಎಲೈ - ಮಗಳು ಹಿಲ್ಲಿ 1960ರಲ್ಲಿ 


ಫಲವೇ ಖಂಡ ಮತ್ತು ಸಾಗರಗಳ ಉಗಮ ಕುರಿತ ವೈಚಾರಿಕ ಕ್ರಾಂತಿಯ 
ಕೃತಿ ಮೈದಳೆಯಿತು. ಇದರ ಪ್ರಕಟಣೆಗೆ ಮತ್ತೆರಡು ವರ್ಷ ಕಾಯಬೇಕಾಯಿತು. 
ಒಮ್ಮೆ ಇಲ್ಲಿ , ಮತ್ತೊಮ್ಮೆ ಬೇರೆಲ್ಲೋ , ಇಂದು ಬಲ್ಲೇರಿಯದಲ್ಲಿದ್ದರೆ, ಮರುದಿನ 
ಎಸೋಯದಲ್ಲಿರುತ್ತಿದ್ದ. ಆದಾಗ್ಯೂ ವೆಗೆನರ್, ಸಂಶೋಧನೆಯನ್ನು ಕೈಬಿಡಲಿಲ್ಲ. 
ವೆಗೆನರ್‌ನ ದೃಷ್ಟಿ ಉಲ್ಕಾಪಾತದ ಕಡೆಗೆ ತಿರುಗಿತು. ಅದೇ ವೇಳೆಗೆ ಚಂದ್ರನ 
ಮೇಲಿನ ಕುಳಿಗಳ ಉಗಮದ ಬಗ್ಗೆ ದೀರ್ಘವಾಗಿ ಚಿಂತಿಸುತ್ತಿದ್ದ . 

ವೆಗೆನರ್‌ನನ್ನು ಅತ್ಯಂತ ನಿಕಟವಾಗಿ ಬಲ್ಲ ಜೊಹಾನೆಸ್‌ ಜಾರ್ಜಿ (1888 
1972) ಮಾರ್ಬಗ್‌್ರನಲ್ಲಿ ವೆಗೆನರ್ ಶಿಷ್ಯ , ಅಲ್ಲಿ ಅವನು ಪ್ರಖ್ಯಾತ ಪವನಶಾಸ್ತ್ರಜ್ಞ 
1919ರ ನಂತರ ಹ್ಯಾಂಬರ್ಗ್ನ ಜರ್ಮನಿಯ ಸಾಗರ ಅವಲೋಕನ ಕೇಂದ್ರದಲ್ಲಿ 
ಕೆಲಸ ಮಾಡುತ್ತಿದ್ದ. ಮುಂದೆ, 1929 1930ರಲ್ಲಿ ಗ್ರೀನ್ಲೆಂಡಿಗೆ ವೆಗೆನರ್‌ನ 
ನಾಯಕತ್ವದಲ್ಲಿ ಹೊರಟ ತಂಡದಲ್ಲಿ ಜಾರ್ಜಿ ಪ್ರಮುಖ ಪಾತ್ರ ವಹಿಸಿದ. 
ವೆಗೆನರ್‌ನ ಯಾತ್ರೆಯ ನೋವುನಲಿವುಗಳನ್ನು , ಸೋಲುಗೆಲುವುಗಳನ್ನು ಜಾರ್ಜಿ 
ತುಂಬ ಆತ್ಮೀಯವಾಗಿ ಬರೆದಿದ್ದಾನೆ. ಹ್ಯಾಂಬರ್ಗ್‌ನಲ್ಲಿದ್ದ ಕಾಲವನ್ನು ನೆನೆಸುತ್ತಾ 
ಜಾರ್ಜಿ ಹೇಳಿದ ಮಾತುಗಳಿವು : 

- “ಕೊಪೆನ್ ಮತ್ತು ವೆಗೆನರ್‌ ಮನೆಗಳಿಗೆ ಯಾವುದೇ ಕಂದಾಚಾರವಿಲ್ಲದೆ ನನ್ನನ್ನು 
ಆಹ್ವಾನಿಸುತ್ತಿದ್ದುದ್ದು ನನಗೆ ತುಂಬಾ ಸಂತೋಷ ತಂದಿತು. ನಮ್ಮ ಮನೆಗೂ ಅವರ ಮನೆಗೂ 
ನಡುವೆ ಕೆಲವೇ ಗಜಗಳ ದೂರ. ನಮ್ಮ ಮಕ್ಕಳು ಅವರ ತೋಟದಲ್ಲಾಡುತ್ತಿದ್ದದ್ದು, ಅವರ ಮಕ್ಕಳು 


23 


ಟಿ. ಆರ್. ಅನಂತರಾಮು 


ನಮ್ಮಲ್ಲಿಗೆ ಬರುತ್ತಿದ್ದುದು ಸರ್ವೇಸಾಮಾನ್ಯ . ನನಗೆ ತುಂಬ ಹಿಡಿಸಿದ್ದೆಂದರೆ ಸಾಮಾನ್ಯವಾಗಿ 
ಕರಡು ತಿದ್ದುವುದರಲ್ಲಿ, ತನ್ನ ಅಧ್ಯಯನದಲ್ಲಿ ಮುಳುಗುತ್ತಿದ್ದ ವೆಗೆನರ್ , ಒಮ್ಮೊಮ್ಮೆ ನಮ್ಮನ್ನು 
ಭೇಟಿ ಮಾಡುತ್ತಿದ್ದುದು. ತನ್ನ ಅಮೂಲ್ಯ ಕಾಲವನ್ನು ಯುಕ್ತವಾಗಿ ಹೀಗೆ ಬಳಸದೆ ಹೋಗಿದ್ದರೆ 
ಅದ್ಭುತ ಸಾಧನೆಯನ್ನು ಅವನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ.” 

ವೆಗೆನರ್‌ನ ಅಧ್ಯಯನಶೀಲ ಪ್ರವೃತ್ತಿ, ಅರ್ಪಣಾ ಮನೋಭಾವವನ್ನು 
ಹಲವು ಮಂದಿ ಕೊಂಡಾಡಿದ್ದಾರೆ. ಮೊದಲನೇ ಮಹಾಯುದ್ಧ ಮುಗಿದ 
ನಂತರ ನೆಮ್ಮದಿಯ ದಿನಗಳೂ ಬಂದುವು. ಹಂಬರ್ಗ್ನ ಜರ್ಮನಿಯ 
ಸಾಗರ ಅವಲೋಕನ ಕೇಂದ್ರದಲ್ಲಿ ತಾತ್ವಿಕ ಪವನ ಶಾಸ್ತ್ರದ ಮುಖ್ಯಸ್ಥನನ್ನಾಗಿ 
ಮಾಡಲಾಯಿತು. ಅತ್ಯಂತ ಸೋಜಿಗವೆಂದರೆ ಆವರೆಗೆ ಆ ಸ್ಥಾನದಲ್ಲಿದ್ದವರು 
ಅವರ ಮಾವ ಕೊಪನ್, ಮಾವನಿಗೆ 12 ವಯಸ್ಸು; ನಿವೃತ್ತಿ ಅನಿವಾರ್ಯ. ಈ 
ಹೊಣೆ ಹೊರಲು ಅಳಿಯ ಸಿದ್ಧನಾಗಿದ್ದ . ಇದು ಸರ್ಕಾರದ ಆಯ್ಕೆ ಮತ್ತೊಂದು 
ಸೋಜಿಗವೆಂದರೆ ಆ ಹೊತ್ತಿಗಾಗಲೇ ಸಹೋದರ ಕರ್ಟ್ ಪವನಶಾಸ್ತ್ರಜ್ಞನಾಗಿ 
ಹೆಸರು ಮಾಡಿದ್ದ. ಮುಂದಿನ ಐದು ವರ್ಷಗಳ ಕಾಲ ಇಬ್ಬರೂ ಒಟ್ಟಿಗೇ ಕೆಲಸ 
ಮಾಡುವ ಸುಯೋಗ ಒದಗಿಬಂದಿತ್ತು. 

ಆ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹುದ್ದೆ ಗಳಿಸುವುದು ಸುಲಭ 
ಸಾಧ್ಯವಿರಲಿಲ್ಲ. ಹ್ಯಾಂಬರ್ಗ್ ವಿಶ್ವವಿದ್ಯಾಲಯ 1919ರಲ್ಲಷ್ಟೇ ಪ್ರಾರಂಭವಾಗಿತ್ತು. 
ವೆಗೆನರ್ ಇಲ್ಲಿಗೆ ಸ್ಥಳಾಂತರಿಸಿದ. ಅವನು ಪ್ರವೇಶಿಸಿದೊಡನೆ ವೃತ್ತಿಗೆ ಸಂಬಂಧಿಸಿದ 
ಉಪನ್ಯಾಸ ಮಾಲೆಯನ್ನೇ ಪ್ರಾರಂಭಿಸಿದ. ಭೂಭೌತ ವಿಜ್ಞಾನಕ್ಕೆ ಆಗ ಸ್ಪಷ್ಟವಾದ 
ನೆಲೆಯೇ ಇರಲಿಲ್ಲ. ಈ ಸಂಬಂಧವಾಗಿ ವೆಗೆನರ್ ಚರ್ಚಾಗೋಷ್ಠಿ ಏರ್ಪಡಿಸಿದ . 
ವೆಗೆನರ್‌ನ ಮನೆ ಇಂಥ ಸಭೆ ಸಮಾರಂಭಗಳಿಗೆ ವೇದಿಕೆಯಾಗಿತ್ತು. ಹ್ಯಾಂಬರ್ಗ್‌ನ 
ಹೆಸರಾಂತ ಪವನಶಾಸ್ತ್ರಜ್ಞರು ಅಲ್ಲಿ ಸೇರುತ್ತಿದ್ದರು. ಅವರಲ್ಲಿ ಶಿಷ್ಯ ಜೋಹಾನೆಸ್ 
ಜಾರ್ಜಿ ಕೂಡ ಒಬ್ಬ. ಈ ಅವಧಿಯಲ್ಲಿ ವೆಗೆನರ್ ಚಂದ್ರನ ಮೇಲೆ ಕುಳಿಗಳ 
ಬಗ್ಗೆ ಪುಸ್ತಕವನ್ನು ಬರೆದು ಮುಗಿಸಿದ. ಜೊತೆಗೆ ಪವನಶಾಸ್ತ್ರಕ್ಕೆ ಸಂಬಂಧಿಸಿದ 
ಅನೇಕ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ. ಹ್ಯಾಂಬರ್ಗ್‌ನಲ್ಲಿದ್ದ 
ಸಮಯದಲ್ಲಿ ಖಂಡ ಮತ್ತು ಸಾಗರಗಳ ಉಗಮ ಕುರಿತ ಮಹಾನ್ ಕೃತಿಯ 
ಮೂರನೆಯ ಪರಿಷ್ಕತ ಆವೃತ್ತಿಯನ್ನು ಪ್ರಕಟಿಸಿದ. ಮಾವ ಕೊಪೆನ್‌ನೊಡನೆ 
ಜಂಟಿಯಾಗಿ 1942ರಲ್ಲಿ ಗತ ಭೂವಿಜ್ಞಾನ ಕಾಲದ ವಾತಾವರಣ ಕುರಿತ ಪ್ರಮುಖ 
ಗ್ರಂಥವೊಂದನ್ನು ಹೊರತಂದ. ಈ ಪುಸ್ತಕ ಕೂಡ ವೆಗೆನರ್‌ನ ಭೂಖಂಡಗಳ 
ಅಲೆತ ಸಿದ್ದಾಂತವನ್ನು ಯಶಸ್ವಿಯಾಗಿ ಸಮರ್ಥಿಸಿತು. ಹ್ಯಾಂಬರ್ಗ್‌ನಲ್ಲಿ 
ವೆಗೆನರ್‌ನ ವೈಜ್ಞಾನಿಕ ಸಾಧನೆಗೆ ಸಾಕಷ್ಟು ಪ್ರೋತ್ಸಾಹಕರ ವಾತಾವರಣವಿತ್ತು . 

'ಒಮ್ಮೆ ಆಲ್ಸ್ ಪರ್ವತಗಳನ್ನು ತೊರೆದು ಭವ್ಯ ನೆಲೆಯ ಗ್ರಾಸ್‌ಗೆ ಬಂದೆವೆಂದರೆ ಅದು 


24 


ಆಲ್‌ಫ್ರೆಡ್ ವೆನೆಗರ್‌ 


ರಣರಂಗ ತೊರೆದು ಪ್ರಶಾಂತ ಪ್ರದೇಶಕ್ಕೆ ಬಂದಂತೆ ಭಾಸವಾಗುತ್ತದೆ. ನಗರದ ಮೇಲಿರುವ 

ಥ್ಬರ್ಗ್ ಗೋಪುರದ ಕಡಿದಾದ ಬಂಡೆ ನಗರಕ್ಕೆ ರಕ್ಷಣೆ ನೀಡುವಂತೆ ಕಂಡು ಬರುತ್ತದೆ.' 

ಆಸ್ಪಿಯದ ಕವಿ ಫ್ರಾನ್ಸ್ ಗ್ರಿಲ್‌ಫಾರ್‌ಸರ್ (1791 - 1872 ) ಗ್ರಾಸ್‌ನ 
ಸೌಂದರ್ಯವನ್ನು ಹೀಗೆ ಕೊಂಡಾಡಿದ್ದಾನೆ. 

- ಈ ಸುಂದರ ನಗರಕ್ಕೆ 1942ರಲ್ಲಿ ವೆಗೆನರ್ ಬಂದ. ಅದೊಂದು ಅವನ 
ಬದುಕಿನಲ್ಲಿ ಮುಖ್ಯ ತಿರುವು. ಗ್ರಾಸ್ ವಿಶ್ವವಿದ್ಯಾಲಯ ವೆಗೆನರ್‌ಗೆ ಪವನಶಾಸ್ತ್ರ 
ಇಲಾಖೆಯ ಭೂಭೌತ ವಿಭಾಗದಲ್ಲಿ ಹುದ್ದೆ ನೀಡಿ ಆಹ್ವಾನಿಸಿತು. ವೆಗೆನರ್ 
ಮೂಲತಃ ಪ್ರಷಿಯಾದಲ್ಲಿ ಬೆಳೆದವನು. ಅದು ಬಹುಪಾಲು ಉತ್ತರ ಜರ್ಮನಿಯ 
ಮೈದಾನದ ಭಾಗ, ಈಗ ವೆಗೆನರ್ ಆಲ್ಸ್ ಪರ್ವತದ ತೆಕ್ಕೆಗೆ ಬಂದಿದ್ದ. ಗ್ರಾಸ್ 
ವಿಶ್ವವಿದ್ಯಾಲಯ , ದಕ್ಷಿಣ ಭಾಗದ ತುತ್ತತುದಿಯ ಜರ್ಮನ್ ಭಾಷೆಯನ್ನಾಡುತ್ತಿದ್ದ 
ಭಾಗ, ಅಲ್ಲಿ ಅವನು ಆಸ್ಪಿಯ ಪೌರತ್ವ ಪಡೆದ, ವೆಗೆನರ್ ವಾಸವಿದ್ದ ಮನೆ 
ಬ್ಲೂ ವೆಲೆರೇಸ್ 9, ಈಗ ವೆಗೆನರ್‌ಗೇಸ್ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. 
ವೆಗೆನರ್ ಜೊತೆಗೆ ವೃದ್ದ ಮಾವ ಈ ಮನೆಗೆ ತನ್ನ ಸರ್ವಸ್ವವನ್ನೂ ವರ್ಗಾಯಿಸಿ, 
ಹ್ಯಾಂಬರ್ಗ್ ಬಿಟ್ಟು ಬಂದ. 
- ಎಲೈ, ವೆಗೆನರ್‌ನ ಜೀವನ ಚರಿತ್ರೆ ಬರೆಯುತ್ತಾ 1924 - 30ರ ನಡುವಿನ 
ಗ್ರಾಸ್‌ನ ದಿನಗಳು ಸಂತಸದ ದಿನಗಳು ಎಂದು ಬರೆದಿದ್ದಾಳೆ. ವೆಗೆನರ್‌ನ 
ಬದುಕನ್ನು ತನ್ನ ಎಲ್ಲ ಕೋನಗಳಿಂದಲೂ ನಿಕಟವಾಗಿ ಬಲ್ಲ ಎಲ್ಲೆ, ನಿನಗೆ ಅಪ್ಪನ 
ಜೀವನ ಚರಿತ್ರೆ ಬರೆಯಲು ಸುಲಭವೋ ಅಥವಾ ಗಂಡನದೊ ? ಪತ್ರಕರ್ತರ 
ಪ್ರಶ್ನೆಗೆ, ಒಂದು ಕ್ಷಣವೂ ಹಿಂದು ಮುಂದು ನೋಡದೆ ಅಪ್ಪನದು ಎಂದು 
ಹೇಳಿದ್ದಳಂತೆ. ಬಾಲ್ಯದಲ್ಲಿ ಬೆಳೆಯುವುದು ಅಪ್ಪ ಅಮ್ಮನ ಆಶ್ರಯದಲ್ಲಿ ತಾನೆ ? 
ಹಾಗೆ ನೋಡಿದರೆ ಇಂದಿಗೂ ಆಲ್‌ಫ್ರೆಡ್ ಲೋಥರ್ ವೆಗೆನರ್‌ನ ಸಮಗ್ರ 
ಜೀವನ ಚರಿತ್ರೆ ಲಭ್ಯವಿರುವುದು ಎಲ್ಲೆ ಬರೆದ ಜರ್ಮನ್ ಪುಸಕದಲ್ಲೇ . ಮುಂದೆ 
ಸಾಧನೆಯ ದೃಷ್ಟಿಯಿಂದ ಮಾರ್ಬಗ್್ರ ದಿನಗಳು ವೆಗೆನರ್‌ನ ಜೀವನದಲ್ಲಿ 
ಸುವರ್ಣಕಾಲ ಎನ್ನಬಹುದು. ಎಲ್ಲೆ, ಗಂಡನೊಡನೆ, ಮೂರು ಮಕ್ಕಳೊಡನೆ ವೃದ್ದ 
ತಂದೆಯೊಡನೆ ಒಟ್ಟಿಗೆ ಇದ್ದ ಗ್ರಾಸ್ ದಿನಗಳನ್ನು ಸಂತಸದ ದಿನಗಳು ಎಂದು 
ಪಟ್ಟಿ ಮಾಡಿದ್ದರೆ ಅದು ಕೇವಲ ಸಹಜ . ತಂದೆ ಕೊಪೆನ್ ಇಳಿ ವಯಸ್ಸಿನಲ್ಲೂ 
ಸದಾ ಚಟುವಟಿಕೆಯಲ್ಲಿ ತೊಡಗಿದ್ದ . ಅವನ ತೀಕ್ಷ ಬುದ್ದಿಯಂತೂ ಮಂಕು 
ಹಿಡಿದುದೇ ಇಲ್ಲ. ವೆಗೆನರ್‌ಗೆ ಪ್ರೊಫೆಸರ್ ಹುದ್ದೆ ಲಭ್ಯವಾದುದು ಕೊಪೆನ್‌ಗೂ 
ಸಮಾಧಾನ ತಂದಿತ್ತು. ಅದರಲ್ಲೂ ಭೌತಶಾಸ್ತ್ರದ ಅಧ್ಯಾಪಕರಿಗೆ ವೆಗೆನರ್ 
ತುಂಬ ಅಚ್ಚುಮೆಚ್ಚು. ಭೂಭೌತ ವಿಜ್ಞಾನ ಮತ್ತು ಪವನ ಶಾಸ್ತ್ರ ವಿಭಾಗವಿದ್ದದ್ದು 
ವಿಶ್ವವಿದ್ಯಾಲಯದ ಭೌತ ಶಾಸ್ತ್ರದ ಇಲಾಖೆಯ ಕಟ್ಟಡದಲ್ಲಿ . ಆಗ ಭೌತ ಶಾಸ್ತ್ರದಲ್ಲಿ 
ಮೂವರು ಅಧ್ಯಾಪಕರಿದ್ದರು. ಮೈಕೇಲ್ ರಾಡಾಕೋವಿಕ್ ವೆಗೆನರ್‌ಗಿಂತ ಹಿರಿಯ . 


ಟಿ . ಆರ್. ಅನಂತರಾಮು 


25 


ಹ್ಯಾನ್ಸ್ ಬೆಂಡೋರ್ಫ್ ಪ್ರಾಯಗಿಕ ಭೌತವಿಜ್ಞಾನಿ , ಬೆಂಡೋರ್ಫ್ ವೆಗೆನರ್‌ನ 
ಭೂಖಂಡಗಳ ಅಲೆತದ ಸಿದ್ಧಾಂತಕ್ಕೆ ಅತ್ಯುತ್ತಮವಾದ ವಿವರಣೆ ನೀಡಿದ್ದಾನೆ. 
ವಿಕ್ಟರ್ ಫ್ರಾನ್ಸ್ ಹೆಸ್ (1883 -1964) ಮುಂದೆ ನೊಬೆಲ್ ಪಾರಿತೋಷಕ ಪಡೆದ 
ಸಹೋದ್ಯೋಗಿ, ಎಲ್ಲರಿಗಿಂತ ಕಿರಿಯ . ಆಗ ಹೆಸ್ , ಗ್ರಾಸ್‌ನಲ್ಲಿ ವಿಶ್ವಕಿರಣ 
ವಿಸರಣೆ ಕುರಿತ ಅಧ್ಯಯನದಲ್ಲಿ ತೊಡಗಿದ್ದ. ಇವರೆಲ್ಲ ಭೂಭೌತ ಸಮಸ್ಯೆಗಳನ್ನು 
ಗಂಭೀರವಾಗಿ ಪರಿಗಣಿಸಿದರು. ಸೋಜಿಗವೆಂದರೆ ಇಲ್ಲೂ ವೆಗೆನರ್‌ಗೆ ಉಳಿದ 
ವಿಜ್ಞಾನಿಗಳ ನಿಕಟ ಸಂಪರ್ಕ ಬರಲಿಲ್ಲ. 


ಮರಳಿ ಗ್ರೀನ್ಲೆಂಡಿಗೆ 


1929ರಲ್ಲಿ ವೆಗೆನರ್ ಮತ್ತೊಮ್ಮೆ ಗ್ರೀನ್ಲೆಂಡ್ ಯಾತ್ರೆಯನ್ನು ಕೈಗೊಂಡ. 
ಈ ಭಾರಿ ಹೊರಟವರು ಕೇವಲ 4 ಮಂದಿ . ಉದ್ದೇಶ ಅಂಥ ಮಹತ್ವದ್ದಾಗಿರಲಿಲ್ಲ. 
ಗ್ರೀನ್‌ಲೆಂಡಿನ ಪಶ್ಚಿಮ ತೀರದಲ್ಲಿದ್ದ ಹಿಮದ ಹೊದಿಕೆಯನ್ನು ಹತ್ತಿ, ಹತ್ತು ಹಲವು 
ಹೊಸ ತಂತ್ರಗಳನ್ನು ಪ್ರಯೋಗಿಸುವುದೇ ಗುರಿಯಾಗಿತ್ತು. ಮುಂದಿನ ಗ್ರೀನ್ 
ಲೆಂಡಿನ ಬೃಹತ್ ಯಾತ್ರೆಗೆ ಇದು ನೆರವಾಗುವುದೆಂದು ವೆಗೆನರ್ ಎಣಿಸಿದ್ದ. 
ಮುಖ್ಯವಾಗಿ ಆಗಿನ್ನೂ ಹಿಮದ ಹೊದಿಕೆಯ ಮಂದ ಎಷ್ಟೆಂಬುದು ಖಚಿತವಾಗಿ 
ತಿಳಿದಿರಲಿಲ್ಲ. ಅಂತಿಮವಾಗಿ ಈ ಉದ್ದೇಶಕ್ಕಾಗಿ ಉಮ್ನಾಕ್ ಕೊಲ್ಲಿಯನ್ನು 
ಮೂಲಶಿಬಿರವಾಗಿ ಆಯ್ಕೆ ಮಾಡಿಕೊಂಡರು. 1913ರಲ್ಲಿ ವೆಗೆನರ್ ಮತ್ತುಕೋಚ್ 
ಈ ಜಾಗ ಮುಟ್ಟಿ ತಮ್ಮ ಯಾತ್ರೆಯನ್ನು ಮುಗಿಸಿದ್ದರು. ಮುಂದಿನ ಯಾತ್ರೆಗಾಗಿ 
ಪಶ್ಚಿಮದಲ್ಲಿ ಒಂದು ಕೇಂದ್ರವನ್ನು ಗೊತ್ತುಪಡಿಸಿದರು . ವೆಗೆನರ್, ಗ್ರಾಸ್‌ಗೆ 
ಮರಳಿದಾಗ ಅವನ ಮನಸ್ಸು ಎರಡು ವಿಚಾರಗಳ ಬಗ್ಗೆ ಕೇಂದ್ರೀಕೃತವಾಗಿತ್ತು. 
ಖಂಡಗಳ ಅಲೆತಗಳ ಸಿದ್ಧಾಂತಕ್ಕೆ ಪೂರಕವಾದ ವೈಜ್ಞಾನಿಕ ಮಾಹಿತಿಗಳನ್ನು 
ಒದಗಿಸುವುದು, ಮತ್ತೊಂದು ಗ್ರೀನ್ಲೆಂಡಿನ ಯಾತ್ರೆಯ ನೇತಾರನಾಗಿ ಬರ್ಫದ 
ರಹಸ್ಯವನ್ನು ಭೇದಿಸುವುದು, ಇವನ ಇಚ್ಚೆಗೆ ತಕ್ಕಂತೆ ಜೊಹಾನೆಸ್‌ ಜಾರ್ಜಿ 
ಕೂಡ ಗ್ರೀನ್ಲೆಂಡಿನಲ್ಲಿ ಪವನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪರಿಶೋಧನೆಯಲ್ಲಿ 
ಉತ್ಸಾಹ ತೋರಿದ್ದ. ಈ ಸಂಶೋಧನೆಗೆ ರೀಸರ್ಚ್ ಎಯೊ ಸೊಸೈಟಿ ಎಂಬ 
ಸಂಸ್ಥೆ ಮುಂದೆ ಬಂತು. ಏಪ್ರಿಲ್ 1, 1930 ಎಲ್ಲೆ ವೆಗೆನರ್‌ನನ್ನು ಹಾರ್ದಿಕವಾಗಿ 
ಬಿಳ್ಕೊಟ್ಟಳು . 


ಅವಳ ಮುಖದಲ್ಲಿ ಗಂಡನ ಸಾಮರ್ಥ್ಯದ ಬಗ್ಗೆ ಸಂತೃಪ್ತಿ ಮೂಡಿತ್ತು . 


ಆಲ್‌ಫ್ರೆಡ್ ವಿನೆಗರ್ 


4. ಹಿಮದ ಮರಣ ಶಯ್ಯ 


1930ರ ಗ್ರೀನ್‌ಲೆಂಡ್ ಯಾತ್ರೆ, ಉತ್ತರ ಧ್ರುವ ಯಾತ್ರೆಗಳ ಪೈಕಿ ಅತ್ಯಂತ 
ಯೋಜಿತ ಯಾತ್ರೆಗಳಲ್ಲೊಂದು. ಅದರಲ್ಲಿದ್ದ ಸದಸ್ಯರ ಸಂಖ್ಯೆ 20. ವೆಗೆನರ್ 50ರ 
ತಾರುಣ್ಯದಲ್ಲಿದ್ದರೂ ಲವಲವಿಕೆಯಿಂದ ಕೂಡಿದ್ದ. ವೆಗೆನರ್ 71ನೇ ರೇಖಾಂಶದಲ್ಲಿ 
ಮೂರು ಶಿಬಿರಗಳನ್ನು ಹೂಡಿದ. ಇಡೀ ಭಾಗದಲ್ಲಿ ಬರ್ಫದ ಮಂದವನ್ನು 
ಅಳೆಯುವ ಉತ್ಸಾಹ. 975 ಮೀಟರ್ ಎತ್ತರ ಭಾಗದಲ್ಲಿದ್ದ ಪಶ್ಚಿಮ ಕೇಂದ್ರದಲ್ಲಿ 
ಮೂಲಶಿಬಿರ ಸ್ಥಾಪಿಸಿದ. ಅಲ್ಲಿಂದ 400 ಕಿ. ಮೀ . ದೂರದಲ್ಲಿ, 3000 ಮೀಟರ್ 
ಎತ್ತರದಲ್ಲಿ ಮಿಡ್ಐಸ್ ಎಂಬ ಎರಡನೇ ಶಿಬಿರ ಸ್ಥಾಪಿಸಿದ. ಮೂರನೆಯದು 
ಪೂರ್ವ ತೀರದಲ್ಲಿ. ಧ್ರುವ ಯಾತ್ರೆಗೆಂದೇ ಯಂತ್ರಚಾಲಿತ ಹಿಮ ಬಂಡಿಗಳನ್ನು 
ಫಿಗ್ಲೆಂಡಿನಲ್ಲಿ ತಯಾರಿಸಿಕೊಂಡು ಸಜ್ಜಾಗಿ ಬಂದಿದ್ದ, ಶ್ವಾನ ಎಳೆಯುವ 
ಬಂಡಿಗಿಂತ ಇವುಗಳನ್ನು ಬಳಸಿ ಮಾರ್ಗ ಕ್ರಮಿಸುವುದು ಸುಲಭ ಎಂಬುದನ್ನು 
ಅವನು ಬಲ್ಲ. ಹಾಗೆ ನೋಡಿದರೆ ಶ್ವಾನ ಮತ್ತು ಐಸ್ಥೆಂಡಿನ ಬೋನಿಗಳನ್ನು ಹಿಂದೆ 
ತನ್ನ ಯಾತ್ರೆಗೆ ಬಳಸಿದ್ದ. ಆದರೆ ಅವನು ಇಚ್ಚಿಸಿದಂತೆ ಎಲ್ಲವೂ ನೆರವೇರಲಿಲ್ಲ. 
ಗ್ರೀನ್‌ಲೆಂಡಿನ ಕಡಿದಾದ ಇಳಿಜಾರುಗಳನ್ನು ಏರಲು ಯಂತ್ರಚಾಲಿತ ಬಂಡಿಗಳು 
ವಿಫಲವಾದುವು. ವೆಗೆನರ್ ಮೊದಲ ಬಾರಿಗೆ ಗ್ರೀನ್ಲೆಂಡಿನಲ್ಲಿ ಬರ್ಫದ ಮಂದ 
ಅಳೆಯಲುಸ್ಫೋಟಕಗಳನ್ನು ಸಿಡಿಸಿದ. ಅದರಿಂದ ಉಂಟಾದ ಅಲೆಗಳು ತಳವನ್ನು 
ಮುಟ್ಟಿ , ಪುಟಿದು ಮರಳಿ ಬರಲು ತೆಗೆದುಕೊಳ್ಳುತ್ತಿದ್ದ ಕಾಲದ ಆಧಾರದ ಮೇಲೆ 
ಸ್ಥಳದ ಮಂದವನ್ನು ಲೆಕ್ಕ ಹಾಕುತ್ತಿದ್ದ . 

ಈ ಯಾತ್ರೆ ವೆಗೆನರ್‌ನ ವೈಯಕ್ತಿಕ ಸಾಧನೆಯ ದೃಷ್ಟಿಯಿಂದ ಮತ್ತು 
ಗ್ರೀನ್‌ಲೆಂಡಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕ ಪರಿಶೋಧನೆಯ ದೃಷ್ಟಿಯಿಂದ ತುಂಬ 


ಟಿ . ಆರ್. ಅನಂತರಾಮು 


ಮಹತ್ವಪೂರ್ಣವಾಗಿತ್ತು. ಆದರೆ ಎಣಿಸಿದಂತೆ ಅದು ಸುಲಭ ಸಾಧ್ಯವಾಗಲಿಲ್ಲ. 
ಅದೃಷ್ಟ, ದುರಾದೃಷ್ಟ, ಎಂಬ ಅಳತೆಗೋಲಿನಿಂದ ಲೆಕ್ಕ ಹಾಕುವುದಾದರೆ 
ವೆಗೆನರ್ ಅದೃಷ್ಟಶಾಲಿಯಾಗಿರಲಿಲ್ಲ ಎಂದು ಹೇಳುವುದು ಉಚಿತವೇನೋ . 
ಅತ್ಯಂತ ದುರ್ಗಮ ಭಾಗಗಳಲ್ಲೊಂದಾದ ಕಾಮರೂಜರ್ ಎಂಬ ಭಾಗಕ್ಕೇರಲು 
ಅವರು ಎಣಿಸಿದುದಕ್ಕಿಂತ 38 ದಿನಗಳ ವಿಳಂಬವಾಯಿತು. ಈ ವಿಳಂಬ ಇಡೀ 
ಯಾತ್ರೆಯ ಸ್ವರೂಪವನ್ನೇ ನಿರ್ಧರಿಸಿತ್ತು ಎಂದು ಅಣ್ಣ ಕರ್ಟ್ ಈ ಯಾತ್ರೆಯ 
ಬಗ್ಗೆ ಸಂಪಾದಿಸಿದ ಪುಸ್ತಕದಲ್ಲಿ 1933ರಲ್ಲಿ ನಮೂದಿಸಿದ್ದಾನೆ. ಬರ್ಫ ತುಂಬ 
ಅಡೆತಡೆಯೊಡ್ಡಿತು. ಸಾಮಾನು ಸರಂಜಾಮುಗಳ ಸಾಗಣೆಯಂತೂ ತೀರಾ 
ಪ್ರಯಾಸದಾಯಕವಾಯಿತು. ಯಂತ್ರಚಾಲಿತ ಹಿಮ ಬಂಡಿಗಳದ್ದೂ ಇದೇ 
ಪಾಡು. ಬರ್ಫದ ಹೊದಿಕೆಯನ್ನು ಏರಲಾಗಲಿಲ್ಲ. ಅವರು ನಿರೀಕ್ಷಿಸಿದಂತೆ 
ವೆಸ್ಟ್ಸ್ಟೇಷನ್ ಕೇಂದ್ರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗಲಿಲ್ಲ. ನೋಡು 
ನೋಡುತ್ತಲೇ ಚಳಿಗಾಲ ಎದುರಾಯಿತು. ಒಂದು ದೃಷ್ಟಿಯಲ್ಲಿ ಎಲ್ಲವೂ 
ನಿಷ್ಕ್ರಿಯವಾದುವು. ಮಿಡ್ಐಸ್ ಕೇಂದ್ರದಲ್ಲಿ ಜಾರ್ಜಿ ಮತ್ತು ಸೋರ್ಜ್ 
ಪರಿಪೂರ್ಣ ಸಂಶೋಧನೆಯಲ್ಲಿ ತೊಡಗಬೇಕೆಂದು ತೋರಿದ್ದ ಉತ್ಸಾಹಕ್ಕೆ 
ಭಂಗವಾಯಿತು. ಅಲ್ಲೇ ಚಳಿಗಾಲ ಕಳೆಯಬೇಕೆಂದು ನಡೆಸಿದ್ದ ತಯಾರಿ 
ನಿಷ್ಟಯೋಜಕವಾಯಿತು. ವೆಗೆನರ್‌ಗೆ ಎಲ್ಲವೂ ಗಮನಕ್ಕೆ ಬಂದಿತ್ತು. ಮುಂದೆ 
ಮತ್ತಷ್ಟು ಸಂಕಷ್ಟಕ್ಕೆ ಬಲಿಯಾಗುವುದು ಖಚಿತವಾಗಿತ್ತು. 1930ರ ಮೇ 5ರಂದು 
ಪತ್ರಿಕೆಯೊಂದಕ್ಕೆ ಬರೆದು ನಮ್ಮ ನಿರೀಕ್ಷೆಯನ್ನು ಮತ್ತೊಮ್ಮೆ ಮಿತಗೊಳಿಸಬೇಕು 
ಎಂದು ದಾಖಲಿಸಿದ. ಜೊತೆಗೆ ಬರೆಯುತ್ತಾ ಜೂನ್ 9, ಇಂದು ನೆಲದ 
ನಿರೀಕ್ಷೆಯಲ್ಲಿ ನಾವು ಕಳೆದ 31ನೆಯ ದಿನ ಎಂದು ಬರೆದ . 

ದಿನವಷ್ಟೇ ಮಂಕಾಗಿಲ್ಲ, ನಮ್ಮ ಉತ್ಸಾಹ ಕೂಡ ಎಂದು ಖಿನ್ನನಾಗಿ ನುಡಿದ. 
ನಮ್ಮ ಯಾತ್ರೆಯ ಯೋಜನೆಯನ್ನು ಬರ್ಫ ಸಂಪೂರ್ಣವಾಗಿ ಮಣ್ಣುಪಾಲು 
ಮಾಡಿದೆ ಎಂದು ಹತಾಶನಾಗಿ ನುಡಿದ . 

“ ಆಗಸ್ಟ್ 5, ಯಶಸ್ಸು ನಮ್ಮಿಂದ ದೂರ ಸರಿಯುತ್ತಿದೆ ಎಂದು ಭಾಸವಾಗುತ್ತಿದೆ. 
ನಮ್ಮ ವಾಹನಗಳು ಸಾಮರ್ಥ್ಯದಿಂದ ಕಾರ್ಯ ನಿರ್ವಹಿಸುತ್ತಿಲ್ಲ.” 

“ ಆಗಸ್ಟ್ 6, ಈ ತಿಂಗಳು ನಮ್ಮ ಸಮರ ಒಂದು ನಿರ್ಣಾಯಕ ಹಂತಕ್ಕೆ 
ಬರಲೇ ಬೇಕು. ಆ ಬಗ್ಗೆ ಯೋಚಿಸಿದಾಗಲೆಲ್ಲ ಚಿಂತೆ ಮೂಡುತ್ತದೆ ಎಂಬುದನ್ನು 
ನಾನು ಒಪ್ಪುತ್ತೇನೆ. ಅದರಲ್ಲೂ ಮಿಡ್ಐಸ್ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ 
ಮತ್ತಷ್ಟು ಖೇದವಾಗುತ್ತದೆ . ನನ್ನ ಬುದ್ದಿಯೆಲ್ಲ ಖರ್ಚಾಗುವ ಕಾಲ ದೂರವಿಲ್ಲ. 
ನನಗೆ ನಿಜಕ್ಕೂ ದಿಗಿಲಾಗುತ್ತಿದೆ. ನಿಜಕ್ಕೂ , ಈ ಯೋಜನೆ ಕಾರ್ಯಗತವಾಗದು.” 


28 


ಆಲ್‌ಫ್ರೆಡ್ ವೆನೆಗರ್‌ 


- ವೆಗೆನರ್ ಗ್ರಾಸ್‌ನಲ್ಲಿ ಎಷ್ಟು ಆಶಾವಾದಿಯಾಗಿದ್ದನೆಂದರೆ ಮುಂದಿನ 
ಬೇಸಿಗೆಯಲ್ಲಿ ತನ್ನ ಮಡದಿ ಎಲ್ಲೆ ಕೂಡ ಈ ಯಾತ್ರೆಯಲ್ಲಿ ಭಾಗವಹಿಸಬೇಕೆಂಬುದು 
ಅವನ ಇರಾದೆಯಾಗಿತ್ತು . ಈಗ ತನ್ನ ಬದುಕೇ ಅನಿಶ್ಚಿತವಾಗಿತ್ತು. ಅದೇ ಭಾರದ 
ಧ್ವನಿಯಲ್ಲಿ ಬರೆದ: 

- ` ಮುಂದಿನ ತಿಂಗಳು ಎಲ್ಲಿ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಎನ್ನಿಸುತ್ತಿದೆ, ಒಂದು 
ವೇಳೆ ಅವಳು ತೀರದಲ್ಲಿ ದೋಣಿಯಲ್ಲೇ ಉಳಿದರೂ ಆಕೆಗೆ ಅದೊಂದು ಸಹಿಸಲಾಗದ 
ಭಯಂಕರ ಅನುಭವವಾದೀತು, ಒಂಟಿಯಾಗಿ ಇರಲಂತೂ ಸಾಧ್ಯವೇ ಇಲ್ಲ, ಎಂದಿಗೂ . 
ನೆನೆದರೆ ಸಂಪೂರ್ಣವಾಗಿ ಬೇರೆಯದೇ ಯೋಚನೆ ಬರುತ್ತದೆ. ಹಾಯಾಗಿ ರಜಾ ದಿನಗಳಲ್ಲಿ 
ಮಾಡುವ ಪ್ರವಾಸ, ಅದರಲ್ಲೂ ಬೆಟ್ಟ ಹತ್ತುವುದು , ಸಾಧಾರಣಮಟ್ಟದ ಧ್ರುವ ಸಾಹಸವಿದ್ದರೆ ಅಷ್ಟೇ 
ಸಾಕು. ಇಲ್ಲಿನ ದಿನನಿತ್ಯದ ಅಸಹನೀಯ ವಾತಾವರಣವನ್ನು ಎದುರಿಸಿಕೊಂಡು ಹೋಗುತ್ತಿದ್ದೇನೆ. 
ಏಕೆಂದರೆ ನನ್ನ ಮುಂದಿರುವ ಮಹತ್ವದ ಅಭಿಲಾಷೆಯನ್ನು ಪೂರೈಸಬೇಕು.” 

ಹೀಗೆಂದು ಪತ್ನಿ ಎಲ್ಲೆಗೆ ಬರೆದ ಪತ್ರದಲ್ಲಿ ದಾಖಲಿಸಿದ್ದಾನೆ. ಅದೇ 
ಸಮಯದಲ್ಲಿ ಅಣ್ಣ ಕರ್ಟ್‌ಗೆ ಬರೆದ ಪತ್ರದಲ್ಲೂ ವಿಷಾದದ ಛಾಯೆ ತುಂಬಿತ್ತು. 

'ಎರಡೇ ಮಾತಲ್ಲಿ ಹೇಳಬೇಕೆಂದರೆ ಇಲ್ಲಿನ ಜೀವನ ಕರಾಳ ಮುಖ ಹೊತ್ತಿದೆ. ಯಾವ 
ವ್ಯಕ್ತಿಯೂ ಇವೆಲ್ಲವನ್ನೂ ಸಂಪೂರ್ಣವಾಗಿ ನಿಭಾಯಿಸಲಾರ. ಎಷ್ಟು ತಿಂಗಳು ಕೈಯಲ್ಲಿದೆ ಎಂದು 
ತಿಳಿದರೆ ಮನೆಗೆ ಮರಳಿ ನಮ್ಮ ನಿರ್ಧಾರಕ್ಕೆ ತಕ್ಕಂತೆ ಬಾಳಬಹುದು. ಹೀರೋ ಆಗಬೇಕೆಂಬ 
ಮುಲಾಜು ಕೂಡ ಇದರಿಂದ ಕೊನೆಯಾಗುತ್ತದೆ. ಇಂಥ ಸಂದರ್ಭದಲ್ಲಿ ಇಡೀ ಸ್ವರ್ಗದ ಬಾಗಿಲೇ 
ತೆರೆದರೂ ವ್ಯಕ್ತಿ ಖುಷಿಪಡಲಾರ . ಈ ಪರಿಸ್ಥಿತಿ ಗ್ರೀನ್ಲೆಂಡಿನಲ್ಲಿ ಎದುರಾಗುತ್ತದೆಂಬುದನ್ನು 
ನಾನು ಮುಂಗಾಣಬಲ್ಲೆ.' 

ಈ ಪರಿಸ್ಥಿತಿಯಲ್ಲಿದ್ದ ವೆಗೆನರ್ ಆಗ ಬಿಸಿರಕ್ತದ ತರುಣನಾಗಿರಲಿಲ್ಲ. ಐವತ್ತರ 
ಪ್ರಾಯ . ಸೆಪ್ಟೆಂಬರ್ 21 , ವೆಸ್ಟ್ ಸ್ಟೇಷನ್‌ನಿಂದ ಸ್ವತಃ ವೆಗೆನರ್ ಶ್ವಾನ ಬಂಡಿಯಲ್ಲಿ 
ಹೊರಟ. ಮಿಡ್ಐಸ್ ತಲುಪುವ ಗುರಿ ಅವನದ್ದು. ಮಾರ್ಗ ದುರ್ಗಮ , ಅತಿ 
ಪ್ರಯಾಸಕರ; ಕೊನೆಯ 250 ಕಿ. ಮೀ . ಪ್ರಯಾಣದಲ್ಲಿ ಸಂಗಡವಿದ್ದವರು ಇಬ್ಬರು 
ಮಾತ್ರ ಉಷ್ಣತೆ - 50 ಸೆ. ಇಳಿದಿತ್ತು. ಹೇಗಾದರೂ ಮಾಡಿ ಮಿಡ್‌ಐಸ್ ಶಿಬಿರಕ್ಕೆ 
ಆಹಾರ ಸಾಮಗ್ರಿ ಒಯ್ಯುವ ಛಲ ವೆಗೆನರ್‌ಗೆ, ಯಾವ ಪರಿಸ್ಥಿತಿ ಇದ್ದರೂ ಸರಿ 
ಚಳಿಗಾಲ ಪೂರ್ತಿ ಅಲ್ಲೇ ಉಳಿದು ವೈಜ್ಞಾನಿಕ ಅಧ್ಯಯನಕ್ಕೆ ತೊಡಗಬೇಕೆಂಬುದು 
ವೆಗೆನರ್‌ನ ನಿರ್ಧಾರ. ಮಿಡ್ಐಸ್‌ನಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದ ಜಾರ್ಜಿ, 
ಕೋಚ್, ವೆಗೆನರ್‌ಗೆ ಒಂದು ವಿಚಾರವನ್ನು ಮನಗಾಣಿಸಿದ್ದರು. ಒಂದು ವೇಳೆ 
ಅಕ್ಟೋಬರ್ 20ರೊಳಗೆ ದಾಸ್ತಾನು ಬಾರದಿದ್ದಲ್ಲಿ ವೆಸ್ಟ್ ಸ್ಟೇಷನ್‌ಗೆ ಮರಳುವುದಾಗಿ 
ಮುಂದಾಗಿಯೇ ಯೋಚಿಸಿ ಹೇಳಿದ್ದರು. ಆದರೆ ಮರಳಿ ನಡೆದು ಬರುವುದೆಂದರೆ 
ಹುಡುಗಾಟವಾಗಿರಲಿಲ್ಲ ಎಂಬ ಸತ್ಯ ವೆಗೆನರ್‌ಗೆ ತಿಳಿದಿತ್ತು. ತನ್ನ ದುಸ್ಥಿತಿಯನ್ನು 


ಟಿ . ಆರ್ . ಅನಂತರಾಮು 


ಸೆಪ್ಟೆಂಬರ್ 28ರಂದು ಬರೆದ ಪತ್ರದಲ್ಲಿ ವೆಗೆನರ್‌ ಪೂರ್ಣವಾಗಿ ದಾಖಲಿಸಿದ್ದಾನೆ. 

* ಒಂದು ವೇಳೆ ಇಲ್ಲಿಂದ ನಡೆದೇ ಬರುವುದಾದರೆ ಬರ್ಫ ಅವರನ್ನು ಸಾವಿನ ದಂಡೆಗೆ 
ತಳ್ಳುತ್ತದೆ. ಅದೊಂದು ಜೀವನ್ಮರಣಗಳ ಹೋರಾಟವಾಗುತ್ತದೆ. 

ವೆಗೆನರ್ ತನ್ನ ಪ್ರಯಾಣ ಮುಂದುವರಿಸಿದ; ಅತ್ಯಂತ ಪ್ರಯಾಸದಾಯಕ 
ಹೆಜ್ಜೆಗಳು ಅವಾಗಿದ್ದವು. ಒಂದೆಡೆ ದೇಹವನ್ನು ಕಿತ್ತು ತಿನ್ನುವ ಅತಿ ಶೈತ್ಯ. 
ಮತ್ತೊಂದೆಡೆ ಬೀಸುವ ಬಿರುಗಾಳಿ , ಹಿಮದ ಹುಡಿ ಮುಖಕ್ಕೆ ರಾಚುತ್ತಿತ್ತು . 
ನಲವತ್ತು ದಿನ ಪ್ರಯಾಣ ಮುಂದುವರಿಸಿದ. ಯೋಚಿಸಿದಂತೆ ಎಲ್ಲವೂ 
ಸುಸಂಗತವಾಗಿದ್ದರೆ ಕೇವಲ ಇಪ್ಪತ್ತು ದಿನಗಳಲ್ಲಿ ಯಶಸ್ವಿಯಾಗಿ ತನ್ನ 
ನಡಿಗೆಯನ್ನು ಪೂರ್ಣಗೊಳಿಸಬಹುದಾಗಿತ್ತು . ಮೂವರು ಮಿಡ್ಐಸ್ ಕೇಂದ್ರಕ್ಕೆ 
ತಲುಪಿದರಾದರೂ ತಮ್ಮೊಡನೆ ಏನನ್ನೂ ಒಯ್ಯಲಾಗಲಿಲ್ಲ. ಫ್ರಿಡ್ಜ್ಲೋಯೆ 
ಹಿಮಕಚ್ಚಿ ಬಸವಳಿದ. ಅತ್ತ ಮಿಡ್ಐಸ್ ಶಿಬಿರದಲ್ಲಿ ಜಾರ್ಜಿ ಮತ್ತು ಸೊರ್ಚ್ 
ತಾವು ವೆಸ್ಟ್ ಸ್ಟೇಷನ್‌ಗೆ ಸುರಕ್ಷಿತವಾಗಿ ಹಿಂದಿರುಗುವುದು ಸಾಧ್ಯವಿಲ್ಲವೆಂದು 
ಮನಗಂಡರು. ತುಂಬ ಜಾಗರೂಕತೆಯಿಂದ ನಿರ್ವಹಿಸಿದ್ದೇ ಆದರೆ, ಇದ್ದ 
ಆಹಾರದಾಸ್ತಾನು ಚಳಿಗಾಲ ಪೂರ್ತಿ ಬಳಸಬಹುದೆಂಬುದು ಅವರ ತರ್ಕ. 
ಜಾರ್ಜಿ , ಹಂಬರ್ಗ್‌ನಲ್ಲಿದ್ದ ಸ್ನೇಹಿತನಿಗೆ ಬರೆದ ಪತ್ರದಲ್ಲಿ ಮಿಡ್ಐಸ್ ಕೇಂದ್ರದಲ್ಲಿ 
ಅನುಭವಿಸಿದ ಯಾತನೆಯನ್ನು ಮನಮುಟ್ಟುವಂತೆ ವರ್ಣಿಸಿದ. ಅವನು ಪತ್ರ 
ಬರೆದದ್ದು 1930ರ ನವೆಂಬರ್ 28ರಂದು. ಆದರೆ ಸಂಪರ್ಕ ಸಾಧನಗಳಿಲ್ಲದೆ 
ಮುಂದಿನ ವರ್ಷದ ಮೇ ತಿಂಗಳವರೆಗೆ ಅದು ಕೈದಾಟಿ ಹೋಗಲೇ ಇಲ್ಲ. 

ಈ ತಿಂಗಳ ಮೊದಲೇ ಬಂದ ಅನೇಕ ಪತ್ರಗಳ ಜೊತೆ ನಿನ್ನ ಪತ್ರವೂ ಬಂತು. ಇದನ್ನು 
ಸ್ವತಃ ವೆಗೆನರ್ ತನ್ ಸಾಹಸಯಾತ್ರೆಗಳನ್ನು ಮುಗಿಸಿಕೊಂಡು ಬಂದ ನಂತರ ತಂದುಕೊಟ್ಟ. 
ಅವರು ವೆಸ್ಟ್ ಸ್ಟೇಷನ್‌ನಲ್ಲಿ 15 ಭರ್ತಿಯಾದ ಹಿಮಬಂಡಿಗಳೊಡನೆ ಪ್ರಾರಂಭಿಸಿದರು. ಇಲ್ಲಿಗೆ 
ಬರುವ ಹೊತ್ತಿಗೆ ಎಲ್ಲ ಎಸ್ಕಿಮೋ ಸದಸ್ಯರೂ ಹಿಂದಿರುಗಿಬಿಟ್ಟರು. ಬಂದವರು ಮೂವರು 
ಮಾತ್ರ, ವೆಗೆನರ್, ಲೂಯೆ ಮತ್ತು ಎಸ್ಕಿಮೋ ರಾಮುಸ್‌ ವಿಲ್ಲುಂಸೆನ್ , ಅವರು ಇಲ್ಲಿಗೆ 
ತಲುಪಿದಾಗ ಅಕ್ಟೋಬರ್ 30, ಸಾಮಗ್ರಿಗಳಾಗಲಿ, ಇಂಧನವಾಗಲಿ ಉಳಿದಿರಲಿಲ್ಲ. ಉಷ್ಣತೆ -65 
ಸೆ.ಗೆ ಇಳಿದಿತ್ತು. ಇಷ್ಟು ತಡವಾಗಿ ಅದೂ ಕೆಟ್ಟ ಹವಾಮಾನದಲ್ಲಿ ಗ್ರೀನ್ಲೆಂಡಿನ ಪರಿಶೋಧನೆ 
ಮಾಡಿದ್ದೇ ಬಹುದೊಡ್ಡ ಸಾಧನೆ ಎನಿಸುತ್ತದೆ. 


ಅಕ್ಟೋಬರ್ ತಿಂಗಳ ಪ್ರಾರಂಭದಲ್ಲಿ ಉಷ್ಣತೆ - 30 ಸೆ.ಗೆ ಇಳಿದಿತ್ತು. ನಾನು ಮತ್ತುಜೋರ್ಜ್ 
ಬರ್ಫದಲ್ಲಿ ಕೆಲವು ಮೀಟರುಗಳಷ್ಟು ಆಳವಾದ ಗುಂಡಿತೋಡಿ ಅದರಲ್ಲೇ ಶೈತ್ಯದ ವಿರುದ್ಧ 
ರಕ್ಷಣೆಗಾಗಿ ಅಡಗಿ ಕುಳಿತುಕೊಂಡೆವು. ಈ ಬರ್ಫದ ಗೂಡುಗಳಲ್ಲಿ ತಾತ್ಕಾಲಿಕವಾಗಿರುತ್ತೇವೆಂದೇ 
ನಾವು ಭಾವಿಸಿದ್ದೆವು. ಆದರೆ ಮುಂದಿನ ಬೇಸಿಗೆ ಬರುವವರೆಗೂ ನಮಗೆ ಇದೇ ವಾಸಸ್ಥಳವಾಯಿತು. 
ಹದಿನೈದು ಹಿಮದ ಬಂಡಿಗಳಲ್ಲಿ ತಂದಿದ್ದ ಟೆಂಟುಗಳನ್ನು ಹಿಂದೆ ಬಿಟ್ಟು ಬರಬೇಕಾಯಿತು. 
ಎಷ್ಟೋ ಸಾಮಾನು ಸರಂಜಾಮುಗಳನ್ನು ಜೊತೆಯಲ್ಲಿ ಒಯ್ಯಲಾಗಲೇ ಇಲ್ಲ. ಚಳಿಗಾಲ ಪೂರ್ತಿ 


30 


ಆಲ್‌ಫ್ರೆಡ್ ವಿನೆಗರ್‌ 


ಇಲ್ಲಿ ಕಳೆಯಬೇಕಾದರೆ ತುಂಬ ಅನಾಗರಿಕ ವಿಧಾನದಲ್ಲಿ ಬಾಳಬೇಕಾಯಿತು. ದೈಹಿಕವಾಗಿ, 
ಮಾನಸಿಕವಾಗಿ ಅದು ತುಂಬ ಶ್ರಮದಾಯಕ ಆದಾಗ್ಯೂ ಪೆಟ್ರೋಲಿಯಂ ಕೊರತೆ ಇದ್ದಾಗಲೂ 
ನಾವು ಕೆಲಸ ನಿರ್ವಹಿಸಬೇಕಾದಾಗ 10. ಸೆ. ಉಷ್ಣತೆ ಇಳಿದಾಗ ಮಲಗುವ ಚೀಲದಲ್ಲಿ 
ತೂರಿಕೊಳ್ಳುತ್ತಿದ್ದೆವು. ಆಗ ಆ ಶೈತ್ಯವನ್ನು ನಿಭಾಯಿಸಬಹುದಾಗಿತ್ತು. ಆದರೆ ನಮ್ಮ ಜೊತೆ 
ಬಂದ ಲೋಯೇಯ ಕಾಲನ್ನು ನೋಡಿದರೆ ವೆಸ್ಟ್ ಸ್ಟೇಷನ್ನಿನ ಆ ಯಾತ್ರೆ ಎಷ್ಟು ಭಯಾನಕ 
ಎಂದು ಸ್ಪಷ್ಟವಾಗುತ್ತದೆ. ಅವನ ಎರಡೂ ಕಾಲನ್ನು ಹಿಮ ತಿಂದಿದೆ. ವೆಗೆನರ್ ಅವನೊಡನೆ 
ಹಿಂದಿರುಗುವುದೆಂದರೆ ಮೂವರು ಭಾರಿ ದಂಡ ತೆರಬೇಕಾಗುತ್ತದೆ. ಆದ್ದರಿಂದ ಇಲ್ಲಿಯೇ ಅದೇ 
ಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕಾಯಿತು. ಇಲ್ಲಿ ನಮಗೆ ಯಾವ ಔಷಧ ಸಾಮಗ್ರಿಯೂ ಇಲ್ಲ. 
ಇಂಥ ಸಮಸ್ಯೆ ಎದುರಾದಾಗ ಪರಿಹಾರಕ್ಕಾಗಿ ಓದಲು ಪುಸ್ತಕವೂ ಇಲ್ಲ . ಇನ್ನು ಶಸ್ತ್ರಕ್ರಿಯೆಗೆ 
ಉಪಕರಣವೆಲ್ಲಿ ಬಂದೀತು? ಕೊನೆಯ ಪಕ್ಷ ಸೋಂಕಾಗದಂತೆ ತಡೆಯಲು ನಮ್ಮ ಬಳಿ 
ಬ್ಯಾಂಡೇಜ್ಕೂಡ ಇರಲಿಲ್ಲ. ಇಂಥ ಹತಾಶ ಸ್ಥಿತಿಯಲ್ಲಿದ್ದ ಪರಿಣಾಮ ಹೇಳಬೇಕೆ ? ಅವನ ಎಡ 
ಮುಂಗಾಲಿನ ನಾಲ್ಕು ಮತ್ತು ಐದನೆಯ ಬೆರಳನ್ನುಳಿದು ಎಲ್ಲ ಬೆರಳುಗಳನ್ನೂ ಕತ್ತರಿಸಬೇಕಾಯಿತು. 
ಲೋಯೇ ತನ್ನ ಎರಡೂ ಮುಂಗಾಲುಗಳನ್ನು ಕಳೆದುಕೊಂಡ. ಈ ಕೆಲಸಕ್ಕೆ ಸಾಧಾರಣ 
ಚಾಕುವೊಂದನ್ನು ಬಳಸಿದ್ದೆವು. ನೆಕ್ರೋಸಿಸ್ ಇನ್ನು ಹರಡುವುದಿಲ್ಲವೆಂಬ ನಂಬಿಕೆಯಿಂದ ಹೀಗೆ 
ಮಾಡಲೇಬೇಕಾಯಿತು. ಅವನಿಗೆ ಆದ ಗಾಯ , ಅದರ ಯಾತನೆಯನ್ನು ನನಗೆ ಬರೆಯಲಾಗುತ್ತಿಲ್ಲ. 

ನಾವು ಇಂಥ ದಾರುಣ ಸ್ಥಿತಿಯನ್ನು ಮುಂಗಾಣಬಲ್ಲೆವಾಗಿದ್ದರೂ ಅದು ಇಷ್ಟೊಂದು 
ಕ್ರೂರವಾಗಿರುತ್ತದೆಂದು ಎಣಿಸಿರಲಿಲ್ಲ. ಇದಕ್ಕಿಂತಲೂ ಮಿಗಿಲಾಗಿ ವಗೆನರ್ ಮತ್ತು ರಾಮುಸ್ 
ಸುರಕ್ಷಿತವಾಗೇ ಹಿಂದಿರುಗಿದರೆ ಅಥವಾ ನಿರ್ದಯಿ ಶೈತ್ಯಕ್ಕೆ ಬಲಿಯಾದರೆ ಎಂದು ತಿಳಿಯದೆ 
ಮನಸ್ಸು ಅಲ್ಲೋಲಕಲ್ಲೋಲವಾಗಿ ತುಂಬ ಕದಡಿದೆ. ನಮ್ಮ ಬಳಿ ಸಾಧಾರಣ ರೇಡಿಯೋ ಕೂಡ 
ಇರಲಿಲ್ಲ. ಬರುವಾಗ ಎಲ್ಲವನ್ನೂ ಬಿಟ್ಟು ಬರಬೇಕಾಯಿತು. ಈಗ ಸಂಪೂರ್ಣವಾಗಿ ಪ್ರಪಂಚದಿಂದ 
ಹೊರಗುಳಿದಿದ್ದೇವೆ. ಈ ಸ್ಥಿತಿ 1931ರವರೆಗೆ ಇದ್ದೇ ಇರುತ್ತದೆ. ಆಗ ಹಿಮದ ಬಂಡಿಗಳು ಬಂದು 
ನಮ್ಮನ್ನು ಪಾರುಗಾಣಿಸಬೇಕು. ಬಹುಶಃ ಮೇ ಅಥವಾ ಜೂನ್ ತಿಂಗಳಾಗಬಹುದು. ಅಂದರೆ 
ಸುಮಾರು ಏಳು ಅಥವಾ ಎಂಟು ತಿಂಗಳು ಕಾಯಬೇಕು. ಆದರೂ ಇಂಥ ಸ್ಥಿತಿಯನ್ನು 
ಆವರೆಗೆ ಎದುರಿಸಲು ನಮಗೆ ಸಾಧ್ಯವಿದೆಯೆಂಬುದರಲ್ಲಿ ಕಿಂಚಿತ್ತೂ ಅನುಮಾನವಿಲ್ಲ. ಅಂದರೆ 
ನಾವಂದುಕೊಂಡದ್ದಕ್ಕಿಂತ ಬದಲಾವಣೆ ಆಗುತ್ತದೆ. ಅದಂತೂ ನಿಜ.” 

ಜಾರ್ಜಿ ಆತ್ಮಸ್ಥೆರ್ಯದಿಂದ ಈ ಮಾತುಗಳೊಂದಿಗೆ ಪತ್ರ ಮುಗಿಸಿದ್ದ. 

ಮುಂದಿನ ದಿನಗಳಲ್ಲಿ ಲೋಯೇ ಸುಧಾರಿಸಿಕೊಂಡ, ಕಾಲಿನ ವ್ರಣವೂ 
ವಾಸಿಯಾಯಿತು. ಧ್ರುವದ ಭೀಕರ ಚಳಿಯನ್ನು ಬರ್ಫದ ಗೂಡುಗಳಲ್ಲೇ ಕಳೆದ. 
ಮಿಡ್ಐಸ್ ಶಿಬಿರದಲ್ಲಿ ಇಬ್ಬರಿಗೆ ಸಾಕಾಗುವಷ್ಟು ಮಾತ್ರ ಆಹಾರ ತಿನಿಸು ಇತ್ತು. 
ಲೋಯೇ ಸರಿಯೇ ಸರಿ, ನಡೆಯುವ ಸ್ಥಿತಿಯಲ್ಲಿರಲಿಲ್ಲ. ವೆಗೆನರ್ ಮತ್ತು 
ರಾಮುಸ್‌ ಮಿಲುಮ್‌ಸೇನ್‌ ಹಿಂದಿರುಗಬೇಕೆಂದು ತೀರ್ಮಾನವಾಯಿತು. ಆ 
ಪರಿಸ್ಥಿತಿಯಲ್ಲಿ ವೆಸ್ಟ್ ಸ್ಟೇಷನ್‌ಗೆ ಹಿಂದಿರುಗುವುದೆಂದರೆ ಅತ್ಯಂತ ಅಪಾಯಕಾರಿ 


ಟಿ . ಆರ್. ಅನಂತರಾಮು 


ಎಂಬ ಅರಿವು ಅವರಿಗಿತ್ತು. ಆದರೆ ಅನ್ಯಮಾರ್ಗವಿರಲಿಲ್ಲ. ಒಂದೇ ಒಂದು ದಿನ 
ಸುಧಾರಿಸಿಕೊಂಡು ಇಬ್ಬರೂ ನಿಶ್ಚಯಿಸಿ ಹೊರಟೇ ಬಿಟ್ಟರು. ಆಗ ಅವರ ದೇಹ 
ಸಾಮರ್ಥ್ಯ ಉತ್ತಮವಾಗೇ ಇತ್ತು . ವೆಗೆನರ್ ತನ್ನ ಜನ್ಮ ದಿನದಂದು ಐಸ್ಕ್ರೀಮ್ 
ತಿನ್ನಬೇಕಾಗಿದ್ದವನು ಹಿಮವೇ ಅವನ ಕಾಲನ್ನು ತಿನ್ನುತ್ತಿತ್ತು. ಶುಭಾಶಯ ಹೇಳಲು 
ಅವನೊಂದಿಗಿದ್ದವರು ಕೇವಲ ರಾಮುಸ್‌ ವಿಲುಮ್‌ಸೇನ್, ಹದಿನೇಳು ನಾಯಿಗಳ 
ಪಡೆ, ಮತ್ತು ಬಂಡಿಗಳು, ವೆಗೆನರ್ ತನ್ನ ಸಾಹಸ ಯಾತ್ರೆಯನ್ನು ಮುಗಿಸಿದನೆ ? 
ಸಾಧ್ಯವಾಗಲಿಲ್ಲ. ಸಾಹಸವೇ ಅವನ ಯಾತ್ರೆಯನ್ನು ಮುಗಿಸಿತು. ಅವನು ಹುಟ್ಟಿದ 
ದಿನಾಂಕ ಜಗತ್ತಿಗೆ ತಿಳಿದಿದೆ, ಅಂತಿಮ ದಿನ ಇಂದಿಗೂ ನಿಗೂಢ. 
* ಸುಮಾರು ಏಳು ತಿಂಗಳ ಕಾಲ ಇವರಿಬ್ಬರ ಗತಿ ಏನಾಯಿತೆಂಬ ಬಗ್ಗೆ 
ಹೊರಜಗತ್ತಿಗೆ ಏನೊಂದೂ ತಿಳಿಯದು. ಇತ್ತ ಮಿಡ್ಐಸ್ ಶಿಬಿರದಲ್ಲಾಗಲಿ, ಅತ್ತ 
ವೆಸ್ಟ್ ಸ್ಟೇಷನ್ ಕೇಂದ್ರದಲ್ಲಾಗಲಿ ಇವರ ಬಗ್ಗೆ ಏನೆಂದು ತಿಳಿಯದೆ ವಿಲಿವಿಲಿ 
ಒದ್ದಾಡುತ್ತಿದ್ದರು. ಸಂಪರ್ಕ ಸಾಧನವಾಗಿ ರೇಡಿಯೋ ಕೂಡ ಅವರ ಬಳಿ 
ಇರಲಿಲ್ಲ. ಅಲ್ಲದೆ ಚಳಿಗಾಲವಾದುದರಿಂದ ಅವರನ್ನು ಪಾರು ಮಾಡಲು ರಕ್ಷಣಾ 
ಪಡೆಗಳು ಹೊರಡುವುದು ಕೂಡ ತುಂಬ ಕ್ಲಿಷ್ಟಕರವಾಗಿತ್ತು . ಮೇ 8, 1931 , ಕರಾಳ 
ದಿನ. ವೆಗೆನರ್ ಶರೀರ ವೆಸ್ಟ್ ಸ್ಟೇಷನ್‌ಗೆ 189 ಕಿ. ಮೀ ದೂರದಲ್ಲಿ ಬಿದ್ದಿತ್ತು. 
ಇನ್ನು ಅರ್ಧದಾರಿ ಸವೆಸಿದ್ದರೆ ವೆಗೆನರ್ ಅಪ್ರತಿಮ ಸಾಹಸಮಾಡಿ ಯಶಸ್ಸು 
ಗಳಿಸಿದ ಕೀರ್ತಿಗೆ ಪಾತ್ರನಾಗುತ್ತಿದ್ದ. ವೆಗೆನರ್ ಬಳಸುತ್ತಿದ್ದ ಹಿಮದ ಜಾರುವ 
ಸೀಗಳನ್ನಿಟ್ಟು ವೆಗೈನರ್‌ನ ಶರೀರ ಎಲ್ಲಿದೆ ಎಂದು ರಾಮುಸ್‌ ವಿಲುಮ್‌ಸೇನ್ 
ಸೂಚಿಸಿದ್ದ. ಸಾವಾಗಿ ಕಾಡಿತ್ತು ಶೈತ್ಯ , ಮರಣಶಯ್ಕೆಯಾಗಿತ್ತು ಹಿಮ . 

ವೆಗೆನರ್‌ನ ಶರೀರ ಮಲಗುವ ಚೀಲದಲ್ಲಿ ಸುತ್ತಿದಂತೆ ಕಂಡು ಬಂದಿತು. 
ಹಿಮಸಾರಂಗದ ಚರ್ಮವನ್ನು ಹೊದ್ದಿದ್ದ. ಮುಕ್ಕಾಲು ಮೀಟರು ಆಳದ 
ಮಧ್ಯದಲ್ಲಿ ಅವನ ಶರೀರವಿತ್ತು. ಕಣ್ಣು ತೆರೆದಿತ್ತು, ಮುಖ ಪ್ರಸನ್ನವಾಗಿತ್ತು. 
ಶಾಂತಚಿತ್ತನಾಗಿ ಕೊನೆಯುಸಿರು ಎಳೆದಿದ್ದ. ಮುಖ ಸ್ವಲ್ಪ ಬಾಡಿದ್ದರೂ ಇನ್ನೂ 
ತರುಣನಾಗೇ ಕಾಣುತ್ತಿದ್ದ . ಮೂಗಿನ ತುದಿ ಮತ್ತು ಕೈಬೆರಳುಗಳನ್ನು ಹಿಮ ಕಚ್ಚಿತ್ತು. 
ಇಂತಹ ಯಾತ್ರೆಗಳಲ್ಲಿ ಹಿಮ ಕಚ್ಚುವುದು ತುಂಬ ಸಹಜ . ಇವನ್ನೆಲ್ಲ ಗಮನಿಸಿದರೆ 
ಕಡುಶೈತ್ಯದಿಂದ ಅವನ ಸಾವು ಬಂದಂತೆ ಕಾಣುವುದಿಲ್ಲ. ಗುಡಾರದಲ್ಲೇ 
ಅಸುನೀಗಿರಬಹುದು. ಅತೀವ ದಣಿವಿನಿಂದ ಹೃದಯಾಘಾತವಾಗಿರಬಹುದು. 
ವೆಗೆನರ್ ಕೊನೆಯುಸಿರೆಳೆದಾಗ ರಾಮುಸ್‌ ಸಾಕಷ್ಟು ಎಚ್ಚರಿಕೆಯಿಂದಲೇ 
ಪರಿಸ್ಥಿತಿಯನ್ನು ನಿಭಾಯಿಸಿ ಅವನ ಶರೀರವನ್ನು ಹೂತಿರಬಹುದೆಂದು ಕಾಣುತ್ತದೆ . 
ಅಗೆದು ಅವನನ್ನು ಮಲಗಿಸಿ ಸಾಕಷ್ಟು ಶ್ರಮ ತೆಗೆದುಕೊಂಡಿದ್ದ. ವಗೆನರ್ 
ಬಳಿ ಇದ್ದ ಬರವಣಿಗೆಯ ಕಾಗದಗಳನ್ನು ನೋಟು ಪುಸ್ತಕಗಳನ್ನೂ ವೆಸ್ಟ್ 
* ಕೇಂದ್ರಕ್ಕೆ ಮರಳಿ ತರುವ ಉದ್ದೇಶದಿಂದ ಅವನು ಒಯ್ದಿರುವುದು ಸ್ಪಷ್ಟವಾಯಿತು. 


32 


ಆಲ್‌ಫ್ರೆಡ್ ವಿನೆಗರ್‌ 


ವೆಗೆನರ್‌ನ ಸಾವಿನ ಬಗ್ಗೆ ಹೀಗೆ ದಾಖಲಿಸಿದವರು ಬೇರಾರೂ ಅಲ್ಲ, ವೆಗೆನರ್‌ನ 
ಹೆಂಡತಿ ಎಲ್ಲೆ. 

ಎಲ್ಲೆ ಬರೆದ ವೆಗೆನರ್‌ನ ಜೀವನ ವೃತ್ತಾಂತದ ಪುಸ್ತಕದಲ್ಲಿ ಅನೇಕ 
ಅಪ್ರಚಲಿತ ಅಂಶಗಳು ದಾಖಲಾಗಿವೆ. ವೆಗೆನರ್‌ನ ಕೊಡುಗೆಗೆ ಸಂಬಂಧಿಸಿದಂತೆ 
ಬೆಂಡೋರ್ಫ್ ಅತ್ಯಮೂಲ್ಯ ದಾಖಲೆಗಳನ್ನು ನೀಡಿದ್ದಾನೆ. ಎಲ್ಲೆ, ವೆಗೆನರ್‌ನ 
ಜೀವನದುದ್ದಕ್ಕೂ ಒಡನಾಡಿಯಾಗಿ ಬದುಕನ್ನು ಹಂಚಿಕೊಂಡವಳು. ಜೀವನ ಚರಿತ್ರೆ 
ಬರೆಯುವುದರಲ್ಲಿ ಕೈ ಪಳಗಿಸಿಕೊಂಡಿದ್ದಳು. ಒತ್ತಿ ಬರುತ್ತಿದ್ದ ವೆಗೆನರ್‌ನ ಸಾವಿನ 
ದುಃಖವನ್ನೂ ನುಂಗಿ ಅವನ ಬದುಕಿನ ಸುವರ್ಣ ಕ್ಷಣಿಕೆಗಳನ್ನು ಅರ್ಥಗರ್ಭಿತ 
ಮಾತುಗಳಲ್ಲಿ ಸೆರೆ ಹಿಡಿದಿಟ್ಟಿದ್ದಾಳೆ. ವೆಗೆನರ್‌ನ ಸಾವಿನ ಹಿಂದೆಯೇ ಅವನ 
ಜೀವನ ಚರಿತ್ರೆಯನ್ನು ಜರ್ಮನ್ ಭಾಷೆಯಲ್ಲಿ ಬರೆದು ಪ್ರಕಟಿಸಿದಳು. 

ವೆಗೆನರ್‌ನ ಧ್ರುವದ ಒಡನಾಡಿ ರಾಮುಸ್‌ ವಿಲುಮ್‌ಸೇನ್ ಹೇಗೆ ಎಲ್ಲಿ 
ಕೊನೆಯುಸಿರೆಳೆದನೆಂದು ಕೊನೆಗೂ ಬೆಳಕಿಗೆ ಬರಲಿಲ್ಲ. ವೆಗೈನರ್ ಸಮಾಧಿ 
ದೊರೆತ ನಂತರ ವಿಲುಮ್ ಸೇನ್‌ನ ಶರೀರವನ್ನು ಪತ್ತೆಹಚ್ಚಲು ಮಾಡಿದ ಎಲ್ಲ 
ಪ್ರಯತ್ನಗಳೂ ನಿಷ್ಪಲವಾದವು. ಕಣ್ಮರೆಯಾದಾಗ ವಿಲುಮ್‌ಸೇನ್‌ಗೆ ಕೇವಲ 
ಇಪ್ಪತ್ತೆರಡರ ಪ್ರಾಯ . 
- ವೆಗೆನರ್‌ನ ಗೌರವಾರ್ಥ ಅವನ ಸಮಾಧಿಯ ಮೇಲೆ ಆರುಮೀಟರ್ 
ಎತ್ತರದ ಕಬ್ಬಿಣದ ಸರಳುಗಳಿಂದ ಸಿಲುಬೆ ನಿರ್ಮಿಸಿ, 1933ರಲ್ಲಿ ನಿಲ್ಲಿಸಲಾಯಿತು. 
ಬರುಬರುತ್ತಾ ಹಿಮದಲ್ಲಿ ಅದು ಹೂತುಹೋಯಿತು. ಕಾಲ ಬದುಕನ್ನು 
ಅರಳಿಸುತ್ತದೆ ; ಉರುಳಿಸುತ್ತದೆ. ಕೊನೆಗೆ ಪರದೆ ಎಳೆದು ಬಣಬಣಗುಟ್ಟಿಸುತ್ತದೆ. 
ವೆಗೆನರ್‌ನ ಸಮಾಧಿಯೂ ಈ ಮಾತಿಗೆ ಹೊರತಲ್ಲ. ಧ್ರುವ ಪ್ರದೇಶದಲ್ಲಿ 
ಬಹುಪಾಲು ಭೂಲಕ್ಷಣಗಳೇ ಮರೆಯಾಗಿವೆ, ಸುರಿಯುವ ಹಿಮ ವಗೆನರ್‌ನ 
ಸಮಾಧಿಯನ್ನು ವರ್ಷ ಕಳೆದಂತೆ ಮರೆಮಾಡಿತು. 

ವೆಗೆನರ್ ಸಾವನ್ನು ತಪ್ಪಿಸಲು ಸಾಧ್ಯವಿರಲಿಲ್ಲವೆ? ಧ್ರುವತಾರೆಯ ಇಡೀ 
ತಂಡ ಹೊಣೆಗೇಡಿಯಾಗಿ ವರ್ತಿಸಿತೆ ? ಇದರಲ್ಲಿ ಅಪರಾಧಿಗಳು ಯಾರು ? 
ಇಂಥ ಪ್ರಶ್ನೆ ನೆಗೆನರ್‌ನ ಸಾವಿಗಷ್ಟೆ ಸಂಬಂಧಿಸಿದುದಲ್ಲ. ಯಾವುದೇ ತಂಡ 
ಅನಾಹುತಕ್ಕೀಡಾದಾಗಲೆಲ್ಲ ಇಂಥ ಮಾತುಗಳು ಕೇಳಿ ಬರುತ್ತವೆ. ವೆಗೆನರ್‌ನ ಸಾವು 
ಕುರಿತಂತೆ 1930ರ ಸೆಪ್ಟೆಂಬರ್ 3ರ ಅವನ ದಾಖಲೆಗಳನ್ನೆ ಉದಾಹರಿಸುತ್ತಾರೆ. 
ಮತ್ತೊಬ್ಬ ಪ್ರಮುಖ ಸಾಹಸಿ ಜಾರ್ಜಿಯನ್ನು ಕೆಲವರು ಹೆಸರಿಸಿ, ಅವನ 
ಹೊಣೆಗಾರಿಕೆಯನ್ನೇ ಪ್ರಶ್ನಿಸಿದರು. ಹೀಗೆ ಪ್ರಶ್ನಿಸುವಾಗ ವೆಗೆನರ್‌ನ ವಾಕ್ಯಗಳನ್ನೇ 
ಉದ್ಧರಿಸುತ್ತಾರೆ; 

ನನ್ನ ಮನಸ್ಸನ್ನು ಅದು ಪೀಡಿಸುತ್ತದೆಂಬ ಭಯ ನನ್ನನ್ನು ಆವರಿಸಿದೆ. 


33 


ಟಿ . ಆರ್ . ಅನಂತರಾಮು 


ನಾನು ಜಾರ್ಜಿಯ ಒತ್ತಡಕ್ಕೆ ಮಣಿದು ಎಲ್ಲವನ್ನೂ ಅವನಿಗೆ ಬಿಟ್ಟೆ ವಗೆನರ್ 
ದಿನಚರಿಯಲ್ಲಿ ದಾಖಲಿಸಿದ ವಾಕ್ಯ ಇದು. 
- ಈ ವಾಕ್ಯದ ಆಧಾರದ ಮೇಲೆ ಇಡೀ ಯಾತ್ರೆಯ ವಿಫಲತೆಯನ್ನು 
ಜಾರ್ಜಿಯ ಮೇಲೆ ಹೇರುವುದು ಎಷ್ಟು ಸಾಧು ? ವೆಗೆನರ್‌ನಂತಹ ನಿಪುಣನಿಗೆ 
ಈ ಸಂಕಷ್ಟಗಳ ಅರಿವಿರಲಿಲ್ಲವೆ ? ಮಿಡ್ಐಸ್ ಶಿಬಿರದ ಸ್ಥಿತಿ ಮೊದಲಿನಿಂದಲೂ 
ಅವನಿಗೆ ತಿಳಿದದ್ದೇ . ಈ ಶಿಬಿರಕ್ಕೆ ಆಹಾರ ಸಾಮಗ್ರಿ, ಇಂಧನ ತರಲು ಏನೆಲ್ಲಾ 
ಪ್ರಯತ್ನಿಸಿದ್ದರು, ಬಂಡಿಗಳೂ ಮುರಿದು ಬಿದ್ದುವು, ಮೋಟಾರು ಬಂಡಿಗಳು 
ಏರದಾದವು. ಇಡೀ ಯೋಜನೆ ನೆಲಕಚ್ಚಿತು. ಆ ದಿನ ವೆಗೆನರ್ ಬರೆದ ವಾಕ್ಯಗಳು 
ಅಂದಿನ ಸ್ಥಿತಿಯಲ್ಲಿ ಅವನ ಹತಾಶೆಯನ್ನು ಪ್ರತಿಬಿಂಬಿಸುತ್ತವೆ. ಅಕ್ಟೋಬರ್ 
20 ರೊಳಗೆ ಸಾಮಗ್ರಿಗಳು ಮಿಡ್‌ಐಸ್ ಶಿಬಿರಕ್ಕೆ ತಲಪದಿದ್ದರೆ ತಾವು ವೆಸ್ಟ್ 
ಕೇಂದ್ರಕ್ಕೆ ಮರಳುವುದಾಗಿ ಜಾರ್ಜಿ, ಜೋರ್ಜೆ ಗಡುವು ಕೊಟ್ಟಿದ್ದು ಕೂಡ 
ವೆಗೆನರ್‌ನ ಮರುಯಾತ್ರೆಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. 
ವೆಗೆನರ್ ಹಿಂದಿರುಗುವುದಂತೂ ತುಂಬಾ ಕಷ್ಟವಾಗಿತ್ತು. ಮಿಡ್‌ಐಸ್ ಶಿಬಿರದಲ್ಲಿ 
ಮಾಡಬೇಕಾದ ಕೆಲಸ ಬೆಟ್ಟದಷ್ಟು ಇದೆ ಎಂದು ವೆಗೆನರ್ ಭಾವಿಸಿದ್ದ . 

ಈ ಯಾತ್ರೆಯ ಯಶಸ್ಸಿಗಾಗಿ ಅರ್ಧ ಮಿಲಿಯನ್ ಮಾರ್ಕ್ ನೆರವು 
ಕೂಡ ದೊರೆತಿತ್ತು. ಆ ಕಾಲಕ್ಕೆ ಅದು ನಿಜಕ್ಕೂ ದೊಡ್ಡ ಮೊತ್ತವೇ . ವೆಗೆನರ್, 
ಮರುಯಾತ್ರೆಯನ್ನು 1930ರ ನವೆಂಬರ್ 1 ರಂದು ಪ್ರಾರಂಭಿಸಿದ. ಜಾರ್ಜಿ ಮತ್ತು 
ಸೋರ್ಜೆ ಅಲ್ಲೇ ಉಳಿಯಬೇಕೆಂದು ಮೊದಲೇ ನಿರ್ಧರಿಸಲಾಗಿತ್ತು. ಅತ್ಯಂತ 
ನೋವಿನ ಸಂಗತಿಯೆಂದರೆ ವೆಗೆನರ್‌ನ ದಿನಚರಿಯೇ ನಾಪತ್ತೆಯಾದದ್ದು. 
ರಾಮುಸ್‌ ವಿಲಮ್‌ಸೇನ್‌ ತುಂಬ ಕಾಳಜಿ ವಹಿಸಿ ಜೋಪಾನ ಮಾಡಿ ಅದನ್ನು 
ಮರಳಿ ತರುವ ಭರವಸೆ ಹೊಂದಿದ್ದ . ವಾಸ್ತವವಾಗಿ ಅವನ ದೇಹವೊಂದೇ 
ಅಲ್ಲ ದಾಖಲೆಯ ನಷ್ಟವನ್ನೂ ತುಂಬಲಾಗಲೇ ಇಲ್ಲ. ಯಾತ್ರೆಯ ವಿಫಲತೆಯ 
ದೃಷ್ಟಿಯಿಂದ ಅದರಲ್ಲಿ ಅಮೂಲ್ಯ ಮಾಹಿತಿಗಳಿದ್ದುದನ್ನು ಯಾರೂ 
ಅಲ್ಲಗಳೆಯಲಾರರು. ಮಿಡ್‌ಐಸ್ ಕೇಂದ್ರದಲ್ಲಿ ವೆಗೆನರ್ ನಿರಂತರವಾಗಿ 
ಗಂಟೆಗಟ್ಟಲೆ ದಿನಚರಿಯನ್ನು ಬರೆಯುತ್ತಿದ್ದನಂತೆ. ಅವನ ಸಹಚರ ಸೋರ್ಜೆ 
ಈ ಅಂಶವನ್ನು ಗಮನಿಸಿದ್ದಾನೆ. ಧ್ರುವದ ಪ್ರತಿಕೂಲ ಪರಿಸ್ಥಿತಿಯೂ ವೆಗೆನರ್‌ನನ್ನು 
ಬಲಿ ತೆಗೆದುಕೊಂಡಿತು. ಇದಕ್ಕಾಗಿ ಯಾರನ್ನೂ ದೂಷಿಸುವುದೂ ಅಸಾಧ್ಯ 
ಎಂದು ಈ ಯಾತ್ರೆಗೆ ಧನ ಸಹಾಯ ನೀಡಿದ್ದ ಡಾ . ಫೆಡ್ರಿಕ್ ಸ್ಟ್ರೀಟ್ ಅಟ್ 
ಸಾರ್ವಜನಿಕರನ್ನು ಸಂತೈಸಬೇಕಾಗಿ ಬಂತು . 


34 


ಆಲ್‌ಫ್ರೆಡ್ ವೆನೆಗರ್ 


5 . ಹಿನ್ನೋಟ 


ವೆಗೆನರ್ ಅತ್ಯಂತ ಶಾಂತ ಸ್ವಭಾವದವನು. ತಾನು ಯೋಜಿಸಿದ ಕೆಲಸವನ್ನು 
ಪರಿಪೂರ್ಣ ಮಾಡಲು ತನ್ನನ್ನೇ ಅರ್ಪಿಸಿಕೊಳ್ಳುವ ಮನೋಭಾವ ಅವನಿಗಿತ್ತು. 
ಜೊತೆಯವರ ಬಗ್ಗೆ ತೋರುತ್ತಿದ್ದ ಸ್ನೇಹ, ಔದಾರ್ಯ, ನಿಷ್ಕಪಟತನ ಅವನನ್ನು 
ಧ್ರುವದ ಯಾತ್ರೆಗೆ ತಕ್ಕ ನಾಯಕನನ್ನಾಗಿ ರೂಪಿಸಿತ್ತು. ಆದಾಗ್ಯೂ ಆವನ ಅನೇಕ 
ಸ್ನೇಹಿತರು , ಸಹೋದ್ಯೋಗಿಗಳು ವೆಗೆನರ್ ಬಗ್ಗೆ ವಿಷಾದಪಟ್ಟಿರಲೂ ಸಾಕು. ಇಂಥ 
ಅತ್ಯುತ್ತಮ ಶಿಸ್ತಿನ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ 
ಬದಲು ಧ್ರುವದು ಏಕೆ ಆಕರ್ಷಿತನಾದ ? 

ಕೊಪೆನ್ ತನ್ನ ಅಳಿಯನ ಬಗ್ಗೆ ಖಾಸಗಿಯಾಗಿ ತಳೆದ ನಿಲುವು ಇದಲ್ಲ. 
ವೆಗೆನರ್ ಅಸಾಧಾರಣ ಬುದ್ದಿ ಮತ್ತೆಯ ಶೋಧಕನೆಂಬುದು ಮಾವನಿಗೆ 
ತಿಳಿದಂತೆಯೇ ಜಗತ್ತಿಗೂ ತಿಳಿದಿತ್ತು. ವೆಗೆನರ್ ಕೈಗೊಂಡ ಗ್ರೀನ್ಲೆಂಡ್ 
ಪರಿಶೋಧನೆಯ ಯಾತ್ರೆ ಉನ್ನತ ಮಟ್ಟದ್ದು. ಅವನು ಸಾಗಿದ ಮಾರ್ಗ ಜಗತ್ತಿಗೆ 
ಆಗ ಅಪರಿಚಿತ! ಅತಿ ದುರ್ಗಮ ಭಾಗವಾದುದರಿಂದ ಅಲ್ಲೇನಿದೆ ಎಂಬುದನ್ನು 
ಯಾರೂ ಅರಿಯರು. ನಕ್ಷೆಯಲ್ಲಿ ಆಗ್ಗೆ ಅವೆಲ್ಲ ಖಾಲಿ ಜಾಗಗಳು. ಇಂದಿನ 
ವೈಜ್ಞಾನಿಕ, ತಾಂತ್ರಿಕ ಸವಲತ್ತುಗಳಿಲ್ಲದ ಆ ಕಾಲದಲ್ಲಿ ಕಾಲ್ನಡಿಗೆಯೊಂದೇ 
ಸರ್ವಸ್ವ, ಆಗ ದಾಖಲಿಸಿದ ಧ್ರುವದ ಬಗ್ಗೆ ಅಪರೂಪದ ಮಾಹಿತಿಗಳು ಮುಂದಿನ 
ಶೋಧನೆಗೆ ಅಡಿಪಾಯವಾಯಿತೆಂಬುದನ್ನು ಆಧುನಿಕ ಪರಿಶೋಧಕರೂ 
ಅಲ್ಲಗಳೆಯಲಾರರು. ಇಂದಿನ ಪ್ರಗತಿಗೆ ಲೆಕ್ಕ ಹಾಕುವುದಾದರೆ ಅಪೋಲೋ 
ಯಾತ್ರಿಗಳು ಚಂದ್ರನ ಮೇಲೈಯಲ್ಲಡಿಯಿಡಲು 4 ಲಕ್ಷ ಕಿ. ಮೀ . ಹಾರಾಟ 
ಮಾಡಬೇಕಾಯಿತು. ವೆಗೆನರ್ ಮರಳಿ ಮೂಲ ಶಿಬಿರಕ್ಕೆ ಬರಲು ಕ್ರಮಿಸಬೇಕಾಗಿದ್ದ 


35 


ಟಿ. ಆರ್ . ಅನಂತರಾಮು 


ದೂರ ಕೇವಲ 400 ಕಿ. ಮೀ . ಆದರೆ ಅಪೋಲೋ ಯಾತ್ರೆಗಿಂತ ಇದು 
ಇನ್ನೂ ಕಠಿಣವಾಗಿತ್ತು. ಈ ನಡಿಗೆ 40 ದಿನ ತೆಗೆದುಕೊಂಡರೂ ದುರ್ಘಟನೆ 
ತಪ್ಪಲಿಲ್ಲ. ಏಕೆಂದರೆ ವೆಗೆನರ್ ಮೂಲಶಿಬಿರವನ್ನು ತಲುಪಲೇ ಇಲ್ಲ. ನ್ಯಾಷನಲ್ 
ಜಿಯೋಗ್ರಫಿಕ್ ಪತ್ರಿಕೆ ವಗೆನರ್ ಯಾತ್ರೆ ಕುರಿತಂತೆ ಹೀಗೆ ದಾಖಲಿಸಿದೆ: 

ಕೆಲವು ದೃಷ್ಟಿಯಲ್ಲಿ ವೆಗೆನರ್ ಸಾಧನೆಯಲ್ಲಿ 1978ರಲ್ಲಿ ಶ್ವಾನಪಡೆಯೊಡನೆ ಹೊರಟ 
ಜಪಾನೀಯರ ಧ್ರುವಯಾತ್ರೆಗೆ ಹೋಲಿಸಬಹುದು. ಎಲ್ಲೆಮೀರ್‌ಲ್ಯಾಂಡ್ ಮತ್ತು ಉತ್ತರ ಧ್ರುವದ 
ನಡುವೆ 800 ಕೀ . ಮೀ . ಯಾತ್ರೆಯನ್ನು ಕೇವಲ 8 ದಿನಗಳಲ್ಲಿ ತಂಡ ಮುಗಿಸಿತ್ತು. ಇದಕ್ಕಿದ್ದ 
ಅನುಕೂಲಗಳು ಹಲವಾರು. ಸಂಪರ್ಕಸಾಧನವಾಗಿ ಅತ್ಯಾಧುನಿಕ ರೇಡಿಯೋಗಳನ್ನು ಬಳಸಿದ್ದರು. 
ಆಹಾರ ಪೂರೈಕೆಗಾಗಿ ವಿಮಾನಗಳು ಗಸ್ತು ಹೊಡೆದಿದ್ದವು. ಬೇಕೆಂದಾಗ ನಾಯಿಗಳನ್ನು 
ಬದಲಿಸಬಹುದಾಗಿತ್ತು. ಇಷ್ಟೆಲ್ಲಾ ಸವಲತ್ತುಗಳಿದ್ದರೂ ಈ ತಂಡಕ್ಕೆ ವೈಜ್ಞಾನಿಕ ಮಹತ್ವಾಕಾಂಕ್ಷೆ 
ಇರಲಿಲ್ಲ. ಆದರೆ ವೆಗೆನರ್ ಕೈಗೊಂಡ ಯಾತ್ರೆಯ ಧೈಯೋದ್ದೇಶಗಳೇ ಬೇರೆ. 

ಒಂದು ವೇಳೆ ರೇಡಿಯೋ ಸಂಪರ್ಕ ಏರ್ಪಾಟಾಗಿದ್ದರೆ , ತಂಡದ ನಾಯಕ 
ವೆಗೆನರ್ ಎಲ್ಲ ಶ್ರಮವನ್ನೂ ತೆಗೆದುಕೊಂಡು ಕ್ಲಿಷ್ಟಮಾರ್ಗ ಅನುಸರಿಸಿ ಮಿಡ್‌ಐಸ್ 
ಶಿಬಿರಕ್ಕೆ ಹೋಗುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಅವನು ಕೈಗೊಂಡ ಮೊದಲ 
ಗ್ರೀನ್‌ಲೆಂಡ್ ಪರಿಶೋಧನೆಯಲ್ಲಿ ಒಯ್ದಿದ್ದ ಸಾಧನ ಸಲಕರಣೆಗಳಿಗಿಂತ ಕೊನೆಯ 
ಯಾತ್ರೆ ಸುಸಜ್ಜಿತವಾಗಿತ್ತು. ಇದಕ್ಕೂ ಮಿಗಿಲಾಗಿ ಅವನ ತಂಡದಲ್ಲಿ ಮೋಟಾರ್ 
ಚಾಲಿತ ಬಂಡಿಗಳಿದ್ದುವು. ವೆಗೆನರ್ ಹೆಮ್ಮೆಯಿಂದಲೇ ಈ ವಿಚಾರವನ್ನು 
ಬರೆದಿದ್ದಾನೆ. 


* ಹಿಮನದಿಯನ್ನು ಹಾಯಲು ಕುದುರೆಗಳು, ಹಿಮದ ಸ್ತರವನ್ನು ಹಾಯಲು ಶ್ವಾನ ಹಾಗೂ 
ಮೋಟಾರು ಚಾಲಿತ ಬಂಡಿಗಳನ್ನು ಬಳಸುತ್ತಿದ್ದೆವು. ಅದೇ ಸರಿಯಾದ ಮಾರ್ಗ . ನಾವು 
ಉತ್ತರಧ್ರುವದ ಪರಿಶೋಧನೆಯಲ್ಲಿ ಹೊಸಯುಗವನ್ನು ಆರಂಭಿಸಿದ್ದೇವೆ. ಅಲ್ಲಿ ಮಾಡಬೇಕೆಂದಿರುವ 
ಎಲ್ಲ ಅಳತೆಗಳನ್ನೂ ಓನಾಮದಿಂದಲೇ ಪ್ರಾರಂಭಿಸಬೇಕು. ಅದನ್ನೂ ಸಾಧ್ಯವಾಗಿಸಿದ್ದೇವೆ. ಇಲ್ಲಿ 
ನಾವು ಕೈಗೊಳ್ಳುವ ಒಂದೊಂದು ಕಾರ್ಯವೂ ಉತ್ತರಧ್ರುವದ ಮುಂದಿನ ಸಂಶೋಧನೆಗೆ 
ಅಡಿಪಾಯ ಹಾಕಿಕೊಡುತ್ತದೆ; ದಿಕ್ಕು ನಿರ್ದೇಶಿಸುತ್ತದೆ. ಇಂತಹ ಕೆಲಸ ಮಾಡುವುದು ನನ್ನ 
ಪಾಲಿಗೆ ಬಂತೆಂಬ ಸಂತಸವನ್ನು ನೆನೆದರೆ ಮೈ ಪುಳಕಗೊಳ್ಳುತ್ತದೆ. ಅದರಲ್ಲೂ ಎಂತೆಂತಹ 
ಅದ್ಭುತಗಳು ಇಲ್ಲಿ ನಡೆಯುತ್ತವೆ. ಧ್ರುವಯಾತ್ರೆಗೆ ಬಂದ ಎಷ್ಟೋ ವಿಮಾನಗಳು ಡಿಕ್ಕಿ ಹೊಡೆದು 
ಚೂರುಚೂರಾದ ಘಟನೆಗಳೂ ಇಲ್ಲಿ ನಡೆದಿವೆ. ( ಆಗಸ್ಟ್ 29 , 1930) ಈ ಉತ್ಸಾಹವನ್ನು 
ಕೊನೆಯವರೆಗೂ ಕಾಯ್ದುಕೊಳ್ಳುವುದು ವೆಗೆನರ್‌ಗೆ ಆಗಲಿಲ್ಲ. ಮೇಲಿನ ವಾಕ್ಯಗಳನ್ನು ಬರೆದ 
ಕೆಲವೇ ದಿನಗಳಲ್ಲಿ ಹಿಮ ಮೆಲ್ಲನೆ ಅವನ ಕೈಕಾಲು ಮುಕ್ಕಲು ಪ್ರಾರಂಭಿಸಿತು. ವೆಗೆನರ್ ತಂತಾನೆ 
ಸಾಂತ್ವನ ಮಾಡಿಕೊಂಡ. ವೆಗೆನರ್‌ನ ಆತ್ಮ ಸಂವಾದದ ಮಾತುಗಳಿವು : “ ನಿಜ , ಮೋಟಾರು 
ಚಾಲಿತ ಬಂಡಿಗಳು ಈ ಶ್ವೇತನಿರ್ಜನ ಪ್ರದೇಶವನ್ನು ಗೆಲ್ಲುತ್ತವೆ. ಅವುಗಳ ಸಾಮರ್ಥ್ಯಕ್ಕಿಂತ 


ಆಲ್‌ಫ್ರೆಡ್ ವೆನೆಗರ್‌ 


ಹೆಚ್ಚಿನದನ್ನು ನಾವು ನಿರೀಕ್ಷಿಸುವುದು ಅಸಾಧು. ( ಸೆಪ್ಟೆಂಬರ್ 1, 1930.) 

- ವೆಗೆನರ್ ಸ್ವತಃ ಅದ್ಭುತ ಬಲೂನ್ ಪರಿಣತ. ಬಲೂನ್ ಹಾರಿಸುವುದೆಂದರೆ 
ಅವನಿಗೆ ಸದಾ ಉತ್ಯುತ್ಸಾಹ, ಮೊದಲನೇ ಜಾಗತಿಕ ಸಮರದಲ್ಲಿ ನೇರವಾಗಿ 
ರಣರಂಗಕ್ಕಿಳಿದವನು. ಉತ್ತರ ಧ್ರುವ ಯಾತ್ರೆಯಲ್ಲಿ ವಾಯುಯಾನದ 
ಪ್ರಾಮುಖ್ಯವನ್ನು ಅರಿಯದವನಂತೆ ನಡೆದುಕೊಂಡದ್ದು ವೆಗೆನರ್ ಸಾಮರ್ಥ್ಯ 
ಬಲ್ಲವರಿಗೆ ಆಶ್ಚರ್ಯವಷ್ಟೇ ಅಲ್ಲ, ಖೇದವನ್ನೂ ಉಂಟುಮಾಡುತ್ತಿತ್ತು. 
ತಾಂತ್ರಿಕ ಜ್ಞಾನ ಹಾಗೂ ಸಾಧನೆಗಳನ್ನು ಪರಿಗಣಿಸಿದರೆ ವೆಗೆನರ್ ತಂಡದಲ್ಲಿದ್ದ 
ಅನುಕೂಲತೆಗಳು ಕಳಪೆಯವೇನಲ್ಲ, ಅಪಾರ ಉತ್ಸಾಹವಿತ್ತು. ವೈಜ್ಞಾನಿಕ 
ಸಂಶೋಧನೆ ಮತ್ತು ಪರಿಶೋಧನೆಗಳನ್ನು ಕೈಗೊಳ್ಳಲು ಅಂಟಾರ್ಕ್‌ಟಿಕಾ 
ತಂಡದಲ್ಲಿ ಈಗ ತೊಡಗಿರುವ ಸಾಧನಗಳಿಗಿಂತ ಅವು ಕಡಿಮೆಯೇನಿರಲಿಲ್ಲ. 
ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಪತ್ರಿಕೆಯಲ್ಲಿ ಜರ್ಮನಿಯ ವಿದೇಶಾಂಗ ಸಚಿವ 
ಬರೆದು 

“ಈ ಯಾತ್ರೆಯ ಉದ್ದೇಶ ಹೊಸ ವೈಜ್ಞಾನಿಕ ಪೀಳಿಗೆಯನ್ನು ಉತ್ತರ ಧ್ರುವದ ಅನುಭವದ 
ಆಧಾರದ ಮೇಲೆ ಸೃಷ್ಟಿಸುವುದೇ ಆಗಿತ್ತು. ಇದರಿಂದಾಗಿ ಉತ್ತರ ಧ್ರುವದ ಸಂಶೋಧನೆಯಲ್ಲಿ 
ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸ್ಪರ್ಧೆಯಲ್ಲಿ ಜರ್ಮನಿಯನ್ನು ಹೊರಗಿಡಬಾರದೆಂಬ ಉದ್ದೇಶವೂ 
ಇತ್ತು ಅಲ್ಲದೆ ಅಲ್ಲಿ ಭೂಭೌತ ತಂತ್ರಗಳನ್ನು ಪರೀಕ್ಷೆಗೊಳಪಡಿಸಿ ಮುಂದಿನ ವೈಜ್ಞಾನಿಕ ಸಂಶೋಧನೆಗೆ 
ಅದು ಭರವಸೆಯನ್ನು ನೀಡಬಲ್ಲದೆ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕಾಗಿತ್ತು. ಅಂತಿಮವಾಗಿ 
ಹಿಮದ ಹೊದಿಕೆಯ ಪವನ ಶಾಸ್ತ್ರಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ವಿಶೇಷವಾಗಿ ಅದು 
ಯೂರೋಪಿನ ಹವಾಗುಣದ ಮೇಲೆ ಬೀರುವ ಪರಿಣಾಮವನ್ನೂ ಪರಿಗಣಿಸಿ , ಯೂರೋಪು 
ಮತ್ತು ಅಮೇರಿಕಗಳ ನಡುವೆ ವಿಮಾನಯಾನದ ಸಾಧ್ಯತೆಗಳನ್ನು ಯೋಜಿಸಬೇಕಾಗಿತ್ತು. ಇದರ 
ಜೊತೆಗೆ ಗ್ರೀನ್ಲೆಂಡ್ ಹಿಮ ನದಿಗಳಿಂದ ಕಿತ್ತು ಸಾಗರಕ್ಕೆ ಬೀಳುತ್ತಿದ್ದ ಬರ್ಫದ ಮಹಾತುಂಡುಗಳ 
ಸಾಗರಯಾನಕ್ಕೆ ತುಂಬ ಅಪಾಯಕಾರಿಯಾಗಿದ್ದುದರಿಂದ ಅವುಗಳ ಕೂಲಂಕಷ ಅಧ್ಯಯನ 
ಕೂಡ ಈ ಯಾತ್ರೆಯ ಉದ್ದೇಶವಾಗಿತ್ತು ” ಎಂದು ನಮೂದಿಸಿದ್ದಾನೆ. 

- ವೈಜ್ಞಾನಿಕ ಸಾಧನೆಯ ದೃಷ್ಟಿಯಿಂದ ಈ ತಂಡ ಸಂಗ್ರಹಿಸಿದ ಮಾಹಿತಿಗಳು 
ಅಪಾರ, ಅಷ್ಟೇ ಅಮೇಯ, ವಾಯುಗುಣ, ಹಿಮವಿಜ್ಞಾನ ಭೂಭೌತ ವಿಜ್ಞಾನಕ್ಕೆ 
ಸಂಬಂಧಿಸಿದ ಅತ್ಯಮೂಲ್ಯ ಮಾಹಿತಿಗಳು ಮೊದಲ ಬಾರಿಗೆ ಯಥೇಚ್ಛವಾಗಿ 
ಸಂಗ್ರಹವಾದುವು. ಅದೂ ಎಂಥ ಅಪಾಯಕಾರಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ! 

ವಾಸ್ತವವಾಗಿ ಸ್ಫೋಟಕಗಳನ್ನು ಬಳಸಿ ಹಿಮಸ್ತರದ ಮಂದವನ್ನು ಅಳತೆ 
ಮಾಡಿದ್ದು ಆಗ್ಗೆ ಅತ್ಯಂತ ಹೊಸ ವಿಧಾನ. ಮುಂದೆ ಇದರ ಲಾಭ ಅಂಟಾರ್ಕ್‌ಟಿಕಾ 
ಹಾಗೂ ಗ್ರೀನ್‌ಲೆಂಡುಗಳು ಹಿಮದ ಮಂದವನ್ನು ನಿಖರವಾಗಿ ಅರಿಯಲು 


37 


ಟಿ. ಆರ್ . ಅನಂತರಾಮು 


ಉಪಯುಕ್ತವೆನ್ನಿಸಿತು. ವೆಗೆನರ್ ಕ್ರಮಿಸಿದ ಮಾರ್ಗದಲ್ಲಿ ಹಿಮದ ಸ್ತರ 1800 
ಮೀಟರ್ ಮಂದವಾಗಿದೆಯೆಂದು ತಿಳಿದು ಬಂದಾಗ ವಿಜ್ಞಾನ ವಲಯದಲ್ಲಿ 
ಅದು ಅದ್ಭುತ ಸಂಗತಿಯಾಗಿ ಚರ್ಚೆಗೊಳಪಟ್ಟಿತು. 

ಉತ್ತರ ಧ್ರುವದ ಪರಿಶೋಧನೆಯಲ್ಲಿ ಸಾಕಷ್ಟು ಕಷ್ಟನಷ್ಟಗಳಿವೆ ಎಂಬ ಸಂಗತಿ 
ವೆಗೆನರ್‌ಗೆ ತಿಳಿದಿತ್ತು. ಮೊದಲ ಗ್ರೀನ್‌ಲೆಂಡ್ ಯಾತ್ರೆಯಲ್ಲಿ ಇದು ಸಾಕಷ್ಟು 
ಅನುಭವಕ್ಕೂ ಬಂದಿತ್ತು. ಬಹುಶಃ ಅದು ಜೀವಕ್ಕೆ ಕುತ್ತಾಗಬಹುದೆಂಬ ಕಲ್ಪನೆ 
ಅವನಿಗಿರಲಿಲ್ಲ. ಗ್ರಾಸ್‌ನ ಸಹೋದ್ಯೋಗಿ ಬೆಂಡೋರ್ಫ್ , ವೆಗೆನರ್‌ನ ದಿನಚರಿ 
ಕುರಿತಂತೆ ಕೆಲವೊಂದು ವಾಕ್ಯಗಳನ್ನು ಉದ್ಧರಿಸಿದ್ದಾನೆ : 

- ಈ ಭೂಮಿಯಲ್ಲಿ ಏನಾದರೂ ಸಾಧಿಸಬೇಕೆಂದಿದ್ದರೆ ಅದಕ್ಕಿರುವುದು ಎರಡೇ ಮಾರ್ಗ , 
ತಾನು ಸಾಧಿಸಬೇಕು, ಇಲ್ಲವೇ ಮಡಿಯಬೇಕು. ಮನೆಯಲ್ಲಿ ಕುಳಿತು ಕೆಲಸಕ್ಕೆ ಬಾರದ 
ಮಾತುಗಳನ್ನಾಡುತ್ತ ಸೋಮಾರಿಗಳ ವರ್ತನೆ ಕುರಿತಂತೆ 1914ರಲ್ಲಿ ಕರ್ಟ್ ವೆಗೆನರ್ ಇಂಥದೇ 
ಮಾತುಗಳನ್ನು ಬರೆದಿದ್ದ. ಅಸಾಧ್ಯವಾದುದನ್ನು ಯಾರೂ ಕೈಗೊಳ್ಳದಿದ್ದರೆ ಈ ಭೂಮಿಯ ಮೇಲೆ 
ಅಂಥ ಅದ್ಭುತಗಳೇ ಇರುತ್ತಿರಲಿಲ್ಲ. 

ಈ ಮಾತು ಧ್ರುವ ಸಾಹಸಿಗಳಿಗೆ ತುಂಬ ಒಪ್ಪುತ್ತದೆ. ಪ್ರಕೃತಿ ವಿಜ್ಞಾನಕ್ಕೆ ಈ 
ತೆರೆನಾದ ಸಾಹಸಯಾತ್ರೆಯ ಅವಶ್ಯಕತೆ ಇತ್ತೇ ಎಂದು ಯಾರಾದರೂ ಪ್ರಶ್ನಿಸಿದರೆ 
ಪ್ರಾಯಶಃ ಅಂದಿನ ವಿಜ್ಞಾನದ ಬೆಳವಣಿಗೆಯೇ ಇದಕ್ಕೆ ಉತ್ತರಿಸಬೇಕು. 

ವೆಗೆನರ್ ಸಾಧನೆ ಇಂದಿನ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ್ದೇನೂ ಅಲ್ಲ ಎಂದು 
ಮೌಲ್ಯಮಾಪನ ಮಾಡಿದ್ದೂ ಉಂಟು. ಅವನು ಪಟ್ಟ ಕಷ್ಟನಷ್ಟಗಳನ್ನು ಎದುರಿಸಿದ 
ಸಮಸ್ಯೆಗಳನ್ನು ಪ್ರತಿ ಧ್ರುವಯಾತ್ರಿಯೂ ಎದುರಿಸುತ್ತಾನೆ. ಆದರೆ, ವೆಗೆನರ್‌ನ 
ಯಾತ್ರೆಯ ವಿಶೇಷವೇನು? ಗ್ರೀನ್‌ಲೆಂಡ್ ಪರಿಶೋಧನೆ ಜನರ ಮನಸ್ಸಿನಲ್ಲಿ 
ಅಚ್ಚಳಿಯದೆ ಉಳಿದಿರುವುದು ವೆಗೆನರ್ ಅಲ್ಲಿಯ ಬದುಕನ್ನು ಮನಮುಟ್ಟುವಂತೆ 
ಚಿತ್ರಿಸಿದ್ದರಿಂದ, ಆದ್ದರಿಂದಲೇ ಈ ಯಾತ್ರೆ ಜಗತ್ತಿನ ಗಮನ ಸೆಳೆಯಿತು 
ಎಂದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಕೆಲವು ಮಂದಿ ನೋಡಿದ್ದೂ ಉಂಟು. 
ಜನಾಭಿಪ್ರಾಯ ಎಂದೂ ಒಂದೇ ಬಗೆಯದಾಗಿರಲಿಲ್ಲ. ಬೇರೆಯವರ ದೃಷ್ಟಿಯಲ್ಲಿ 
ಹೇಗೋ , ವೆಗೆನರ್‌ನ ಜೀವನದಲ್ಲಿ ಈ ಯಾತ್ರೆಯಂತೂ ಅತ್ಯಂತ ಮಹತ್ವದ್ದಾಗಿತ್ತು 
ಎಂಬುದರ ಬಗ್ಗೆ ಎರಡು ಅಭಿಪ್ರಾಯವಿರಲಾರದು. ಬಾಲ್ಯದಿಂದಲೂ ಧ್ರುವ 
ಅವನ ಕನಸನ್ನು ಅರಳಿಸಿತ್ತು. ಅದು ಅವನ ಗುರಿಯಾಗಿತ್ತು , ವೆಗೆನರ್ ವಿಜ್ಞಾನದ 
ವೈಕಿಂಗ್ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದ. 

1906ರಲ್ಲಿ ವೆಗೆನರ್ ಮೊದಲ ಗ್ರೀನ್‌ಲೆಂಡ್ ಯಾತ್ರೆ ಕೈಗೊಂಡಾಗ ಅವನ 
ನಿಲುವು ಸ್ಪಷ್ಟವಾಗಿತ್ತು ; 


38 


ಆಲ್‌ಫ್ರೆಡ್ ವೆನೆಗರ್ 


“ ಇಲ್ಲಿ ಪುರುಷ ಸಾಧಿಸಿ ತೋರಬಹುದಾದ ಕೆಲಸವಿದೆ, ಇಲ್ಲಿ ಜೀವನಕ್ಕೊಂದು ಅರ್ಥವಿದೆ.” 

1908ರಲ್ಲಿ ವೆಗೆನರ್ ಸಾಧನೆಯನ್ನು ಸ್ಮರಿಸುವ ಸಲುವಾಗಿ ಆಗಸ್ಟ್ ಮಸ್ 
ಎಂಬ ಪವನಶಾಸ್ತ್ರಜ್ಞ ವೆಗೆನರ್‌ನ ಮಾತುಗಳನ್ನೇ ಉಲ್ಲೇಖಿಸಿದ್ದಾನೆ.. 

“ ಅಲೆಕ್ಸಾಂಡರ್ ಹಂಬೋಲ್ಡ್ ಲೇಖನದ ಒಂದೆಡೆ ಬರೆಯುತ್ತ ಧ್ರುವ ಪ್ರದೇಶ ಯಾತ್ರೆ 
ಕೈಗೊಂಡು ಮಾಡುವಷ್ಟು ಅದ್ಭುತವನ್ನೇನೂ ಅಡಗಿಸಿಕೊಂಡಿಲ್ಲ ಎಂದು ಭಾವಿಸಿದ್ದ. ನಾವು 
ನಿಂತಂತೆ ಉತ್ತರ ಧ್ರುವದ ನೆತ್ತಿಯಲ್ಲಿ ನಿಂತು ಮೇರುವಿನ ಅನನ್ಯ ಬೆಳಕನ್ನು ಕಂಡಿದ್ದರ ನಿಸರ್ಗದ 
ಈ ಅದ್ಭುತ ವಿದ್ಯಮಾನದ ಮುಂದೆ ನಾವೆಷ್ಟು ಕುಬ್ದರು ಎಂಬುದು ಹಂಬೊಲೈಗೆ ವ್ಯಕ್ತವಾಗುತ್ತಿತ್ತು. 
ಇ ವಿದ್ಯಮಾನ ಮಾನವ ಕಂಡು ಹಿಡಿದುದಲ್ಲ; ಮನುಕುಲ ಅನಾದಿ ಕಾಲದಿಂದಲೂ 
ಅನುಭವಿಸಿದ್ದು, ಇದು ಅರಿವಾಗಿದ್ದರೆ ಆತ ಹೀಗೆಂದೂ ಹೇಳಿಕೆ ನೀಡುತ್ತಿರಲಿಲ್ಲ. ಬಾನೆತ್ತರಕ್ಕೆ 
ಕತ್ತೆತ್ತಿ ನೋಡಿದರೆ ಅಲ್ಲಿ ದೇದೀಪ್ಯಮಾನ ಪರದೆ ಅದ್ಭುತ ಘಳಿಗೆಯಲ್ಲಿ ಸುರಿಯುತ್ತದೆ. ಬೆಳಕಿನ 
ತಾಳಮೇಳ ತನ್ನೆಲ್ಲ ಲಾಸ್ಯವನ್ನು ಗಾಢವಾಗಿ ಮೆರೆಯುತ್ತದೆ. ನೆತ್ತಿಯ ಮೇಲೆ ಅಜಗರ ಮೌನ, 
ಅದನ್ನು ಅನುಭವಿಸುವ ನಮಗೆ ನಮ್ಮೆಲ್ಲ ಪ್ರಯತ್ನವನ್ನೂ ಅದು ಮಂಕುಗೊಳಿಸುತ್ತಿರುವಂತೆ 
ಭಾಸವಾಗುತ್ತದೆ. ಬನ್ನಿ , ಇತ್ತ ಬನ್ನಿ , ಪರೀಕ್ಷಿಸಿ ನಾನಾರೆಂದು ಹೇಳಿ, ಎಂದು ಕೇಳುತ್ತದೆ. 

- ವೆಗೆನರ್ ರಮ್ಯ ಕವಿಯಂತೆ ತನ್ನ ಸುತ್ತಣ ಪರಿಸರವನ್ನು ವರ್ಣಿಸಿದ್ದಾನೆ. 
ಗ್ರೀನ್‌ಲೆಂಡ್ ಬಗ್ಗೆ ಅವನ ಬೆಸುಗೆ ಗಾಢವಾಗಿದ್ದರೂ ವೆಗೆನರ್‌ನನ್ನು ಸ್ಮರಿಸುವುದು 
ಅವನು ಭೂಖಂಡಗಳ ಬಗ್ಗೆ ಪ್ರಚುರಪಡಿಸಿದ ಸಿದ್ದಾಂತದಿಂದಾಗಿ 

ಗ್ರೀನ್‌ಲೆಂಡ್ ಅವನ ಸಾಧನೆಯ ಒಂದು ಮಜಲು ಮಾತ್ರ. 


ಬರಿಮೈ ತಣ್ಣಗೆ 


ವೆಗೆನರ್ ವೈಜ್ಞಾನಿಕ ಚಿಂತನೆಗಳಿಗೆ ಭದ್ರಬುನಾದಿ ಒದಗಿಸಿದ ಪ್ರದೇಶಗಳೆಂದರೆ 
ಗ್ರೀನ್ಲೆಂಡ್ ಮತ್ತು ಐಸ್ಥೆಂಡ್. ಗ್ರೀನ್ಲೆಂಡಿಗೆ ಐಸ್ಲಂಡೇ ಪ್ರವೇಶದ್ವಾರ. 
ಕ್ರಿ.ಶ. 972ರಲ್ಲಿ ಎರಿಕ್‌ ದಿ ರೆಡ್ , ಇಲ್ಲಿನಿಂದಲೇ ಗ್ರೀನ್ಲೆಂಡಿಗೆ ತೆರಳಿದ್ದ . 
1912ರಲ್ಲಿ ಡೆನ್ಮಾರ್ಕ್ನ ಯಾತ್ರೆಯಲ್ಲಿ ಪಾಲ್ಗೊಂಡಾಗ ವೆಗೆನರ್‌ಗೆ ಮೊದಲ 
ಬಾರಿಗೆ ಈ ದ್ವೀಪದ ಒಳ ಹೊರಗುಗಳು ಪರಿಚಯವಾದುವು. ಕೋಚ್ ಮತ್ತು 
ವೆಗೆನರ್ ಗ್ರೀನ್‌ಲೆಂಡ್ ಯಾತ್ರೆಗೆ ಮುನ್ನ ಎರಡೂವರೆ ವಾರ ಇಲ್ಲಿ ತಂಗಿದ್ದು, 
ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದರು; ಶರೀರವನ್ನು ಒಗ್ಗಿಕೊಳ್ಳಲು ತಯಾರಿ 
ನಡೆಸಿದ್ದರು. ಇಡೀ ದ್ವೀಪವನ್ನು ಅಡ್ಡ ಹಾಯ್ದಿದ್ದರು. ಯೂರೋಪಿನ ಅತಿ 
ದೊಡ್ಡ ಹಿಮನದಿಯನ್ನು ದಾಟಿ ಅದರ ಭೌತ ಸ್ವರೂಪವನ್ನು ಮೊದಲ ಬಾರಿಗೆ 


39 


ಟಿ .ಆರ್. ಅನಂತರಾಮು 


ದಾಖಲಿಸಿದರು. ಗ್ರೀನ್‌ಲೆಂಡಿಗೆ ಹೋಲಿಸಿದರೆ ಇಲ್ಲಿನ ಹಿಮನದಿ ವಾಮನ, 
ಅಷ್ಟೇ . ಇಡೀ ಭೂಮಿಗೆ ಟೋಪಿ ಧರಿಸಿದಂತೆ ಗ್ರೀನ್‌ಲೆಂಡಿನ ನೆತ್ತಿಯಲ್ಲಿ ಹಿಮ 
ಕಲ್ಲಾಗಿ ಕೂತಿದೆ. ಭೂಮಿಯನ್ನು ಒತ್ತಿಹಿಡಿದು ನೆತ್ತಿಯೇ ತಗ್ಗು ಬೀಳುವಂತೆ ಭಾರ 
ಹೇರಿದೆ. ಇಡೀ ಜೀವನದುದ್ದಕ್ಕೂ ವೆಗೆನರ್ ಪ್ರಕೃತಿಯನ್ನು ಅರ್ಥಮಾಡಿಕೊಳ್ಳಲು 
ಅದರೊಂದಿಗೆ ಸೆಣೆಸುತ್ತಲೇ ಬಂದ. ಪ್ರಕೃತಿಯ ಅಂತರಂಗ ಬಹಿರಂಗಗಳನ್ನು 
ಅರಿಯಲು ಅವನು ಮಾಡಿದ ಪ್ರತಿ ಪ್ರಯತ್ನವೂ ಅತಿ ಕ್ಲಿಷ್ಟಕರ. ಅವನೊಬ್ಬ 
ಎಂಟೆದೆಯ ಬಂಟ, ಐಸ್ಥೆಂಡಿನಲ್ಲಿ ಹಿಮವನ್ನು ಅಡ್ಡ ಹಾಯಲು 26 ಬೋನಿಗಳ 
ತಂಡವನ್ನು ಬಳಸಿ, 600 ಕಿ. ಮೀ . ಕ್ರಮಿಸಿದ. ಇಂದು ಹಿಮನದಿ ದಾಟಲು 
ವ್ಯಾಪಕವಾದ ಸುಸಜ್ಜಿತ ಯಾಂತ್ರಿಕ ಸಾಧನೆಗಳಿವೆ; ಮೋಟಾರ್ ಚಾಲಿತ ಬಂಡಿಗಳಿವೆ. 
ಬೇಕೆಂದೆಡೆ ಸಾಮಗ್ರಿಗಳನ್ನು ಒಯ್ಯಲು ಹೆಲಿಕ್ಯಾಪ್ಟರುಗಳ ಬಳಕೆಯನ್ನು ಇಂದೂ 
ಅಂಟಾರ್ಕ್‌ಟಿಕಾದಲ್ಲಿ ಕಾಣಬಹುದು. ಅಂತಹ ದುರ್ಗಮ ಭಾಗಗಳಲ್ಲೂ ವೆಗೆನರ್ 
ತಂಡದವರು ಪೋನಿಗಳನ್ನು ಬಳಸಿ ದಾಟಿದ್ದರು. ಇಂದಿಗೂ ಅದು ಪ್ರಶಂಸಾರ್ಹ. 
ತಂಡದ ನಾಯಕ ಕೋಚ್ ಶ್ವಾನಗಳಿಗೆ ಬದಲು ಐಸ್ಥೆಂಡಿನ ಬೋನಿಗಳನ್ನು 
ಬಳಸಿ ಗ್ರೀನ್‌ಲೆಂಡನ್ನು ಹಾಯಲು ಬಹುದೊಡ್ಡ ಯೋಜನೆಯನ್ನು ರೂಪಿಸಿದ್ದ. 
ಐಸ್ಥೆಂಡಿನಲ್ಲಿ ಬಳಸಿದ, ಆಯ್ದ ಹದಿನಾರು ಸೋನಿಗಳನ್ನು ಗ್ರೀನ್‌ಲೆಂಡಿಗೂ 
ಒಯ್ದಿದ್ದರು. ಐಸ್ಥೆಂಡನ್ನು ಹಾಯುವ ಮಾರ್ಗದಲ್ಲಿ ಬಹುದೂರ ಪರ್ವತ ಹತ್ತಿ 
ನೋಡಿದಾಗ ಭಿನ್ನ ಪ್ರಪಂಚವನ್ನೇ ಕಂಡಿದ್ದರು. ದಾಟ್ಟಿದ್ದೆಲ್ಲವೂ ಪರ್ವತಗಳೇ , 
ಪರ್ವತಗಳೆಲ್ಲವೂ ಜ್ವಾಲಾಮುಖಿಗಳೇ . ಮೈಯಲ್ಲಿ ನೂರಾರು ದ್ವಾರಗಳು, ದೊಡ್ಡ 
ದೊಡ್ಡ ಬಾಯಿ , ಬಾಯಿ ತುಂಬಿ ಎಷ್ಟೋ ಜ್ವಾಲಾಮುಖಿಗಳು ಸರೋವರಗಳಾಗಿ 
ಮಾರ್ಪಟ್ಟಿದ್ದುವು. ಐಸ್ಥೆಂಡಿನ ಮೈಯಷ್ಟೇ ತಣ್ಣಗೆ; ಅಂತರಾಳದಲ್ಲಿ ಬಿಸಿಹೊಗೆ! 
ಅಲ್ಲಿ ಜರ್ಮನಿಯ ಭೂವಿಜ್ಞಾನಿಗಳು ಇಣುಕಲು ಹೋಗಿ ಸಂಗಡಿಗರೊಡನೆ 
ಕಣ್ಮರೆಯಾಗಿದ್ದರು. ಈ ದುರ್ಘಟನೆ ಸಂಭವಿಸಿ ಸುಮಾರು ಐದು ವರ್ಷಗಳು 
ಕಳೆದಿದ್ದುವು. ಹಿಮನದಿಯನ್ನು ದಾಟುವಾಗ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ಅದು 
ಪ್ರಗತಿಗೆ ಅಡ್ಡ ಬರಲಿಲ್ಲ. ಈ ಬಹುದೊಡ್ಡ ಹಿಮನದಿ ವಾಟಿಂಜೋಕಲ್ ಬಗ್ಗೆ 
ಅತಿ ಭಯಂಕರ ವರದಿಗಳಿದ್ದುವು. ಅದೊಂದು ಅತ್ಯಂತ ದುರ್ಗಮ ಭಾಗವೆಂದೇ 
ಕುಖ್ಯಾತಿಗಳಿಸಿತ್ತು. ಅಲ್ಲಿ ಸಾಹಸ ಯಾತ್ರೆ ಮಾಡುವವರಿಗೆ ಭಯಾನಕ ಚಿತ್ರಗಳಷ್ಟೇ 
ಲಭ್ಯವಿದ್ದುದು. ಪರಿಶ್ರಮವಿಲ್ಲದೆ ಈ ಹಿಮನದಿಯನ್ನು ದಾಟಿದಾಗ ಸಂತೃಪ್ತ 
ಭಾವನೆ ಮೂಡಿತ್ತು; ಮತ್ತಷ್ಟು ಸಾಹಸಕ್ಕಿಳಿಯಲು ಮನ ತವಕಿಸುತ್ತಿತ್ತು . 

ವೆಗೆನರ್ ಮತ್ತು ಕೋಚ್‌ಗೆ 37ರ ಹರೆಯದ ಸೈಗರ್ಡ್‌ಸನ್ ಬಹುವಾಗಿ 
ನೆರವಾಗಿದ್ದ. ಸ್ಥಳೀಕನಾದುದರಿಂದ ಅಲ್ಲಿಯ ಬೆಟ್ಟಗುಡ್ಡಗಳ ಚಹರೆಗಳನ್ನೆಲ್ಲ ಬಲ್ಲ. 
ಗ್ರೀನ್ಲೆಂಡಿಗೂ ಈ ತಂಡದೊಡನೆ ಬಂದು ಕುದರೆಗಳನ್ನು ನೋಡಿಕೊಂಡ. 


ಗ್ರೀನ್‌ಲೆಥಿಳೀಕನಾದುದರಿಂದಹರೆಯದ ಸ. 


40 


ಆಲ್‌ಫ್ರೆಡ್ ವೆನೆಗರ್‌ 


ಅನೇಕ ಸಂಕಷ್ಟಗಳಲ್ಲಿ ಇವನ ನೆರವು ದೊರೆತು ಯಾತ್ರೆಗೆ ಅನುಕೂಲವಾಯಿತು. 
ಆದರೆ ಕುದುರೆಗಳು ಈ ಶೀತಲ ವಾತಾವರಣದಲ್ಲಿ ತೀರ ಬಳಲಿದವು. ವೆಗೆನರ್ 
1930ರ ಗ್ರಿನ್‌ಲೆಂಡ್ ಯಾತ್ರೆಯಲ್ಲಿ ಹಿಂದೆ ಪಡೆದ ಅನುಭವವನ್ನು ಚಾಚೂ 
ತಪ್ಪದೆ ಬಳಸಿಕೊಂಡ. ಐಸ್ಥೆಂಡಿನ ಬೋನಿಗಳಂತೂ ವರವಾಗಿ ಪರಿಣಮಿಸಿದುವು. 
ಆಗಸ್ಟ್ 30 ರ ದಿನಚರಿಯಲ್ಲಿ ದಾಖಲೆ ಮಾಡುತ್ತಾ ವೆಗೆನರ್‌ ಮೆಚ್ಚುಗೆ ವ್ಯಕ್ತಪಡಿಸಿ : 

“ಮೊತ್ತ ಮೊದಲ ಬಾರಿಗೆ ಐಸ್ಥೆಂಡಿನ ಬೋನಿಗಳು ಇಲ್ಲಿ ಅಗ್ನಿಪರೀಕ್ಷೆಯಲ್ಲಿ ಗೆದ್ದು 
ಬರುತ್ತಿವೆ' ಎಂದು ಬರೆದ. 
- ಮೊದಲ ಯಾತ್ರೆಯಲ್ಲಿ ಅವುಗಳನ್ನು ಹೇಗೆ ಬಳಸಬೇಕೆಂಬುದು ತಿಳಿಯದು. 
ಈ ಬಾರಿ ಅವುಗಳನ್ನು ಯುಕ್ತವಾಗಿಯೇ ಬಳಸಿದೆವೆಂಬ ತೃಪ್ತಿ ವೆಗೆನರ್‌ಗಿತ್ತು. 


ಟಿ . ಆರ್ . ಅನಂತರಾಮು 


6.ಶೋಧನೆ - ಸಾಧನೆ 


ವೆಗೆನರ್‌ನ ನಿಜವಾದ ಕ್ಷೇತ್ರ ಯಾವುದು ? ಈ ಪ್ರಶ್ನೆಗೆ ಒಂದು ಸಾಲಿನ 
ಉತ್ತರ ಕೊಡುವುದು ಕಷ್ಟವಾಗುತ್ತದೆ. ಅವನು ಪ್ರವೇಶಿಸಿದ ಕ್ಷೇತ್ರವೆಲ್ಲವೂ 
ಅವನದೇ . ಎಲ್ಲೆಡೆಯಲ್ಲಿಯೂ ವೆಗೆನರ್, ಸ್ವಂತಿಕೆಯ ಮುದ್ರೆಯೊತ್ತಿದ್ದಾನೆ. 
ಉತ್ತರ ಧ್ರುವಶೋಧಕನಾಗಿ ಹಿಮದ ಬಗ್ಗೆ ಅವನು ಸಂಗ್ರಹಿಸಿದ ಮಾಹಿತಿ 
ಅಪೂರ್ವವಾದವು. ವೆಗೆನರ್ ಕೇವಲ ಸಾಹಸ ಪ್ರದರ್ಶನಕ್ಕಾಗಿ ಅಂಥ 
ಕಾರ್ಯಗಳನ್ನು ಕೈಗೆತ್ತಿಕೊಂಡವನಲ್ಲ. ಗ್ರೀನ್‌ಲೆಂಡ್, ಐಸ್ಥೆಂಡಿನ ದುರ್ಗಮ 
ಭಾಗಗಳು ಅವನ - ಸಮೀಕ್ಷೆಯ ಫಲವಾಗಿ ನಕ್ಷೆಯಲ್ಲಿ ಪ್ರಥಮ ಬಾರಿಗೆ 
ಕಾಣಿಸಿಕೊಂಡುವು. ವೆಗೆನರ್ ಒಬ್ಬ ಅತ್ಯಂತ ಪ್ರಸಿದ್ಧ ಶೋಧಕ , ಅತ್ಯುತ್ತಮ 
ಬೋಧಕ ಹಾಗೂ ಸಾಧಕ. 


“ ಪವನಶಾಸ್ತ್ರ ಹಾಗೂ ಅದಕ್ಕೆ ಸಂಬಂಧಿಸಿದ ದೃಕ್ ವಿಜ್ಞಾನ, ಗಾಳಿಪಟ ಹಾರಾಟ ನನ್ನ 
ನಿಜವಾದ ಕ್ಷೇತ್ರಗಳು. ಅದರಲ್ಲಿ ನಾನು ಅತ್ಯಂತ ಸಂತೋಷವಾಗಿ ಉತ್ತಮ ಕಾರ್ಯ ಸಾಧಿಸಿ 
ತೋರಿಸಬಲ್ಲೆ.” 

ವೆನರ್ ಗ್ರೀನ್‌ಲೆಂಡಿನ ಪರಿಶೋಧನೆಗೆ ತೊಡಗುವ ಮುನ್ನ ತನ್ನ 
ಇಂಗಿತವನ್ನು ಹೀಗೆ ಸ್ಪಷ್ಟ ಪಡಿಸಿದ್ದಾನೆ . ಮುಂದೆ ತನ್ನ ಯಾತ್ರೆಯಲ್ಲಿ ಅದನ್ನು 
ಸಾಧಿಸಿ ತೋರಿಸಿದ. ಪವನಶಾಸ್ತ್ರ ಆಗಿನ್ನೂ ಬೆಳೆಯಬೇಕಾಗಿದ್ದ ಕಾಲ . ಆದರೆ 
ವೆಗೆನರ್ ಹಲವು ಕ್ಷೇತ್ರಗಳಿಗೆ ಪವನಶಾಸ್ತ್ರವನ್ನು ಅನ್ವಯಿಸಿ ಬೆಳವಣಿಗೆಗೆ 
ಕಾರಣನಾದ. ಇದನ್ನು ಅವನು ಬರೆದಿರುವ ಅತಿ ಹೆಚ್ಚಿನ ಪವನಶಾಸ್ತ್ರಕ್ಕೆ 
ಸಂಬಂಧಿಸಿದ ಲೇಖನಗಳೇ ಸಾರುತ್ತವೆ. ಅವನ ಸುಮಾರು 170 ವಿಜ್ಞಾನ 
ಲೇಖನಗಳ ಪೈಕಿ ಹೆಚ್ಚಿನವು ಪವನಶಾಸ್ತ್ರಕ್ಕೆ ಸಂಬಂಧಿಸಿವೆ. ಕೆಲವೊಮ್ಮೆ ಅವನು 
ವೈಜ್ಞಾನಿಕ ಉಪಾಸನೆಯಲ್ಲಿ ಎಷ್ಟು ತಲ್ಲೀನನಾಗಿದ್ದನೆಂದರೆ ಕುಟುಂಬದ ಕಡೆಗೆ 


42 


ಆಲ್‌ಫ್ರೆಡ್ ವಿನೆಗರ್ 


ಗಮನ ಕೊಡಲೂ ಸಮಯವಿರುತ್ತಿರಲಿಲ್ಲ. ಹಾಗೆಂದು ಅವನ ಕುಟುಂಬವನ್ನು 
ಎಂದೂ ಉಪೇಕ್ಷಿಸಿರಲಿಲ್ಲ. ಎಲೈ ಹೆಗಲಿಗೆ ಹೆಗಲುಕೊಟ್ಟು, ವೆಗೆನರ್‌ನ ಸಾಧನೆಯ 
ಬೆನ್ನೆಲುಬಾಗಿದ್ದಳು. ಪ್ರತಿಪುರುಷನ ಹಿಂದೆ ಸ್ತ್ರೀ ಇದ್ದಾಳೆ ಎಂಬ ನಾಣ್ಣುಡಿಗೆ 
ದ್ಯೋತಕವಾಗಿದ್ದಂಥ ಮಡದಿ. 
- ವೆಗೆನರ್ ಪವನಶಾಸ್ತ್ರದಲ್ಲಿ ಇಟ್ಟ ಒಂದೊಂದು ಹೆಜ್ಜೆಯೂ ಮೈಲಿಗಲ್ಲುಗಳೇ . 
1911ರಲ್ಲಿ ಅವನು ಪ್ರಥಮವಾಗಿ ಬರೆದ ಪುಸ್ತಕ ' ವಾಯುಗೋಳದ ಔಷ್ಟ್ರೀಯ 
ಗತಿಶಾಸ್ತ್ರ' 331 ಪುಟಗಳ ಸಂಪುಟ; ಆಗ ವೆಗೆನರ್‌ನ ಪ್ರಾಯ ಕೇವಲ ಮೂವತ್ತು. 
` ದಮಿರ್ ಕೊಪನ್ ಆ ಸಂದರ್ಭದಲ್ಲಿ ಸಾಗರ ಅವಲೋಕನ ಕೇಂದ್ರದಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದರು. ತಾನು ಬರೆದ ಹಸ್ತಪ್ರತಿಯನ್ನು ಪರಾಮರ್ಶಿಸಲು 
ವೆಗೆನರ್ ವಿನಯಶೀಲನಾಗಿ ಕೊಪೆನ್‌ರವರನ್ನು ಕೇಳಿಕೊಂಡಿದ್ದ ಇಬ್ಬರ ನಡುವೆ 
ಪರಿಚಯ ಆಗಿನ್ನೂ ಹೊಸದು. ಸಹೋದ್ಯೋಗಿ ಹ್ಯಾನ್‌ಬೆಂಡೋರ್ಫ್ ಈ 
ಮಾಹಿತಿಗಳು ಅತ್ಯದ್ಭುತ ಎಂದು ಕೊಂಡಾಡಿದ. ರಷ್ಯದ ಹವಾಮಾನ ವಿಜ್ಞಾನಿ 
ಅಲೆಕ್ಸಾಂಡರ್ ವೈಕೇಫ್ ಈ ಪುಸ್ತಕವನ್ನು ಕೂಲಂಕಷವಾಗಿ ಓದಿ ಅಪಾರ 
ಮೆಚ್ಚುಗೆ ವ್ಯಕ್ತಪಡಿಸಿದ. ಪವನಶಾಸ್ತ್ರದಲ್ಲಿ ಹೊಸತಾರೆಯ ಉದಯವಾಯಿತು 
ಎಂದು ಬೆನ್ನು ತಟ್ಟಿದ. ಕೊಪೆನ್ ಈ ಪುಸ್ತಕದ ವೈಜ್ಞಾನಿಕ ಅಂಶಗಳ ಬಗ್ಗೆ 
ಹೇಳಿದ ಮಾತುಗಳು : 

“ ವೆಗೆನರ್ ಎಂಥ ಕ್ಲಿಷ್ಟ ಸಮಸ್ಯೆಗಳನ್ನೂ ತುಂಬ ಸರಳವಾಗಿ, ನಿಖರವಾಗಿ 
ವೈಜ್ಞಾನಿಕ ಮೌಲ್ಯವನ್ನು ಕಡೆಗಣಿಸದೆ, ಅತ್ಯಂತ ಕಡಿಮೆ ಗಣಿತವನ್ನು ಬಳಸಿ 
ಹೇಳಬಲ್ಲ ಎಂಬುದಕ್ಕೆ ಈ ಪುಸ್ತಕವೇ ಸಾಕ್ಷಿ.” 

_ 1924ರಲ್ಲಿ, ಮತ್ತೆ 1928ರಲ್ಲಿ ಈ ಪುಸ್ತಕ ಪುನರ್ ಮುದ್ರಣ ಕಂಡಿತು. 
ವೆಗೆನರ್‌ಗೆ ಗಣಿತದ ಬಗ್ಗೆ ಹೆಚ್ಚು ಪರಿಶ್ರಮವಿರಲಿಲ್ಲ. ಅವನ ಕೃತಿಯಲ್ಲಿ ಈ 
ಕಾರಣದಿಂದಾಗಿ ಗಣಿತಕ್ಕೆ ವಿಶೇಷ ಸ್ಥಾನವಿರಲಿಲ್ಲ. ಪ್ರಾಯಶಃ ವಿದ್ಯಾರ್ಥಿಗಳಿಗೆ 
ಈ ಗ್ರಂಥ ಅಚ್ಚುಮೆಚ್ಚಾಗುವುದಕ್ಕೆ ಇದೂ ಕಾರಣವಿರಬಹುದು. ಇದೇ ವಿಷಯದ 
ಮೇಲೆ ಪಠ್ಯ ಪುಸ್ತಕದಲ್ಲಿ ಅನೇಕ ಅಧ್ಯಾಯಗಳನ್ನು ಸೇರಿಸಿದ. ವೆಗೆನರ್‌ನ 
ಮರಣಾನಂತರ ಸಹೋದರ ಕರ್ಟ್‌ , ಅವನ ಬಿಡಲೇಖನಗಳೆಲ್ಲವನ್ನೂ ಸಂಗ್ರಹಿಸಿ 
1935ರಲ್ಲಿ ವಾಯುಗೋಳದ ಭೌತವಿಜ್ಞಾನ ಕುರಿತ ಪ್ರವಚನಗಳು ಎಂಬ 
ಹೆಸರಿನಲ್ಲಿ ಒಂದು ಹೊತ್ತಗೆಯನ್ನೇ ಪ್ರಕಟಿಸಿದ. 

ವೆಗೆನರ್‌ನ ಗಮನವನ್ನು ಸೆಳೆದ ಮತ್ತೊಂದು ಕ್ಷೇತ್ರವೆಂದರೆ ಬಿರುಗಾಳಿ. 
ವಾಯುಗೋಳದಲ್ಲಿ ಮೂಡುವ ಪ್ರಭೆಯ ಬಗ್ಗೆ ವಿಶೇಷ ಗಮನ ನೀಡಿ ಅವುಗಳ 
ಉಗಮ ಹೇಗಾಗುತ್ತದೆಂಬುದನ್ನು ಕುರಿತು ದೀರ್ಘವಾಗಿ ಚಿಂತಿಸಿದ . ಸೂರ್ಯ . 
ಚಂದ್ರರ ಸುತ್ತ ಕಾಣಿಸಿಕೊಳ್ಳುವ ಪ್ರಭೆ ಹಿಮದ ಹರಳುಗಳ ಮೂಲಕ ಬೆಳಕು 
ಹಾಯುವಾಗ ವಕ್ರೀಭವನವಾಗುವುದರಿಂದ ಉಂಟಾಗುತ್ತದೆ ಎನ್ನುವುದು 


ಟಿ . ಆರ್ . ಅನಂತರಾಮು 


ವೆಗೆನರ್‌ನ ವಿಶ್ಲೇಷಣೆಯಿಂದ ತಿಳಿದು ಬಂದ ಸಂಗತಿ. ಇಂಥ ವೈಜ್ಞಾನಿಕ 
ಸಂಶೋಧನೆಗೆ ವಿಶೇಷ ಸಾಧನ ಸಲಕರಣೆಗಳು ಅವಶ್ಯವಿರಲಿಲ್ಲ. ನೇರವಾಗಿ 
ಕಾಣಬಹುದಾದ ಈ ವಿದ್ಯಮಾನಗಳನ್ನು ವಿಶ್ಲೇಷಿಸುವುದರಲ್ಲಿ ವೆಗೆನರ್‌ಗೆ ಅಪಾರ 
ಆಸಕ್ತಿ ಇತ್ತು. ಅವನು ತತ್ತ್ವದ ಪ್ರತಿಪಾದಕನಲ್ಲ, ಒಬ್ಬ ಪ್ರಾಯೋಗಿಕ ವಿಜ್ಞಾನಿ . 

ಪವನಶಾಸ್ತ್ರದ ಬಗ್ಗೆ ಈಗಾಗಲೇ ಹೇಳಿದಂತೆ ವೆಗೆನರ್‌ಗೆ ಮೊದಲಿನಿಂದಲೂ 
ಅದಮ್ಯ ಕುತೂಹಲ . ಅದನ್ನು ತಣಿಸುವ ಒಂದು ಘಟನೆಯೂ ಜರಗಿತು . 
1916ರಲ್ಲಿ ಕುರ್ಶಿಸೆ ಎಂಬ ಭಾಗದಲ್ಲಿ ಉಲ್ಕಾಪಾತವಾಯಿತು. ವಗೆನರ್ ಅದರ 
ವೃತ್ತಾಂತವನ್ನೆಲ್ಲ ಸಂಗ್ರಹಿಸಿ, ಆ ಕುರಿತು ಅತ್ಯುತ್ತಮ ಪ್ರಬಂಧವನ್ನು ರಚಿಸಿದ. ಈ 
ವಿದ್ಯಮಾನ ಆಗ ಸಾರ್ವಜನಿಕರಲ್ಲಿ ಮತ್ತು ವಿಜ್ಞಾನಿಗಳಲ್ಲಿ ಸಾಕಷ್ಟು ಕುತೂಹಲ 

ಹಕ 
ಕೆರಳಿಸಿತ್ತು. ಉಲ್ಕಾಪಾತವನ್ನು ಕಂಡೂ ಇದ್ದರು. ಮಾರ್ಬಗ್್ರನ ಭೌತವಿಜ್ಞಾನ 
ಇಲಾಖೆ ಸಾರ್ವಜನಿಕರ ಸಂದರ್ಶನ ಮಾಡಿ ಅವರು ನೀಡಿದ ಹೇಳಿಕೆಗಳನ್ನು 
ದಾಖಲೆ ಮಾಡಿತ್ತು. ಆ ಹೊತ್ತಿಗೆ ವೆಗೆನರ್ ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಹುದ್ದೆಗೆ 
ಏರಿದ್ದ . ಅವನ ಸಾಮರ್ಥ್ಯವನ್ನು ಪರಿಗಣಿಸಿ ಇಂಥ ಶೋಧನೆಗೆ ಅವನೇ 
ತಕ್ಕವನೆಂದು ಭಾವಿಸಿ ಉಲ್ಕಾಪಾತದ ಕೂಲಂಕಷ ಅಧ್ಯಯನಕ್ಕಾಗಿ ರಜೆ ನೀಡಿ 
ಕಳುಹಿಸಲಾಯಿತು. ಅವನ ಲೆಕ್ಕಾಚಾರ ಎಷ್ಟು ನಿಖರವಾಗಿತ್ತೆಂದರೆ ಮಾರ್ಬಗ್‌್ರಗೆ 
ಮೂವತ್ತು ಕಿ. ಮೀ . ವಾಯುವ್ಯದಲ್ಲಿ ಟ್ರೈನೆ ಎಂಬ ಭಾಗದಲ್ಲಿ ಉಲ್ಕಾಪಾತವಾದ 
ಜಾಗ ಇರಬಹುದೆಂಬ ತೀರ್ಮಾನಕ್ಕೆ ಬಂದಿದ್ದ. ಮಾರ್ಬಗ್್ರನ ವೈಜ್ಞಾನಿಕ 
ಸಂಶೋಧನಾ ತಂಡ ಉಲ್ಕೆಯನ್ನು ಪತ್ತೆ ಹಚ್ಚಿದವರಿಗೆ ಬಹುಮಾನವನ್ನು 
ಘೋಷಿಸಿತ್ತು. ಖ್ಯಾತ ವಿಜ್ಞಾನಿ ಇಮಾನ್ಯುಯಲ್ ಕೇಸರ್ ತನ್ನು ಅಪ್ರಕಟಿತ 
ಸ್ಮರಣೆ ಸಂಚಿಕೆಯಲ್ಲಿ ಈ ಉಲ್ಕಾಪಾತದ ಕುರಿತು ಸ್ವಾರಸ್ಯಕರ ವರದಿಯನ್ನು 
ಕಾಣಿಸಿದ್ದಾನೆ. 


“ಏಪ್ರಿಲ್ 3, 1916ರ ಸಂಜೆ 3.30 ಗಂಟೆಗೆ ಆಕಾಶದಿಂದ ತೂರಿಬಂದ ಉಲ್ಕೆಯನ್ನು 
ಹುಡುಕಲು ಬೇಸಿಗೆ, ಚಳಿಗಾಲದಲ್ಲಿ ಮಾಡಿದ ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ . ಬಹುಶಃ 
ಅದು ಟ್ರೈನೆ ಸುತ್ತಲಿನ ದಟ್ಟ ಅರಣ್ಯದಲ್ಲಿ ಬಿದ್ದಿರಬೇಕೆಂದು ನಾವೆಲ್ಲ ನಿರ್ಣಯಿಸಿದೆವು. 
ವಾಸ್ತವವಾಗಿ ಅದಾದದ್ದೂ ಹಾಗೆಯೇ . ಅನಂತರ 1917ರ ವಸಂತ ಕಾಲದಲ್ಲಿ ಸಂಸ್ಥೆಯ 
ಮುಖ್ಯಸ್ಥ ಪ್ರೊಫೆಸರ್ ರಿಚರ್ಸ್ ಅವರಿಗೆ ವರದಿಯೊಂದು ಬಂತು. ಟೈನೆಯ ಉತ್ತರದಲ್ಲಿ 
ಉಲ್ಕಾಪಿಂಡದ ಚೂರೊಂದನ್ನು ಅರಣ್ಯಾಧಿಕಾರಿಯೊಬ್ಬ ಪತ್ತೆ ಹಚ್ಚಿದ, ರಿಚರ್ಸ್ ತಡಮಾಡದೆ 
ನನ್ನನ್ನೂ ಹಾಗೂ ಭೌತವಿಜ್ಞಾನ ವಿಭಾಗದಿಂದ ಮತ್ತಿಬ್ಬರನ್ನೂ ಕರೆದುಕೊಂಡು ಹೊರಟರು. ಆ 
ಹೊತ್ತಿಗಾಗಲೇ ಆ ಜಾಗದಲ್ಲಿ ಗುಂಡಿ ತೋಡಿ ನೆಲ ಬಗೆದು ಉಲ್ಕಾಪಿಂಡವನ್ನು ತೆಗೆದು ಹತ್ತಿರದ 
ಹಳ್ಳಿಗೆ ಕೊಂಡೊಯ್ದಿದ್ದರು. ಆದಾಗ್ಯೂ ಅದು ಬಿದ್ದ ಜಾಗವನ್ನು ನಾವು ಪತ್ತೆ ಮಾಡಿದೆವು. ಆ 
ಜಾಗದಲ್ಲಿ ಅದು ಬಿದ್ದ ರಭಸಕ್ಕೆ ಒಂದು ಮೀಟರ್ ಆಳದ ಗುಂಡಿ ಬಿದ್ದಿತ್ತು. ಈ ಅಪರೂಪದ 
ಉಲ್ಕಾಪಿಂಡ 63 ಕಿ. ಗ್ರಾಂ . ತೂಕವಿತ್ತು. ಒಂದು ಮೀಟರು ಅಗಲವಿತ್ತು. ನಿರೀಕ್ಷಿಸಿದಂತೆ ಅದು 


44 


ಆಲ್‌ಫ್ರೆಡ್ ವೆನೆಗರ್ 


ಕಬ್ಬಿಣಯುಕ್ತವಾಗಿತ್ತು. ಮೊದಲು ಅದನ್ನು ಖನಿಜ ಸಂಸ್ಥೆಗೆ ವರ್ಗಾವಣೆ ಮಾಡಲಾಯತು.” 

ಕೇಸರ್, ಈ ವಿಚಾರವನ್ನು ಪ್ರಸ್ತಾಪಿಸುತ್ತ ಪ್ರಾಯಶಃ ಖಚಿತ ಲೆಕ್ಕಾಚಾರದ 
ಫಲವಾಗಿ ಉಲ್ಕಾಪಿಂಡದ ತುಣುಕೊಂದನ್ನು ಪ್ರಥಮ ಬಾರಿಗೆ ಪತ್ತೆ ಹಚ್ಚಿದ್ದು 
ಇದೇ ಮೊದಲ ಸಲ ಎಂದಿದ್ದಾನೆ. 


ಚಂದ್ರನ ಮೇಲೆ 


ಚಂದ್ರ, ಕವಿಗಳ ಕಾವ್ಯವಸ್ತುವಾಗಿ, ಸೌಂದರ್ಯದ ಪ್ರತೀಕವಾಗಿ ಮಾನವನ 
ಚರಿತ್ರೆಯುದ್ದಕ್ಕೂ ಮೆರೆದಿದ್ದಾನೆ. ವಿಜ್ಞಾನಿಗಳಿಗೆ ಚಂದ್ರನ ಆಕರ್ಷಣೆ ಬಲು 
ಹಿಂದಿನದು. ಚಂದ್ರನ ಚೆಲುವಿಗಿಂತ ಮುಖದ ಕಲೆಗಳ ಬಗ್ಗೆ ವಿಜ್ಞಾನಿಗಳಿಗೆ ಸದಾ 
ಕುತೂಹಲ . ಗೆಲಿಲಿಯೋ ಗೆಲಿಲಿ ( ಕ್ರಿ.ಶ. 1546 -1642 ) ದೂರದರ್ಶಕವನ್ನು 
ಚಂದ್ರನ ಮೇಲೈಯತ್ತ ತಿರುಗಿಸುತ್ತಲೆ ಚಂದ್ರನ ಬಗೆಗಿದ್ದ ಹಲವು ನಂಬಿಕೆಗಳು 
ಹುಸಿಯಾದವು. ಚಂದ್ರನ ಮುಖದ ಮೇಲೆ ಸಿಡುಬಿನ ಕಲೆಯಂತೆ ವಿರೂಪ 
ಮಾಡಿದ್ದ ಕುಳಿಗಳು ಅಂದಿನಿಂದಲೂ ಸತತವಾಗಿ ವಿಜ್ಞಾನಿಗಳ ಗಮನವನ್ನು 
ಸೆಳೆದಿವೆ. ವೆಗೆನರ್ ಕೂಡ ಚಂದ್ರಾಕರ್ಷಣೆಯಿಂದ ಮುಕ್ತನಾಗಿರಲಿಲ್ಲ . ನಿಜ , 
ಪವನ ಶಾಸ್ತ್ರಕ್ಕೂ ಚಂದ್ರನ ಮುಖದ ಕಲೆಗೂ ಅರ್ಥಾತ್ ಸಂಬಂಧವಿಲ್ಲ , ಆದರೆ 
ವೆಗೆನರ್ ಎಂದೂ ಕಾಲುದಾರಿ ಹಿಡಿದವನಲ್ಲ; ಅವನು ಸಾಗಿದ್ದು ಹೆದ್ದಾರಿಯಲ್ಲೇ . 
1921ರಲ್ಲಿ ಚಂದ್ರನ ಮೇಲೆ ಕುರಿತು ಚಂದ್ರನ ಕುಳಿಗಳ ಉಗಮ ಎಂಬ 
ಮಾಹಿತಿಪೂರ್ಣ ಗ್ರಂಥವೊಂದನ್ನು ಬರೆದ . ಅದರಲ್ಲಿ ಚಂದ್ರನ ಬಗ್ಗೆ ಆವರೆಗೆ 
ಲಭ್ಯವಿದ್ದ ವೈಜ್ಞಾನಿಕ ಮಾಹಿತಿಗಳೆಲ್ಲವನ್ನೂ ಪರಾಮರ್ಶಿಸಿ, ತನ್ನದೇ ಆದ 
ಸ್ವತಂತ್ರ ನಿಲುವಿಗೆ ಬಂದಿದ್ದ . ಚಂದ್ರನ ಮೇಲೆ ಲಕ್ಷಣಗಳಲ್ಲಿ ಕುಳಿಗಳು ಅತ್ಯಂತ 
ಪ್ರಧಾನವಾದ ಲಕ್ಷಣಗಳು ಎಂಬುದು ಪರಿಚಿತ ಸಂಗತಿ. ವೆಗೆನರ್ ಈ ಕುರಿತು 
ಮೂಲಭೂತ ಪ್ರಶ್ನೆ ಕೇಳಿದ. ಚಂದ್ರನ ಮೇಲೆ ಕುಳಿಗಳಿಗೆ ಜ್ವಾಲಾಮುಖಿಗಳೇ 
ಕಾರಣವೆ? ಅಥವಾ ಉಲ್ಕೆಗಳ ಬಡಿತವೆ ? ಈ ಪ್ರಶ್ನೆಗೆ ಉತ್ತರಿಸಲು ವೆಗೆನರ್, 
ಆಗಿದ್ದ ಪ್ರಯೋಗ ಸಾಮರ್ಥ್ಯದ ಮಿತಿಯಲ್ಲಿ ಒಂದು ಪ್ರಯೋಗವನ್ನು ಕೈಗೊಂಡ. 
ಕಾಂಕ್ರೀಟ್ ಪುಡಿಯ ಮೇಲೆ ಆಘಾತ ಬರುವಂತೆ ಕುಟ್ಟಿದ. ಆಗ ಚಂದ್ರನ ಮೇಲೆ 
ಮೇಲೆ ಮೂಡಿದಂತೆಯೇ ಕುಳಿಗಳು ಮೂಡಿದವು. ಚಂದ್ರನ ಮೇಲೆ ಮೇಲೆ 
ರಭಸವಾಗಿ ಉಲ್ಕೆಗಳು ಅಪ್ಪಳಿಸುತ್ತಿರುವುದೇ ಕುಳಿಗಳಿಗೆ ಕಾರಣ ಎಂಬುದನ್ನು 
ಈ ಶತಮಾನದ ಪ್ರಾರಂಭದ ಹಂತದಲ್ಲಿಯೇ ವೆಗೆನರ್ ನುಡಿದ, ವಗೆನರ್ 
ನಿಜಕ್ಕೂ ವಿಜ್ಞಾನದ ಪ್ರವಾದಿ, ಪ್ರೋಮಯಾನದ ಪ್ರಗತಿಯ ಪರಾಕಾಷ್ಠೆಯನ್ನು 
ಈ ಶತಮಾನದಲ್ಲಿ ಮಾನವ ಸಾಧಿಸಿದ್ದಾನೆ. ಚಂದ್ರನ ಹೆಚ್ಚಿನ ಭಾಗದ ನಕ್ಷೆ 


ಟಿ.ಆರ್. ಅನಂತರಾಮು 


45 


ಸಿದ್ಧವಾಗಿದೆ. ಅಪೋಲೋ ಯಾತ್ರೆಗಳಲ್ಲಿ ಚಂದ್ರನ ಮೇಲೆ ಮಾನವ ಇಳಿದು, 
ಸಾಧನೆಯ ಮೈಲಿಗಲ್ಲನ್ನೇ ಸ್ಥಾಪಿಸಿದ್ದಾನೆ. ವೆಗೆನರ್‌ನ ಊಹೆ ನಿಜವಾಗಿದೆ. 
ಹುಣ್ಣಿಮೆಯ ರಾತ್ರಿಯಲ್ಲಿ ಪೂರ್ಣಚಂದ್ರ ಬಿಂಬವನ್ನು ಬರಿಗಣ್ಣಿನಿಂದ 
ನೋಡಿದರೂ ಸಾಕು, ಚಂದ್ರನ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಲ್ಲಲ್ಲಿ ಕಪ್ಪು 
ಕಲೆ ಹರಡಿರುವುದನ್ನು ಯಾರೊಬ್ಬರೂ ಗಮನಿಸಬಹುದು. ನಮ್ಮ ಪೂರ್ವಿಕರು 
ಬರಿಗಣ್ಣಿನಿಂದಲೇ ಚಂದ್ರನ ಮೇಲೆ ಮೇಲಿನ ಲಕ್ಷಣಗಳನ್ನು ಗಮನಿಸಿದ್ದರು. 
ಚಂದ್ರನೊಳಗಿರುವ ಈ ಕಪ್ಪು ಕಲೆಯನ್ನು ಮೇರಿಯಾ ಎಂದು ಗ್ರೀಕರು 
ಕರೆದರು. ಲ್ಯಾಟಿನ್ ಭಾಷೆಯಲ್ಲಿ ಮೇರಿಯಾ ಎಂದರೆ ಸಾಗರ . ಭೂಮಿಯಲ್ಲಿ 
ಸಾಗರವಿದ್ದಂತೆ ಚಂದ್ರನಲ್ಲೂ ಸಾಗರವಿರಬೇಕೆಂದು ಆಗ ತರ್ಕ ಮಾಡಿದರು. 
ಕ್ರಿ.ಶ. 1610ರಲ್ಲಿ ಗೆಲಿಲಿಯೊ ದೂರದರ್ಶಕವನ್ನು ಚಂದ್ರನತ್ತ ತಿರುಗಿಸಿದಾಗ 
ಆವರೆಗೆ ಇದ್ದ ನಂಬಿಕೆಗಳೆಲ್ಲ ಬದಲಾದುವು. ಚಂದ್ರನ ಮೇಲೆನ ಕಪ್ಪುಕಲೆಗಳು 
ಸಾಗರವಲ್ಲವೆಂದೂ ಅದು ಮೇಲೆನ ನಿಮ್ಮ ಭಾಗಗಳೆಂದು ತಿಳಿದು ಬಂದಾಗ 
ಚಂದ್ರನ ವೈಜ್ಞಾನಿಕ ಅಧ್ಯಯನಕ್ಕೆ ಬಾಗಿಲು ತೆರೆಯಿತು. ಮೈದಾನ, ಬೆಟ್ಟಗುಡ್ಡ, 
ಕಣಿವೆ ಕಂದರಗಳು ಚಂದ್ರನಲ್ಲೂ ಇವೆ ಎಂಬ ಅಂಶ ಬೆಳಕಿಗೆ ಬರುತ್ತಲೇ ಚಂದ್ರನ 
ಬಗ್ಗೆ ಮಾನವನ ಕುತೂಹಲ ಮತ್ತಷ್ಟು ಹೆಚ್ಚಿತು. 17ನೇ ಶತಮಾನದ ಕೊನೆಯ 
ಹೊತ್ತಿಗೆ ಚಂದ್ರನ ಮೇಲೆ ಕುರಿತು ಸುಮಾರು 25 ನಕ್ಷಗಳೇ ಸಿದ್ಧವಾಗಿದ್ದುವು. 
1647ರಲ್ಲಿ ಹೆಲಿಯಸ್, 1680ರಲ್ಲಿ ಕ್ಯಾಸಿನಿ ಇವರುಗಳು ರಚಿಸಿದ್ದ ಚಂದ್ರಪಟ 
ನಿಖರವಾದ ಮಾಹಿತಿಗಳನ್ನು ಬಿಂಬಿಸಿದ್ದರ ಜೊತೆಗೆ ಇಂದಿಗೂ ಅವು ಶಿಷ್ಟ 
ನಕ್ಷೆಗಳೆಂದೇ ಹೆಸರು ಪಡೆದಿವೆ. 1651ರ ಸುಮಾರಿನಲ್ಲೇ ಚಂದ್ರನ ಮೇಲಿನ ಭೌತ 
ಲಕ್ಷಣಗಳನ್ನು ಖ್ಯಾತ ವಿಜ್ಞಾನಿಗಳ ಹೆಸರಿನಿಂದ ಕರೆಯುವುದನ್ನು ರಿಸಿಯೇಲಿ 
ಎಂಬ ಖಗೋಳ ವಿಜ್ಞಾನಿ ರೂಢಿಗೆ ತಂದ. 

ಚಂದ್ರನ ಆವರ್ತನಾವಧಿ ಮತ್ತು ಪರಿಭ್ರಮಣಾವಧಿ ಸಮನಾಗಿರುವುದರಿಂದ 
ಭೂಚಲನೆಗೆ ಹೋಲಿಸಿದಂತೆ ನಮಗೆ ಚಂದ್ರನ ಒಂದೇ ಮಗ್ಗುಲು ಸದಾ 
ಗೋಚರಿಸುತ್ತದೆ. ಈ ದೃಗ್ಗೋಚರ ಚಂದ್ರನ ಮೇಲೆಯಲ್ಲಿ ಸುಮಾರು 15 ದೊಡ್ಡ 
ಸಮುದ್ರ (ನೀರಿಲ್ಲದ ಬರಡು ತಗ್ಗುಗಳು ) ಗಳನ್ನೇ ಗುರುತಿಸಿದ್ದಾರೆ. ಇವುಗಳಲ್ಲಿ 
ಅತ್ಯಂತ ದೊಡ್ಡದು 1,125 ಕಿಲೋಮೀಟರ್ ವ್ಯಾಪಿಸಿರುವ ಇಂಬಿಯನ್ ಸಮುದ್ರ 
ಆದರ ವಿಶಾಲ ತಗ್ಗುಗಳ ತಳ ಏರಿಳಿತಗಳಿಂದ ಕೂಡಿದೆ. ಹಲವು ಪರ್ವತಶ್ರೇಣಿಗಳೇ 
ಅಲ್ಲಿ ತಲೆಯೆತ್ತಿವೆ . ಕೆಲವು ಬಿಡಿ ತಗ್ಗುಗಳಲ್ಲಿ ಗೋಡೆಗಳಂತೆ ಶಿಲೆಗಳು ಕಡಿದಾಗಿ 
ನಿಂತಿವೆ . ಇಂಥ ಒಂದು ಗೋಡೆ ನ್ಯೂಬಿಯಂ ಹೆಸರಿನ ಸಮುದ್ರದಲ್ಲಿದ್ದು 180 
ಮೀಟರ್ ಎತ್ತರಿಸಿ ಸುಮಾರು 130 ಕಿಲೋಮೀಟರು ವಿಸ್ತರಿಸಿದೆ. ವಿಶೇಷವಾಗಿ 
ವಾಯೇಜರ್ ನೌಕೆಗಳು ರವಾನಿಸಿದ ಚಿತ್ರಗಳಲ್ಲಿ ಈ ಲಕ್ಷಣಗಳನ್ನು ನಿಚ್ಚಳವಾಗಿ 
ಕಾಣಬಹುದು. ವಿಶಾಲ ತಗ್ಗುಗಳಲ್ಲಿ ಅತ್ಯಂಥ ಪ್ರಮುಖವಾದ ಲಕ್ಷಣಗಳೆಂದರೆ 
ಕೂಪಗಳು ( ಕುಳಿ ), ಕೂಪಗಳು ಚಂದ್ರನ ಮೈಮೇಲೆ ಸಿಡುಬಿನ ಕಲೆಯಂತೆ 


46 . 


ಆಲ್‌ಫ್ರೆಡ್ ವೆನೆಗರ್ 


ಕಾಣಿಸುತ್ತವೆ . ದೂರದರ್ಶಕದ ಸಹಾಯದಿಂದ ಸುಮಾರು 30,000ಕ್ಕೂ ಹೆಚ್ಚು 
ಕೂಪಗಳನ್ನು ಗುರುತಿಸಿದ್ದಾರೆ. ಕೂಪಗಳ ಆಳ, ಅಗಲ, ವ್ಯಾಸಗಳಲ್ಲೂ ತುಂಬ 
ವ್ಯತ್ಯಾಸವಿದೆ. ' ಬೈಲಿ' ಎಂದು ಕರೆದಿರುವ ಕೂಪವೊಂದು 295 ಕಿಲೋಮೀಟರು 
ವ್ಯಾಸವಿದ್ದು, ಸುಮಾರು 4 ಕಿಲೋಮೀಟರು ಆಳವಿದೆ. ಇಂಥ ಕೂಪಗಳಿಗೆ 
ಕೊಪರ್‌ನಿಕಸ್‌ , ಕೆಪ್ಲರ್‌ ಮುಂತಾದ ವಿಜ್ಞಾನಿಗಳ ಹೆಸರನ್ನು ನೀಡಿದ್ದಾರೆ. ಬಾಂಬ್ 
ಸ್ಫೋಟದಿಂದ ನೆಲದಲ್ಲಿ ತಗ್ಗುಬಿದ್ದು , ನಿಚ್ಚಳವಾಗಿ ಗುರುತು ಮೂಡಿದಂತೆ ಈ 
ಕೂಪಗಳ ಬಾಯಿ ಕೂಡ ಹಾಗೆಯೇ ಮೂಡಿದೆ . ವಿಶಾಲ ತಗ್ಗುಗಳಿಗಿಂತ 
ಮೈದಾನದಲ್ಲೇ ಅಧಿಕ ಸಂಖ್ಯೆಯಲ್ಲಿ ಕೂಪಗಳ ದಟ್ಟಣೆಯನ್ನು ಕಾಣಬಹುದು. 
ಅಷ್ಟೇ ಅಲ್ಲ. ಕೆಲವೊಮ್ಮೆ ಕೂಪಗಳು ಒಂದರೊಡನೊಂದು ವರ್ತುಲಾಕಾರವಾಗಿ 
ಕೂಡಿಕೊಂಡಿರುವುದು ಕಂಡು ಬಂದಿದೆ. 

“ ಹೈಲ್ಯಾಂಡ್ ' ಎಂದು ಕರೆದಿರುವ ಚಂದ್ರನ ಎತ್ತರಿಸಿದ ಪ್ರದೇಶದಲ್ಲಿ 
ಪರ್ವತಗಳ ಸಾಲು ಸಾಲೇ ಹಬ್ಬಿವೆ. ಕೆಲವು ಕೊಂಡಿ ಕಳಚಿಕೊಂಡಂತೆ 
ಕಂಡು ಬಂದರೆ ಮತ್ತೆ ಕೆಲವು ಬಿಡಿ ಶಿಬಿರಗಳು , ಭೂಮಿಯಲ್ಲಿ ಅನೇಕ 
ನಿಯೋಗಿಗಳಿಂದ ಶಿಲೆ ಶಿಥಿಲೀಕರಣಕ್ಕೊಳಪಟ್ಟಿರುತ್ತದೆ. ಆದರೆ ಚಂದ್ರನ 
ಮೇಲೈನಲ್ಲಿ ಶಿಲಾಶಿಫಲೀಕರಣವನ್ನು ಪ್ರೋಮಯಾನಿಗಳು ವರದಿ ಮಾಡಿಲ್ಲ. 
ಹೈಲ್ಯಾಂಡಿನ ಪರ್ವತ ಸಾಲಿನ ಶಿಖರವೊಂದು 7620 ಮೀಟರು ಎತ್ತರ ಇದೆ. 
ಅಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಕಾಮೆಟ್ ಶಿಖರಕ್ಕಿಂತ ಕೇವಲ 
136 ಮೀಟರು ಕಡಿಮ ಅಷ್ಟೆ . ಚಂದ್ರನ ಮೈಮೇಲೆ ದೀರ್ಘ ಕಣಿವೆಗಳೂ 
ಉಂಟು. ಇವು ಸಾವಿರಾರು ಕಿಲೋಮೀಟರು ಉದ್ದಕ್ಕೂ ಹಬ್ಬಿ ಇವುಗಳ 
ವೈಶಾಲ್ಯವನ್ನು ನೋಡಿದರೆ ಚಂದ್ರನೇ ಆಕಳಿಸುತ್ತಿರುವಂತೆ ಭಾಸವಾಗುತ್ತದೆ. 
ಸತತವಾಗಿ ರಭಸದಿಂದ ಉಿಗಳು ಬಡಿಯುತ್ತಿರುವುದೇ ಚಂದ್ರಕುಳಿಗಳ ಜನನಕ್ಕೆ 
ಕಾರಣವಿರಬೇಕೆಂದು ಊಹಿಸಲಾಗಿದೆ. ಈ ಕುಳಿಗಳಲ್ಲದೆ ಜ್ವಾಲಾಮುಖಿಗಳ 
ಕಾರ್ಯಾಚರಣೆಯಿಂದಾದ ಕುಳಿಗಳೂ ಇವೆ. ಈಗ್ಗೆ 65 ಮಿಲಿಯ ವರ್ಷಗಳ 
ಹಿಂದೆ ದಕ್ಷಿಣ ಭಾರತದಲ್ಲಿ ಅಸಂಖ್ಯಾತ ನೆಲಸೀಳುಗಳ ಮೂಲಕ ಬಸಾಲ್ಟ್ 
ಶಿಲಾರಸವೇ ಹೊರಹರಿದು ಸ್ತರರೂಪವಾಗಿ ನಿಂತು ದಖನ್ ಪ್ರಸ್ತಭೂಮಿಯನ್ನು 
ರೂಪಿಸಿತು. ಚಂದ್ರನ ಮೈಮೇಲೂ ಇಂತಹ ಶಿಲಾರಸವೇ ಕೆನೆಗಟ್ಟಿ ನಿಂತಿವೆ . 
ಚಂದ್ರನ ನೆಲದ ವೃತ್ತಾಂತವನ್ನು ಯಥಾವತ್ತಾಗಿ ಅರಿಯಲು ಇವು ಅತ್ಯುಪಯುಕ್ತ 
ಮಾಹಿತಿಗಳು, ಅಪೋಲೋ ಯಾತ್ರಿಗಳು ಟ್ರಾಂಕ್ರಲಿಟಿ ತಗ್ಗಿನಿಂದ ಸಂಗ್ರಹಿಸಿ 
ತಂದ ಮಾದರಿಗಳ ವಯೋನಿರ್ಧಾರ ಮಾಡಿದಾಗ ಅವು 31 x 108 ವರ್ಷ 
ಪ್ರಾಯದವೆಂದು ಸೂಚಿಸಿವೆ. 


ಟಿ. ಆರ್. ಅನಂತರಾಮು 


7. ಅಲೆಮಾರಿ ಭೂಖಂಡಗಳು 


ವ್ಯಕ್ತಿ ಅಥವಾ ಪ್ರಾಣಿ ಒಂದೆಡೆ ನಿಲ್ಲದೆ ಸದಾ ಚಲಿಸುತ್ತಿದ್ದರೆ ಅಂಥ 
ಸಂದರ್ಭದಲ್ಲಿ ' ಅಲೆಮಾರಿ' ಎನ್ನುವ ಪದವನ್ನು ಬಳಸಬಹುದು. ಭೂಮಿ ತನ್ನ 
ಅಕ್ಷದ ಸುತ್ತ ಆವರ್ತಿಸುತ್ತ, ಸೂರ್ಯನ ಸುತ್ತ ಪರಿಭ್ರಮಿಸುವುದನ್ನು ನೇರವಾಗಿ ನಾವು 
ವೀಕ್ಷಿಸಲಾರೆವು. ಹಗಲು ರಾತ್ರಿಗಳು ಘಟಿಸುವುದು. ಋತುಗಳು ನಿಯಮಬದ್ಧವಾಗಿ 
ಮರುಕಳಿಸುವುದು, ಭೂಮಿ ಸೂರ್ಯನ ಗುರುತ್ವಕ್ಕೆ ತಲೆಬಾಗಿದೆ ಎನ್ನುವುದನ್ನು 
ಸ್ಪಷ್ಟವಾಗಿ ತಿಳಿಸುತ್ತವೆ. ಈ ಕುರಿತು ಪ್ರಾಚೀನ ಗ್ರೀಕರು, ಭಾರತೀಯರು, 
ಅರಬ್ಬರು ಸುಸಂಬದ್ಧ ಚಿಂತನೆಗಳನ್ನೇ ಬೆಳೆಸಿದ್ದಾರೆ. ಆದರೆ ಭೂಖಂಡಗಳು, 
ಅವು ಹೊತ್ತಿರುವ ಪರ್ವತಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಸರಿಯುವುದು 
ಸಾಧ್ಯವೆ? ಒಂದರಘಳಿಗೆ ಇದೆಂತಹ ಪ್ರಶ್ನೆ ಎನ್ನಿಸಬಹುದು. ಭೂಖಂಡಗಳು 
ಸ್ಥಾಯಿಯಲ್ಲವೆಂದು ವೆಗೆನರ್ ಸಾಕ್ಷಾಧಾರದಿಂಧ ತೋರಿಸಿಕೊಟ್ಟ. 1912 
ವೆಗೆನರ್ ಪ್ರತಿಪಾದಿಸಿದ ಭೂಖಂಡಗಳ ಚಲನೆಯ ಸಿದ್ದಾಂತ ಜಗತ್ತಿನಾದ್ಯಂತ 
ಬಿಸಿಬಿಸಿ ಚರ್ಚೆಗೆ ಗ್ರಾಸವಾಯಿತು; ಪ್ರತಿಹಂತದಲ್ಲೂ ವಿರೋಧವನ್ನು ಎದುರಿಸಿತು; 
ವಿಜ್ಞಾನಿಗಳನ್ನು ಬೇರೆ ಬೇರೆ ಬಣವಾಗಿ ಒಡೆಯಿತು. ವೆಗೆನರ್‌ನ ಈ ಅದ್ಭುತ 
ವಿಚಾರ ಸರಣಿಯನ್ನು ಒಪ್ಪುವ ಮೊದಲು ಅವನ ಸಿದ್ದಾಂತ ಹೆಜ್ಜೆ ಹೆಜ್ಜೆಗೂ 
ಅಗ್ನಿಪರೀಕ್ಷೆಗೆ ಒಳಗಾಯಿತು. ಅವನ ವಿಜ್ಞಾನದ ಹಿನ್ನೆಲೆಯನ್ನೇ ಪ್ರಶ್ನಿಸಿ, ಅವನ 
ಸಿದ್ದಾಂತವನ್ನು ಮೂಲೆಗುಂಪು ಮಾಡಲು ಮಾಡಿದ ಎಲ್ಲ ಪ್ರಯತ್ನಗಳೂ ಕಾಲ 
ಪರೀಕ್ಷೆಯಲ್ಲಿ ಸೋತವು. 

ಮಾರ್ಬಗ್್ರ ವಿಶ್ವವಿದ್ಯಾಲಯದಲ್ಲಿದ್ದ ದಿನಗಳವು. ಗ್ರೀನ್ಲೆಂಡಿನ 
ಪರಿಶೋಧನೆ ಮುಗಿಸಿಕೊಂಡು ಬಂದ ನಂತರ ವೆಗೆನರ್‌ನ ತಲೆಯಲ್ಲಿ ಅನೇಕ 


48 


ಆಲ್‌ಫ್ರೆಡ್ ವಿನೆಗರ್ 


ಹೊಸ ವಿಚಾರಗಳು ಹೊಕ್ಕಿದ್ದುವು. ಮೂವತ್ತರ ತಾರುಣ್ಯ ಬೇರೆ, ವೆಗೆನರ್ 
ಶಾರೀರಿಕ ಕಸರತ್ತಿನ ಜೊತೆಗೆ ಬೌದ್ಧಿಕ ಕಸರತ್ತನ್ನೂ ಮಾಡುತ್ತಿದ್ದ . ಅವನ 
ಗಮನ ಕೇವಲ ಗ್ರೀನ್‌ಲೆಂಡ್ ಮೇಲೆ ನೆಟ್ಟಿರಲಿಲ್ಲ . ಭೂಗೋಳದ ನಕ್ಷೆಯನ್ನು 
ಗಮನಿಸುತ್ತಿದ್ದಾಗ, ಇದ್ದಕ್ಕಿದ್ದಂತೆ ಹೊಸ ವಿಚಾರ ಮಿಂಚಿತು. ನ್ಯೂಟನ್‌ಗೆ ಸೇಬು 
ನೆಲದ ಮೇಲೆ ಬಿದ್ದ ಸಂಗತಿ ಭೂಮಿಯ ಗುರುತ್ವದ ವಿರಾಟ ರೂಪ ದರ್ಶನ 
ಮಾಡಿಸಿದಂತೆ ವಗೆನರ್‌ಗೆ ಭೂಗೋಳದ ನಕ್ಷೆ ಹೊಸ ಜಗತ್ತನ್ನೇ ತೆರೆದಿಟ್ಟಿತು. 
ಮಡದಿ ಎಲ್ಲೆಗೆ ಬರೆದ ಪತ್ರದಲ್ಲಿ ವೆಗೆನರ್ ಈ ವಿಚಾರವನ್ನು ಆತ್ಮೀಯವಾಗಿ 
ಉಲ್ಲೇಖಿಸಿದ್ದಾನೆ. 
- “ ದಕ್ಷಿಣ ಅಮೆರಿಕದ ಪೂರ್ವತೀರ, ಆಫ್ರಿಕದ ಪಶ್ಚಿಮ ತೀರಕ್ಕೆ ಎಷ್ಟು ಚೊಕ್ಕವಾಗಿ 
ಹೊಂದಿಕೊಳ್ಳುತ್ತದೆಂದರೆ ಇವು ಹಿಂದೊಮ್ಮೆ ಒಂದುಗೂಡಿದ್ದಂತೆ ಕಾಣುತ್ತದೆ. ಅದರಲ್ಲೂ ಖಂಡದ 
ಅಂಚನ್ನು ಪರಿಗಣಿಸಿ, ಅಂಟ್ಲಾಟಿಕ್ ಸಾಗರ ತಳವನ್ನು ಗಮನಿಸಿದರೆ ಈ ಹೊಂದಾಣಿಕೆ ಇನ್ನೂ 
ನಿಚ್ಚಳವಾಗಿ ಕಾಣುತ್ತದೆ. ನಾನು ಈ ಸಮಸ್ಯೆಯ ಬೆನ್ನು ಹತ್ತಬೇಕಾಗಿದೆ.” 

ಈ ಪತ್ರದ ಪ್ರಸ್ತಾವನೆಯೊಂದಿಗೆ ವೆಗೆನರ್‌ನ ತಲೆಯಲ್ಲಿ ವಿಚಾರ ಸರಣಿಗಳೇ 
ಮೂಡುತ್ತಿದ್ದುವು. 

ಖಂಡಗಳು ಹಿಂದೆ ಒಂದುಗೂಡಿದ್ದವೆನ್ನುವ ವಿಚಾರ ಥಟ್ಟನೆ ಇವನಿಗೆ 
ಹೊಳೆಯಿತೆ? ವೆಗೆನರ್‌ನ ಜೊತೆ ಗ್ರೀನ್ಲೆಂಡ್ ಯಾತ್ರೆಯನ್ನು ಕೈಗೊಂಡ 
ಕೋಚ್ ಈ ಪ್ರಶ್ನೆಗೆ ಸ್ವಾರಸ್ಯಕರ ಉತ್ತರವನ್ನು ನೀಡಿದ್ದಾನೆ. 

- ಉತ್ತರ ಧ್ರುವ ಸಾಗರದಲ್ಲಿ ದೊಡ್ಡ ದೊಡ್ಡ ಬರ್ಫದ ತುಂಡುಗಳು 
ಹಿಮನದಿಯ ತುದಿಯಿಂದ ಥಟ್ಟನೆ ಕಳಚಿ ಸಾಗರದ ಪಾಲಾಗುತ್ತಿದ್ದುವು. 
ಅಂಥ ಒಂದು ದೃಶ್ಯ , ಖಂಡಗಳು ಹೋಳಾಗಿ ಅನಂತರ ಸರಿದಿವೆಯೆಂದು 
ವೆಗೆನರ್ ಪ್ರತಿಪಾದಿಸಲು ದೃಷ್ಟಾಂತವಾಗಿರಬಹುದು. ಆದರೆ ಸ್ವತಃ ವೆನರ್ 
ಈ ವಿಚಾರವನ್ನು ಎಲ್ಲೂ ಪ್ರಸ್ತಾಪಿಸಿಲ್ಲ. 1910ರ ಕ್ರಿಸ್‌ಮಸ್ ದಿನಗಳಲ್ಲಿ ಒಮ್ಮೆ 
ಭೂಗೋಳದ ನಕ್ಷೆ ನೋಡುತ್ತಿದ್ದಾಗ ಅಟ್ಲಾಂಟಿಕ್ ಸಾಗರದ ಇಬ್ಬದಿಯ ತೀರಗಳ 
ನಡುವೆ ಹೊಂದಾಣಿಕೆ ಇದೆಯೆಂಬುದು ಮನವರಿಕೆಯಾಯಿತೆಂದು ತನ್ನ 
ಪುಸ್ತಕದ ಚಾರಿತ್ರಿಕ ಪ್ರಸ್ತಾವನೆಯಲ್ಲಿ ಹೇಳಿಕೊಂಡಿದ್ದಾನೆ: 

“ ಖಂಡಗಳು ಅಲೆದಿವೆಯೆಂಬ ಕಲ್ಪನೆ ನನಗೆ 1910ರ ಸುಮಾರಿನಲ್ಲಿ ಹೊಳೆಯಿತು. 
ಆಗ ನಾನು ಭೂಗೋಳದ ನಕ್ಷೆಯನ್ನು ಗಮನಿಸುತ್ತಿದ್ದೆ. ಅಟ್ಲಾಂಟಿಕ್ ಸಾಗರದ ಇಬ್ಬದಿಯ 
ತೀರಗಳ ನಡುವೆ ಸಾಮ್ಯವಿದೆಯೆಂಬುದು ನಿಚ್ಚಳವಾಗಿ ನನ್ನ ಮನಸ್ಸಿನಲ್ಲಿ ನಾಟಿತು. ಮೊದಲು 
ನನ್ನ ಕಲ್ಪನೆಯನ್ನು ನಾನೇ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅದು ಸರಿಯಾದುದಲ್ಲವೆಂದೇ 
ನಾನು ತೀರ್ಮಾನಿಸಿದೆ. 1911ರ ನಂತರ ವೈಜ್ಞಾನಿಕ ವರದಿಯೊಂದು ನನ್ನ ಕಣ್ಣಿಗೆ ಬಿತ್ತು. 


49 


ಟಿ. ಆರ್. ಅನಂತರಾಮು 


ಅದರಲ್ಲಿ ಬ್ರೆಜಿಲ್ ಮತ್ತು ಆಫ್ರಿಕ ನಡುವೆ ಭೂ ಸೇತುವೆ ಸಂಪರ್ಕವಿದ್ದಿತೆಂದು ವಾದಿಸಲಾಗಿತ್ತು. 
ಅದಕ್ಕೆ ಪೂರಕವಾಗಿ ಜೀವ್ಯವಶೇಷಗಳ ಸಾಕ್ಷಿಯನ್ನು ಒದಗಿಸಲಾಗಿತ್ತು. ಇದರ ಪರಿಣಾಮವಾಗಿ 
ಭೂವಿಜ್ಞಾನ, ಮತ್ತು ಪ್ರಾಕ್ಟಿವಿ ಶಾಸ್ತ್ರದ ಬಗ್ಗೆ ಆಸ್ಥೆ ತಳೆದು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ 
ಸಂಶೋಧನೆಗಳನ್ನೂ ಕೂಲಂಕಷವಾಗಿ ಪರಿಶೀಲಿಸಲು ಪ್ರಾರಂಭಿಸಿದೆ. ಇದು ತತ್‌ಕ್ಷಣವೇ 
ನನಗೆ ಅತ್ಯಂತ ಸಮರ್ಪಕ ಮಾಹಿತಿಗಳನ್ನು ಒದಗಿಸಿತು. ನನ್ನ ಅಭಿಪ್ರಾಯವನ್ನು ಮೊದಲ 
ಬಾರಿಗೆ ಫ್ರಾಂಕ್‌ಪರ್ಟ್ನ ಭೂವೈಜ್ಞಾನಿಕ ಸಂಘದ ಮುಂದಿಟ್ಟೆ, ಅಂದಿನ ಉಪನ್ಯಾಸಕ್ಕೆ ನಾನು 
ಕೊಟ್ಟ ಶೀರ್ಷಿಕೆ 'ಭೂಹೊರೆಚಿಪ್ಪಿನ ಬೃಹತ್ ಲಕ್ಷಣಗಳ ವಿಕಾಸಕ್ಕೆ ಭೂಭೌತ ಆಧಾರ' 
ಇದರ ಹಿಂದೆಯೇ ಮಾರ್ಬಗ್‌ನಲ್ಲಿ ಪ್ರಕೃತಿ ವಿಜ್ಞಾನ ಸಂಘದಲ್ಲೂ ' ಖಂಡಗಳ ಕ್ಷಿತಿಜೀಯ 
ಸ್ಥಾನಪಲ್ಲಟ' ಎಂಬ ಶೀರ್ಷಿಕೆಯಡಿ ಇದೇ ವಿಚಾರ ಕುರಿತು ಮತ್ತೆ ಪ್ರಸ್ತಾಪಿಸಿದೆ. ಆ ಹೊತ್ತಿಗೆ 
ಕೋಚ್‌ನೊಡನೆ ಗ್ರೀನ್‌ಲೆಂಡ್ ಯಾತ್ರೆ ಕೈಗೊಳ್ಳಬೇಕಾಯಿತು. ಹಿಂದೆಯೇ ಮೊದಲ ಜಾಗತಿಕ 
ಯುದ್ಧ ಪ್ರಾರಂಭವಾಯಿತು. ಆ ಕಾರಣದಿಂದ ಈ ನಿಟ್ಟಿನಲ್ಲಿ ಮುಂದುವರಿಯಲು ಆಗ 
ತಡೆಯಾಯಿತು. 1916ರಲ್ಲಿ ವಿಶ್ರಾಂತಿಗೆಂದು ದೀರ್ಘಕಾಲ ರಜೆ ಪಡೆದು ಈ ಚಿಂತನೆಗೆ ಒಂದು 
ರೂಪ ಕೊಟ್ಟೆ. ಮೊದಲು ಈ ಕೆಲಸದಲ್ಲಿ ತೊಡಗಿದ್ದಾಗ, ನನ್ನ ಅಭಿಪ್ರಾಯಗಳನ್ನು ಹಾಗೂ 
ಈ ವಿಚಾರವಾಗಿ ಹಿಂದಿನವರು ನೀಡಿದ್ದ ಅಭಿಪ್ರಾಯಗಳನ್ನೂ ' ವಿಶ್ಲೇಷಿಸಿ, ನನ್ನ ಆಲೋಚನೆ 
ತರ್ಕಬದ್ಧವಾಗಿದ್ದುವೆಂಬುದನ್ನು ಅರಿತೆ. 

ಇದು ವೆಗೆನರ್‌ನ ವಿನಯಪೂರ್ವಕ ನುಡಿಗಳು, ಅಟ್ಲಾಂಟಿಕ್ ತೀರದ 
ಇಬ್ಬದಿಯಲ್ಲಿ ಸಾಮ್ಯವಿದೆ ಎಂದು ನುಡಿದವರಲ್ಲಿ ತಾನೇ ಮೊದಲಿಗ ಎಂದು 
ವೆಗೆನರ್ ಡಂಗುರ ಸಾರಲಿಲ್ಲ . ಎಲ್ಲೆಡೆಯಲ್ಲಿಯೂ ಇದೇ ವಿಚಾರ ಕುರಿತು 
ಹಿಂದಿನವರು ತಳೆದಿದ್ದ ನಿಲುವನ್ನು ಚಾಚೂ ತಪ್ಪದೆ ಉಲ್ಲೇಖಿಸಿದ್ದಾನೆ. ಯಾವುದೇ 
ವೈಜ್ಞಾನಿಕ ಪ್ರಗತಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗವಾಗುತ್ತದೆ, ಅವಶ್ಯವಿದ್ದಡೆ 
ಕಾಯಕಲ್ಪ ಪಡೆಯುತ್ತದೆ, ಕಾಲದ ಪ್ರವಾಹದಲ್ಲಿ ಅಗ್ನಿಪರೀಕ್ಷೆಗೊಳಪಡುತ್ತದೆ ; 
ಗಟ್ಟಿಯಾದ ಚಿಂತನೆ ಸದಾಕಾಲ ಉಳಿಯುತ್ತದೆ; ಅಜ್ಜನ ಹೆಗಲ ಮೇಲೆ ಕುಳಿತು 
ವರ್ತಮಾನವನ್ನು ವಿಶ್ಲೇಷಿಸುವುದು ಪ್ರತಿ ವಿಜ್ಞಾನಿಯ ಕಾಯಕ, ಹಿಂದಿನವರ 
ಬುನಾದಿಯ ಮೇಲೆಯೇ ಮುಂದಿನ ಪ್ರಗತಿ ನಿಂತಿರುತ್ತದೆ. ಕೆಪ್ಲರ್‌ ಗ್ರಹಚಲನೆಯ 
ನಿಯಮಗಳನ್ನು ಅನಂತರದ ಪೀಳಿಗೆಯ ಮಹಾಮೇಧಾವಿ , ವಿಶ್ವವಿಖ್ಯಾತ 
ನ್ಯೂಟನ್ ಸಮರ್ಥಿಸಲಿಲ್ಲವೆ? ಹಾಗೆಯೇ ಕೊಪರ್ನಿಕಸ್‌, ಸೂರ್ಯನ ಸುತ್ತ 
ಗ್ರಹಗಳು ಪರಿಭ್ರಮಿಸುತ್ತವೆಂದು ಪ್ರತಿಪಾದಿಸಿದುದನ್ನು ಮುಂದೆ ಗೆಲಿಲಿಯೋ 
ತನ್ನ ವೀಕ್ಷಣೆಯನ್ನು ಆಧರಿಸಿ ಒರೆಗಲ್ಲಿಗೆ ಹಚ್ಚಿ ಒಪ್ಪಲಿಲ್ಲವೆ? ಯಾವುದೇ 
ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯಾಗಬೇಕಾದರೆ ಹೀಗೆ ಹಿಂದಿನವರ ಚಿಂತನೆಗಳನ್ನೂ 
ಒರೆಗಚ್ಚಲೇಬೇಕು. 


ಸುಮಾರು ಮಧ್ಯಯುಗದ ಹೊತ್ತಿಗೆ ಪರಿಶೋಧಕರು, ನಾವಿಕರು ಪರಿಶ್ರಮ 


50 ... 


- 


ಆಲ್‌ಫ್ರೆಡ್ ವಿನೆಗರ್ 


ಪಟ್ಟು ನಂಬಲರ್ಹವಾದ ಭೂಗೋಳದ ನಕ್ಷೆಗಳನ್ನು ತಯಾರಿಸಿದ್ದರು. ಸಾಗರಯಾನ 
ಇಂತ ಕಾರ್ಯಕ್ಕೆ ಸದಾ ಪ್ರೇರಣೆ ಒದಗಿಸಿದೆ. ಅವಶ್ಯಕತೆ ಅನ್ವೇಷಣೆಗೆ ಮೂಲವೆಂಬ 
ನಾಣ್ಣುಡಿಯೇಇದೆ. ಖಂಡಗಳ ಅಂಚಿನಲ್ಲಿ ಯಾವುದೋ ಸಾಮ್ಯವಿದೆಯೆಂದು 
ಮೊದಲ ಸುಳಿವು ಪಡೆದ ವೆಗೆನರ್ ಅನಂತರ ನಕ್ಷೆಗಳನ್ನು ಕೂಲಂಕಷವಾಗಿ 
ಅಧ್ಯಯನ ಮಾಡಿದಾಗ ದಕ್ಷಿಣ ಅಮೆರಿಕದ, ಅದರಲ್ಲೂ ವಿಶೇಷವಾಗಿ ಬ್ರೆಜಿಲ್‌ನ 
ಉಬ್ಬು, ಆಫ್ರಿಕದ ತಗ್ಗಿನಲ್ಲಿ ಸೊಗಸಾಗಿ ಕೂರುವಂತೆ ಕಂಡುಬಂದಿತ್ತು. 

ಹೊಂದಾಣಿಕೆ ಎಷ್ಟು ಚೊಕ್ಕವಾಗಿತ್ತೆಂದರೆ ಮರಕೊಯ್ದು ಹೋಳುಗಳನ್ನು 
ಒಂದಕ್ಕೊಂದು ಕೂಡಿಸಿದಂತೆ. ಹಾಗೆ ನೋಡಿದರೆ ಇದೇ ನಿಟ್ಟಿನಲ್ಲಿ 1620ರ 
ಸುಮಾರಿನಲ್ಲಿ ಇಂಗ್ಲೀಷ್ ತತ್ವಶಾಸ್ತ್ರಜ್ಞ ಸರ್ ಫ್ರಾನ್ಸಿಸ್ ಬೇಕನ್ ಸಾಕಷ್ಟು 
ಯೋಚಿಸಿದ್ದ . ಅವನಿಗೆ ಅದು ಅದ್ಭುತವಾಗಿ ಕಂಡಿತು. ಆದರೆ ಖಂಡಗಳ 
ಹೊಂದಾಣಿಕೆಯ ಬಗ್ಗೆ ದೀರ್ಘವಾಗಿ ಯೋಚಿಸಿರಲಿಲ್ಲ. 

ಹದಿನೇಳು ಮತ್ತು ಹದಿನೆಂಟನೆಯ ಶತಮಾನದಲ್ಲಿ ಇನ್ನೂ ಭೂವಿಜ್ಞಾನ 
ದೈವಕೃಪೆಯಲ್ಲೇ ಇತ್ತು. ಭೂಮಿಯ ಮೇಲೆ ಘಟಿಸುವ ಯಾವುದೇ ಬೃಹತ್ 
ಕ್ರಿಯೆಗೆ ದೈವದ ಕಡೆಗೆ ಅಥವಾ ಬೈಬಲ್ಲಿನ ಉಲ್ಲೇಖದತ್ತ ಬೊಟ್ಟುಮಾಡಿ 
ತೋರಿಸುವ ಪ್ರವೃತ್ತಿ ಆಗ ಹೆಚ್ಚಾಗೇ ಇತ್ತು. ಭೂಮಿಯ ಮೇಲೆ ಆಗ ಕಂಡುಬಂದ 
ಬಹುತೇಕ ನೈಸರ್ಗಿಕ ಬದಲಾವಣೆಗಳಿಗೆ ಬೈಬಲ್ಲಿನಲ್ಲಿ ಹೇಳಿದ ನೋವಾ 
ಪ್ರವಾಹವನ್ನೇ ಉದಾಹರಿಸುತ್ತಿದ್ದರು. ಇದು ಯಾವ ಮಟ್ಟಕ್ಕೆ ಹೋಯಿತೆಂದರೆ 
1756ರಲ್ಲಿ ಜರ್ಮನಿಯ ಪಾದ್ರಿ ಕ್ರಿಸ್ಟೋಫ್ ಲಿಲಿಯೆಂತಲ್ , ಅಟ್ಲಾಂಟಿಕ್ ಸಾಗರದ 
ತಗ್ಗನ್ನು ಕುರಿತಂತೆ ಅದು ಬೈಬಲ್ಲಿನಲ್ಲಿ ಉಲ್ಲೇಖಿಸಿದಂತೆ ಮಹಾಪೂರವಾದ 
ನಂತರ ಭೂಮಿ ಹರಿದುಹೋದ ಭಾಗವೆಂದು ಘೋಷಿಸಿದ್ದ. 

ವೆಗೆನರ್‌ನ ಮುತ್ತಜನ ಗೆಳೆಯ ಅಲೆಕ್ಸಾಂಡರ್ ವಾನ್ ಹಂಬೋಲ್ಡ್ ಸದಾ 
ವೈಜ್ಞಾನಿಕ ಚಿಂತನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ದೇಶ ಪರ್ಯಟನೆ 
ಮಾಡಿದವನು. ಅಟ್ಲಾಂಟಿಕ್ ಸಾಗರ, ಜಲಪ್ರಳಯದಿಂದ ಉಂಟಾದ ತಗ್ಗು; 
ಕಣಿವೆಯೊಂದನ್ನು ಕಡೆದಿದೆ, ಆ ಕಣಿವೆಯ ಎರಡು ಬದಿಗಳೂ ಸಮಾಂತರವಾಗಿವೆ 
ಎಂಬ ಅಭಿಪ್ರಾಯವನ್ನೇ ಪ್ರಚಾರ ಮಾಡಿದ. ತನ್ನ ಈ ಅಭಿಪ್ರಾಯವನ್ನು 
ಹೆಸರಾಂಥ ಕೃತಿ ಕಾಣೋಸ್‌ನಲ್ಲೂ ಉಲ್ಲೇಖಿಸಿದ. 

1858ರಲ್ಲಿ ಪ್ಯಾರಿಸ್ಸಿನಲ್ಲಿ ಅಂಟೋನಿಯೋ ಸೈಡರ್ ಪೆಲಿಗ್ರೆನೀ ಸೃಷ್ಟಿ 
ಮತ್ತು ಅದರ ರಹಸ್ಯದ ಬಯಲು' ಎಂದು ಕುತೂಹಲಕಾರಿ ಪುಸ್ತಕವನ್ನು 
ಪ್ರಕಟಿಸಿದ. ಅದು ಕೂಡ ಹೆಚ್ಚು ಕಡಿಮೆ ಎಲ್ಲವೂ ದೈವನಿರ್ಮಿತ ಎಂದು 
ಒತ್ತುಕೊಟ್ಟಿದ್ದರೂ ವೈಜ್ಞಾನಿಕ ಅಂಶಗಳನ್ನೂ ಸಂಪೂರ್ಣವಾಗಿ ಕಡೆಗಣಿಸಿರಲಿಲ್ಲ. 


51 - 


ಟಿ.ಆರ್. ಅನಂತರಾಮು 


ಪೆಲಿಗ್ರೆನಿ , ಬೈಬಲ್ಲಿನಲ್ಲಿ ನಮೂದಿಸಿರುವ ಮಹಾಪೂರವನ್ನೇ ಕಾರಣ ಮಾಡುತ್ತ 
ಈ ಅವಧಿಯಲ್ಲಿ ಅಟ್ಲಾಂಟಿಕ್ ಸಾಗರ ತಳದಲ್ಲಿ ಭೂಮಿಯ ಅಂತರಾಳದಿಂದ 
ಹೊರಬಂದ ವಸ್ತುಗಳು ಎಷ್ಟು ಶಕ್ತವಾಗಿದ್ದವೆಂದರೆ ಭೂಖಂಡಗಳನ್ನೇ ಅತ್ತಿತ್ತ 
ದೂಡಬಲ್ಲ ಸಾಮರ್ಥ್ಯವಿತ್ತು. ಅದರ ಪರಿಣಾಮವಾಗಿ ಅಟ್ಲಾಂಟಿಕ್ ಸಾಗರ 
ಉದಯಿಸಿತು ಎಂದು ಬರೆದ. ತನ್ನ ಕಲ್ಪನೆಯನ್ನು ಸಮರ್ಥಿಸಿಕೊಳ್ಳಲು ಅಟ್ಲಾಂಟಿಕ್ 
ಸಾಗರದ ಇಬ್ಬದಿಯಲ್ಲಿರುವ ಖಂಡಗಳ ನಡುವೆ ಇರುವ ಶಿಲಾರಾಶಿ ಮತ್ತು | 
ಅದು ಅಡಗಿಸಿಕೊಂಡಿರುವ ಜೀವವೇಷಗಳಲ್ಲಿ ಏಕತೆ ಇದೆ ಎಂದು ಹೇಳಿದ. 
ತಾನು ಸಂಗ್ರಹಿಸಿದ ಮಾಹಿತಿಗಳನ್ನು ಕ್ರೋಡೀಕರಿಸಿ ಅಟ್ಲಾಂಟಿಕ್ ಸಾಗರ ಎದ್ದು 
ಕಾಣುವಂತೆ ನಕ್ಷೆಯನ್ನು ಬಿಡಿಸಿ ಪ್ಯಾರಿಸ್ಸಿನಲ್ಲಿ ಪ್ರದರ್ಶಿಸಿದ. ಅವನ ನಕ್ಷೆಯಲ್ಲಿ 
ದಕ್ಷಿಣ ಅಮೆರಿಕ ನಿಕಟವಾಗಿ ಆಫ್ರಿಕ ಖಂಡದೊಡನೆ ಕೂಡಿಕೊಂಡಿರುವುದು, 
ಮಹಾಪೂರವಾದ ನಂತರ ಅಮೆರಿಕ ಖಂಡ ಆಫ್ರಿಕವನ್ನು ಬಿಟ್ಟು ಸರಿದಿರುವುದನ್ನು 
ವಿವರಿಸುವ ಚಿತ್ರವನ್ನು ಬಿಡಿಸಿದ್ದ. ಇದು ಮುಂದೆ ತುಂಡು ತೊಡಕಿನ ( Jig Saw 
Puzzle ) ಸಮಸ್ಯೆಯೆಂದೇ ಪ್ರಖ್ಯಾತವಾಯಿತು. 
- ಅಟ್ಲಾಂಟಿಕ್ ಸಾಗರ ಹೇಗೆ ತೆರೆದುಕೊಂಡಿತು ಎಂದು ವಿವರಿಸುವ ಮತ್ತಷ್ಟು 
ಚಿಂತನೆಗಳು ಮುಂದೆ ನಡೆದವು. ಚಂದ್ರ ಭೂಮಿಯ ಒಂದು ಭಾಗವೇ ಆಗಿದ್ದು, 
ಆನಂತರ ಭೂಮಿಯ ಗಿರಕಿ ಹೆಚ್ಚಿದಂತೆ ಅದು ಕಿತ್ತು ಬಂದಿದೆಯೆಂದು ಜಾರ್ಜ್ 
ಡಾರ್ವಿನ್ ಎಂಬ ಚಿಂತಕ ವಾದಿಸಿದ್ದ. ಅದು ಕಿತ್ತು ಬಂದು ಮೂಡಿಸಿದ 
ತಗ್ಗ ಪೆಸಿಫಿಕ್ ಸಾಗರವಾಯಿತೆಂಬ ಕಲ್ಪನೆ ಬಹುಬೇಗ ಜನಪ್ರಿಯವಾಯಿತು. 
ಈ ತಗ್ಗನ್ನು ತುಂಬಲು ಹರಿದ ವಸ್ತುಗಳ ಶಕ್ತಿ ಎಷ್ಟು ಅಪಾರವಾಗಿತ್ತೆಂದರೆ 
ಯೂರೋಪು ಮತ್ತು ಆಫ್ರಿಕಗಳು ಕೂಡಿಕೊಂಡಿದ್ದು, ಅಮೆರಿಕ ಖಂಡಗಳು 
ದೂರ ಸರಿದವು ಎಂಬ ಸುಂದರ ಕಲ್ಪನೆ ಮೈದಳೆದವು. ಈ ಶತಮಾನದ 


ಸೈಡರ್‌ ಕಲ್ಪಿಸಿದ ಖಂಡಗಳ ಚಲನೆ 


52 


ಆಲ್‌ಫ್ರೆಡ್ ವೆನೆಗರ್ 


ಪ್ರಾರಂಭದಲ್ಲಿ ಕುರುಡು ನಂಬಿಕೆಗಳು , ಅದ್ಭುತ ಕಲ್ಪನೆಗಳು ನಿಧಾನವಾಗಿ ದೂರ 
ಸರಿದು ವಸ್ತುನಿಷ್ಠ ಅಭಿಪ್ರಾಯಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿದುವು. 
ಕಾರ್ಯಕಾರಣ ಸಂಬಂಧವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಪರಿಪಾಠ ಬೆಳೆದು 
ಅನೇಕ ಪ್ರಳಯಗಳನ್ನು ದೈವಕೃಪೆಯಿಂದ ಪಾರು ಮಾಡಲು ಸಾಧ್ಯವಾಯಿತು. 
ಇಂದು ಎಲ್ಲ ನೈಸರ್ಗಿಕ ಪ್ರಕ್ರಿಯೆಗಳ ಹಿಂದೆ ಕಾಣದ ಕೈಯ ಕೈವಾಡವನ್ನು 
ವಿಜ್ಞಾನಿ ಕಾಣುತ್ತಿಲ್ಲ; ಕಾಣುತ್ತಿರುವುದು ನಿಸರ್ಗದ ಸೂತ್ರಬದ್ಧ ನಿಯಮಗಳನ್ನು . 
- ಮುಂದಿನ ದಿನಗಳಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ದೊರೆತ 
ಜೀವ್ಯವಶೇಷಗಳು ಭೂಮಿಯ ಗತಕಾಲದ ಚರಿತ್ರೆಯನ್ನು ಸ್ಪಷ್ಟವಾಗಿ 
ಬಿಂಬಿಸಿದುವು. ಭೂಚರಿತ್ರೆಯ ಕಳೆದುಹೋದಕೊಂಡಿಗಳನ್ನು ಮರುಜೋಡಿಸಲು 
ಇವು ಅತ್ಯುಪಯುಕ್ತ ಸಾಧನಗಳಾಗಿ ಯುಕ್ತವಾದುವು. ಆದರೆ ಭೂಮಿಯ 
ಸಮಗ್ರ ಇತಿಹಾಸವನ್ನು ಮರುಚಿಂತನೆಗೊಳಪಡಿಸಿ ಅದನ್ನು ಅನುಕ್ರಮವಾಗಿ 
ಜೋಡಿಸಬೇಕಾದ ಅನಿವಾರ್ಯ ಒದಗಿತು. 1908ರಲ್ಲಿ ಅತ್ತ ವೆಗೆನರ್ 
ಗ್ರೀನ್‌ಲೆಂಡಿನ ಶೋಧನೆಯಲ್ಲಿ ತೊಡಗಿದ್ದಾಗ ಇತ್ತ ಅಮೆರಿಕದ ಫ್ರಾಂಕ್ ಬರ್ಸ್ಟ್ 
ಟೇಲರ್ ಎಂಬುವನು ಮುದ್ರಿತ ಕರಪತ್ರ ಹಂಚಿ, ಈಗ್ಗೆ ನೂರು ದಶಲಕ್ಷ 
ವರ್ಷಗಳ ಹಿಂದೆ ಚಂದ್ರ ಭೂಮಿಯ ತುಂಬ ಸನಿಹಕ್ಕೆ ಬಂದುದರಿಂದ 
ಉಂಟಾದ ಸೆಳೆತ ಖಂಡಗಳನ್ನು ಸಮಭಾಜಕ ವೃತ್ತದತ್ತ ಸರಿಯುವಂತೆ 
ಮಾಡಿದೆ. ಸಾಗರದ ತಳದ ಮೇಲೆ ಹಾಯುವಾಗ ಸಮಭಾಜಕ ವೃತ್ತದಲ್ಲಿ 
ಭೂಮಿ ಮಡಿಕೆ ಬಿದ್ದಿತು. ಹಿಮಾಲಯ , ಆಲ್ಸ್ ಪರ್ವತ ಸೃಷ್ಟಿಯಾಗಲು ಅದು 
ಕಾರಣವಾಯಿತು ಎಂದು ಪ್ರಚಾರ ಮಾಡಿದ. ಇದೇ ವೇಳೆಗೆ ಅಮೆರಿಕದ ಬೇಕಲ್ 
ಎಂಬ ತಜ್ಞ ಶುಕ್ರಗ್ರಹವನ್ನು ಹೊಣೆಮಾಡಿ ಚಂದ್ರನನ್ನು ಅದು ಭೂಮಿಯಿಂದ 
ಉಪಟಾಯಿಸಿದಾಗ ಆಕರ್ಷಣೆಯ ಫಲವಾಗಿ ಖಂಡಗಳು ಚಲಿಸಿದುವು ಎಂಬ 
ಬುಡವಿಲ್ಲದ ವಾದವನ್ನು ಮುಂದೊಡ್ಡಿದ. 

ಮೊದಮೊದಲು ಭೂಖಂಡ ಕುರಿತಂತೆ ಇಷ್ಟು ಪ್ರಮಾಣದ ಚಿಂತನೆಗಳು 
ನಡೆದಿವೆಯೆಂಬುದನ್ನು ತೆಗೆನರ್ ಕೂಡ ಊಹಿಸಿರಲಿಲ್ಲ. ಖಂಡಗಳ ಸರಿತದ 
ಬಗ್ಗೆ ಅವನ ಚಿಂತನೆಗಳು ಪಕ್ವವಾಗುವ ಹಂತ ತಲುಪುವ ಹೊತ್ತಿಗೆ ಹಿಂದಿನ 
ಅಭಿಪ್ರಾಯಗಳನ್ನು ಪರಿಗಣಿಸಲು ಅವಕಾಶವೂ ಲಭ್ಯವಾಯಿತು. ಟೇಲರ್ 
ಮತ್ತು ವೆಗೆನರ್ ಸರಿ ಸುಮಾರು ಒಂದೇ ಕಾಲಕ್ಕೆ ಒಂದೇ ವಿಚಾರವಾಗಿ 
ದೀರ್ಘ ಯೋಚನೆ ಮಾಡಿದ್ದರೆಂಬ ಕಾರಣಕ್ಕಾಗಿ ಮುಂದೆ ಅಮೆರಿಕನ್ನರು 
ಈ ಸಿದ್ದಾಂತವನ್ನು ಟೇಲರ್ ವೆಗೆನರ್ ಸಿದ್ದಾಂತವೆಂದೇ ಕರೆದರು. ವೆಗೆನರ್ 
ಇದನ್ನು ಕುರಿತು: 


ಟಿ. ಆರ್. ಅನಂತರಾಮು 


3g° 


0° 


30° 60° 90° 120° 150° 180° 150° 120° 90° 60° 38 


ಸಮಭಾಜಕ ವೃತ್ತ 


ತೃತೀಯ ಸ್ಪದಲ್ಲಿ ಹುಟ್ಟಿದ ಪ್ರಮುಖ ಪರ್ವತದ ಶ್ರೇಣಿಗಳು 
( ಬಾಣದ ಗುರುತು ಭೂಚಿಪ್ಪಿನ ಚಲನೆಯ ದಿಕ್ಕನ್ನು ತೋರಿಸುತ್ತದೆ) 


“ ಇಂಥ ಚಿಂತನೆಗಳ ಬಗ್ಗೆ ನನಗೆ ಪರಿಚಯವಾಗಿದ್ದು ಖಂಡಗಳು ಅಲೆದಿವೆ ಎಂಬುದರ 
ಬಗ್ಗೆ ನನ್ನ ಅಭಿಪ್ರಾಯ ನಿರ್ದಿಷ್ಟ ಘಟ್ಟ ತಲುಪಿದ ನಂತರವೇ . ಟೇಲರ್‌ನ ಅಭಿಪ್ರಾಯವನ್ನು 
ಓದಿದ ನಂತರ ಆತನ ಉದ್ದೇಶ ತೃತೀಯ ಜೀವಿಕಲ್ಪದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡ 
ಅದರಲ್ಲೂ ವಿಶೇಷವಾಗಿ ಹಿಮಾಲಯ , ಅಲ್ಟ್ ಪರ್ವತಗಳ ಉಗಮವನ್ನು ವಿವರಿಸುವ 
ಉದ್ದೇಶ ಹೊಂದಿತ್ತೇ ವಿನಾ ಖಂಡಗಳು ದೊಡ್ಡ ಪ್ರಮಾಣದಲ್ಲಿ ಸರಿದಿವೆಯೆಂದು ವೈಜ್ಞಾನಿಕವಾಗಿ 
ಪ್ರಮಾಣೀಕರಿಸುವುದಾಗಿರಲಿಲ್ಲ' ಎಂದಿದ್ದಾನೆ. 

ವೆಗೆನರ್ ಮತ್ತು ಟೇಲರ್ ಮಂಡಿಸಿದ ಅಭಿಪ್ರಾಯಗಳನ್ನು ಆಂತೋನಿ 
ಹ್ಯಾಲಮ್ ಎಂಬ ಭೂವಿಜ್ಞಾನಿ ಕ್ರಮವಾಗಿ ಚಾರ್ಲ್ಸ್ ಡಾರ್ವಿನ್ ಮತ್ತು ರಸಲ್ 
ವಾಲೇಸ್ ಅವರ ಜೀವಿ ವಿಕಾಸದ ಸಿದ್ಧಾಂತಕ್ಕೆ ಹೋಲಿಸಿದ್ದಾರೆ. ಜೀವಿಗಳ ವಿಕಾಸ 
ವಾದದಲ್ಲಿ ನೈಸರ್ಗಿಕ ಆಯ್ಕೆ ಸಿದ್ದಾಂತವನ್ನು ಇಬ್ಬರೂ ಪ್ರತಿಪಾದಿಸಿದ್ದರು. ಅದೂ 
ಒಂದೇ ಕಾಲದಲ್ಲಿ , ಸ್ವತಂತ್ರವಾಗಿ, ಡಾರ್ವಿನ್ನನ ವಿಚಾರ ಮಂಡನೆಯ ಕ್ರಮ , 
ಅಧ್ಯಯನಶೀಲತೆ ಮತ್ತು ತರ್ಕಬದ್ಧ ನಿರೂಪಣೆಯನ್ನು ರಸಲ್ ಮೆಚ್ಚಿಕೊಂಡಿದ್ದೂ 
ಉಂಟು. 


ಭೂಖಂಡಗಳ ಅಲೆತವನ್ನು ಪ್ರತಿಪಾದಿಸಿದ ಇತರರಿಗಿಂತ ವೆಗೆನರ್ ವಾದ 
ಹೆಚ್ಚು ಸಮರ್ಥವಾದುದು. ಏಕೆಂದರೆ, ಈ ವಾದಕ್ಕೆ ಪೂರಕವಾಗಿ ಅಂದು 


ಆಲ್‌ಫ್ರೆಡ್ ವಿನೆಗರ್ 


ಪ್ರಚಲವಿದ್ದ ವಿಜ್ಞಾನದ ಹಲವು ಶಾಖೆಗಳ ಪ್ರಗತಿಯನ್ನು ವೆಗೆನರ್ ಯುಕ್ತವಾಗಿ 
ಬಳಸಿದ, ಭೂಚಿಪ್ಪಿನ ವರ್ತನೆಯನ್ನು ಕೂಲಂಕಷವಾಗಿ ಪರಿಗಣಿಸಿದ ಅವನ 
ಬುದ್ಧಿಮತ್ತೆ ಮತ್ತೆ ಕೆಲಸ ಮಾಡಿತು. ಪವನಶಾಸ್ತ್ರ, ಭೂವಿಜ್ಞಾನ , ಸಾಗರಾಧ್ಯಯನ, 
ಭೂಕಂಪನಶಾಸ್ತ್ರ , ಭೂಕಾಂತ , ಪ್ರಾಗ್ಲೀವಿಶಾಸ್ತ್ರ , ಜೀವಿವಿಕಾಸ, ಒಂದೊಂದೂ 
ವಿಭಾಗಗಳ ಬೆಳವಣಿಗೆಯನ್ನು ತೆಗೆನರ್ , ಖಂಡಗಳ ಅಲೆಮಾರಿತನವನ್ನು 
ಸಾರಲು ಅತ್ಯಂತ ಯೋಜಿತವಾಗಿ ಬಳಸಿಕೊಂಡ. 

ವೆಗೆನರ್ ಪ್ರತಿಪಾದಿಸಿದ ಭೂಖಂಡ ಮತ್ತು ಸಾಗರಗಳ ಉಗಮದ 
ಸಿದ್ದಾಂತವನ್ನು ಅರಿಯಬೇಕಾದರೆ ಭೂಖಂಡಗಳ ಈಗಿನ ಸ್ವರೂಪವೇನು 
ಎಂಬುದನ್ನು ವಿವೇಚಿಸಬೇಕು. ಭೂಮಿಯ ಅಂತರಾಳದಲ್ಲಾಗುವ ಭೌತ, 
ರಾಸಾಯನಿಕ ಬದಲಾವಣೆಗಳೇನು ಎಂಬುದನ್ನು ಕೂಲಂಕಷವಾಗಿ ಅರಿಯಬೇಕು. 
ಈ ಒಂದೊಂದು ಅಂಶವನ್ನು ಪರಿಗಣಿಸುವಾಗ ಭೂಮಿ ಕೇವಲ ಶಿಲೆಯ 
ಮುದ್ದೆಯಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. 

ಇಡೀ ಭೂಗೋಳವನ್ನು ಪರಿಗಣಿಸಿದರೆ, ಭೂಮಿಯ ಶೇ . 29 ಭಾಗ ಮತ್ರ 
ಖಂಡಗಳಿಂದ ಆವೃತ್ತವಾಗಿರುವುದು ಸ್ಪಷ್ಟವಾಗುತ್ತದೆ. ಉಳಿದ ಶೇ . 71 ಭಾಗ 
ಜಲಾವೃತ, ಅವೇ ಸಾಗರಗಳು . 

ಖಂಡಗಳ ಸರಾಸರಿ ಎತ್ತರ 825 ಮೀಟರು ; ಸಾಗರಗಳ ಸರಾಸರಿ ಆಳ 
3780 ಮೀಟರು. ಭೂಗೋಳದಲ್ಲಿ ಖಂಡಗಳ ಹಂಚಿಕೆ ಏಕಪ್ರಕಾರವಾಗಿಲ್ಲ . 
ಗೋಳದ ಶೇ . 65 ಭಾಗದ ನೆಲ ಉತ್ತರಾರ್ಧ ಗೋಳದಲ್ಲಿದೆ. ಆರ್ಕ್‌ಟಿಕ್ 
ವೃತ್ತದ ದಕ್ಷಿಣಕ್ಕೆ ಇವು ದಟ್ಟೆಸಿದಂತೆ ಕಾಣುತ್ತವೆ. ಉತ್ತರಾರ್ಧ ಗೋಳದಲ್ಲಿ ಶೇ . 
39 ಭಾಗ ನೆಲವಾದರೆ, ದಕ್ಷಿಣಾರ್ಧ ಗೋಳದಲ್ಲಿ ಇದರ ಪ್ರಮಾಣ ಕೇವಲ 19 
ಭಾಗ ಮಾತ್ರ ಉತ್ತರ ಧ್ರುವದ ನೆಲ ಸಾಗರದಲ್ಲಿದೆ. ದಕ್ಷಿಣ ಧ್ರುವವಾದರೋ 
ನೆಲದ ಮೇಲೆ ನೆಲೆಯಾಗಿದೆ. ಉತ್ತರ ಗೋಳಾರ್ಧದಲ್ಲಿ ಖಂಡಗಳ ಹೆಚ್ಚಿನ ಭಾಗ 
ಹಂಚಿಕೆಯಾಗಿದೆ, ಪೆಸಿಫಿಕ್ ಸಾಗರದ ಹೆಚ್ಚಿನ ಭಾಗ ದಕ್ಷಿಣಾರ್ಧ ಗೋಳದಲ್ಲಿದೆ. 

ಭೂಗೋಳದ ಬೇರೆ ಬೇರೆ ಖಂಡಗಳ ಸ್ವರೂಪವನ್ನು ಗಮನಿಸಿದರೆ 
ಮತ್ತೊಂದು ವಿಸ್ಮಯ ಕಂಡು ಬರುತ್ತದೆ. ಈ ಎಲ್ಲ ಖಂಡಗಳ ನಡುವೆ 
ಸಮಾನವಾದ ಕೆಲವು ಭೌತ ಲಕ್ಷಣಗಳಿವೆ. ಸಾಮಾನ್ಯವಾಗಿ ಉತ್ತರ ದಿಶೆಯಲ್ಲಿ 
ಖಂಡಗಳು ವಿಶಾಲವಾಗಿರುವುದನ್ನು ಗಮನಿಸಬಹುದು. ದಕ್ಷಿಣಕ್ಕೆ ಬಂದಂತೆ 
ಅವು ಕಿರಿದಾಗುತ್ತವೆ. ಪ್ರತಿದೊಡ್ಡ ಖಂಡದ ಹಿಂದೆ ಬಾಲದಂತೆ ದ್ವೀಪಗಳು 
ನೆಲೆಯಾಗಿವೆ ; ಕೆಲವೆಡೆ ದ್ವೀಪಸ್ತೋಮಗಳಿವೆ. ಭಾರತದ ದಕ್ಷಿಣದಲ್ಲಿ ಶ್ರೀಲಂಕ 
ದ್ವೀಪ, ಆಫ್ರಿಕ ಖಂಡಕ್ಕೆ ಮಡಗಾಸ್ಕರ್ ದ್ವೀಪ ಮತ್ತು ಗುಡ್ಹೋಪ್ ಭೂಶಿರ , 


55 


ಟಿ .ಆರ್. ಅನಂತರಾಮು 


ದಕ್ಷಿಣ ಅಮೆರಿಕಕ್ಕೆ ಟೆಯೆರಾ ಡೆಲ್ಲಿಯಾಗೋ ದ್ವೀಪ ಮತ್ತು ಹಾರನ್ ಭೂಶಿರ 
ಇವು ಭೂಖಂಡಗಳು ತೋರುವ ಸಮಾನ ಲಕ್ಷಣಗಳು. 

ಭೂಮಿಯ ಬಾಹ್ಯ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳನ್ನು 
ನಾವು ಪಡೆಯಲು ಸಾಧ್ಯ. ಏಕೆಂದರೆ ಸರಿಸುಮಾರು ಈ ಎಲ್ಲ ಲಕ್ಷಣಗಳೂ 
ನಮಗೆ ಗೋಚರಿಸುತ್ತವೆ. ಸಾಗರ ತಳದ ಸ್ವರೂಪವನ್ನು ಆಧುನಿಕ ತಂತ್ರಜ್ಞಾನ 
ಬಳಸಿ ಅರಿತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಎರಡನೇ ಜಾಗತಿಕ ಯುದ್ಧಾನಂತರ 
ಶಬ್ದ ತರಂಗಗಳ ಬಳಕೆ ಪ್ರಾರಂಭವಾದ ಮೇಲೆ ಸಾಗರತಳದ ಪರ್ವತಗಳು 
ಬೆಳಕಿಗೆ ಬಂದುವು. ಆದರೆ ಭೂಮಿಯ ಒಳರಚನೆ ಹೇಗಿದೆಯೆಂಬುದನ್ನು 
ನೇರವಾಗಿ ತಿಳಿಯುವುದು ಕಷ್ಟ. ಜ್ವಾಲಮುಖಿಗಳು, ಭೂಮಿಯ ಅಂತರಾಳದ 
ತಾಪವೆಷ್ಟೆಂಬುದನ್ನು ತಿಳಿಸಿಕೊಡುತ್ತದೆ. ಭೂಮಿಯ ಅಂತರಾಳ ಇನ್ನೂ 
ಹೊಂದಾಣಿಕೆಯ ಮಟ್ಟದಲ್ಲೇ ಇದ್ದು, ಅನೇಕ ದುರ್ಬಲ ವಲಯಗಳಿಂದಕೂಡಿದೆ 
ಎಂಬುದು ಈ ನೈಸರ್ಗಿಕ ವಿದ್ಯಮಾನಗಳಿಂದ ಮನದಟ್ಟಾಗುತ್ತದೆ. ಭೂಮಿಯ 
ರಚನೆಯನ್ನು ನೇರವಾಗಿ ಅರಿಯಲು ಬೇರೆ ಮಾರ್ಗವೇ ಇಲ್ಲ. ಮಾನವ 
ನಿರ್ಮಿತ ಗಣಿಗಳೇನಿದ್ದರೂ ಹೆಚ್ಚೆಂದರೆ ಭೂಮಿಯ ಕೇವಲ ಮೂರುವರೆ ಕಿ. ಮೀ . 
ಒಳಗಿನ ಸ್ಥಿತಿ ಹೇಗಿದೆಯೆಂಬುದನ್ನು ತಿಳಿಸುತ್ತವೆ. ಅದಕ್ಕಿಂತಲೂ ಹೆಚ್ಚು ಆಳ 
ಇಳಿಯುವುದು ಸಾಧ್ಯವಾಗಿಲ್ಲ. ಈ ಕಾರಣದಿಂದಾಗಿಯೇ ಭೂಮಿಯ ಒಳರಚನೆ 
ಅನೇಕ ಕಲ್ಪನೆಗಳಿಗೆ ಎಡೆಮಾಡಿಕೊಟ್ಟಿದೆ. ಭೂಕಂಪನ ವಿಜ್ಞಾನ ಈ ನಿಟ್ಟಿನಲ್ಲಿ 
ಕೆಲವು ಮಟ್ಟಿಗೆ ನೆರವಿಗೆ ಬರುತ್ತದೆ ಭೂಕಂಪನಗಳ ತರಂಗಗಳ ಪ್ರವಹನೆಯನ್ನು 
ಆಧರಿಸಿ ಅವು ಬೇರೆ ಬೇರೆ ಶಿಲಾಪದರದಲ್ಲಿ ಹಾಯುವಾಗ ತೋರುವ ವೇಗದ 
ದರದಲ್ಲಿನ ವ್ಯತ್ಯಾಸವನ್ನು ಅಧ್ಯಯನ ಮಾಡಿ, ಪರೋಕ್ಷವಾಗಿ ಭೂಮಿಯ 
ಅಂತರಾಳ ಹೇಗಿದೆ ಎಂಬುದರ ಬಗ್ಗೆ ಈಗ ನಮಗೆ ಸ್ಪಷ್ಟವಾದ ತಿಳಿವು ಲಭಿಸಿದೆ. 

ಭೂಗೋಳದ ಎರಡು ಪ್ರಧಾನ ಲಕ್ಷಣಗಳ ಪೈಕಿ ಒಂದು ಶಿಲಾಗೋಳ 
ಮತ್ತೊಂದು ಸಾಗರ . ಭೂಮಿಯ ಒಳರಚನೆಯನ್ನು ಮೊಟ್ಟೆಗೆ ಹೋಲಿಸಿ 
ಹೇಳುವುದು ರೂಢಿ. ಮೊಟ್ಟೆಗೆ ಮೂರು ಬಗೆಯ ಒಳಾವರಣವಿರುತ್ತದೆ.” 
ಮೇಲಿನದು ತೆಳುಚಿಪ್ಪು, ಮಧ್ಯದ ಭಾಗ ಲೋಳೆಯಂತಹ ಪದಾರ್ಥ, ಅತ್ಯಂತ 
ಒಳಗಿರುವುದೇ ಹಳದಿ ಬಂಡಾರ, ಅದು ಮೊಟ್ಟೆಯ ಕೇಂದ್ರ ಅಥವಾ ಗರ್ಭ . 
ಭೂಮಿ ಕೂಡ ಇಂತಹ ಆವರಣವನ್ನೇ ಹೊಂದಿದೆ. 

ಖಂಡ ಮತ್ತು ಸಾಗರ, ಭೂಮಿಯ ಮೇಲೆ ಶಿಲಾವಲಯದಲ್ಲಿವೆ. 
ಈ ಭಾಗವನ್ನು ಭೂಚಿಪ್ಪು ಅಥವಾ ತೊಗಟೆ ಎಂದು ಕರೆದಿದ್ದಾರೆ . ಇದು 
ಸಾಪೇಕ್ಷವಾಗಿ ತುಂಬ ತೆಳುವಾದ ಸ್ತರ , ಸಾಗರ ತಳದಲ್ಲಿ ಹೆಚ್ಚೆಂದರೆ ಹತ್ತು ಕಿ. ಮೀ . 
ಮಂದವಿರಬಹುದು. ಆದರೆ ಖಂಡದಲ್ಲಿ ಅದರಲ್ಲೂ ಪರ್ವತದ ಭಾಗದಲ್ಲಿ 


ಆಲ್‌ಫ್ರೆಡ್ ವೆನೆಗರ್ 


ಘನಭೂಚಮ್ಮ 


ಘನಪ್ಪಾವಾಣಿ 


ದ್ರವರೂಪದ ಹಸಿರುಳು 


ಘನ ಒಳ ತಿರುಳು 


W 66.4ಮಿಯ ಒಳರಚ 


ಅಂದ್ರತೆ 


( ) 
& Mವಧಾನ ಶಿಲ 


ಸಾಂದ್ರತೆಯ ಹೆಚ್ಚಳ 3 


33 
. 


- - 
ಮೇಲು ಸಾದಾರ 


mತ ಬಂದ್ರೆಳ 


ಇವಧಾನವಾಗಿ 
ಹೆಚ್ಚುವ ಸಾಂದ್ರತ 


ಕ 


ಡು ಆಡುಗಳು ! 


29003 


55 

Top 
ಹೊರುರುಳ 


. : : 
ಇಂರೂಲೋಹ 
ಕಬ್ಬಿಣ ಮತ್ತು ಎಕ್ಕರ್ ವೃಥುನ 


12 . 3 


$ 1503. 


13 . 3 
ಒಳತಿರುಳು 


ಇನಳಹ 


13 . 6 


` ಆ ಭೂಮಿಯ ಸೀಳುನೋಟ 


ಭೂಮಿಯ ಹೊರಚಿಮ್ಮು ಕೆಲವೆಡೆ 70 ಕಿ. ಮೀ . ಗಳಷ್ಟು ಮಂದವಿರಬಹುದು. 
ಸರಾಸರಿ 20 ರಿಂದ 30 ಕಿ. ಮೀ . ಮಂದ ಎಂದು ಭಾವಿಸಬಹುದು. ನಾವು 
ನಿಂತಿರುವ ನೆಲ , ಪರ್ವತ, ಕಣಿವೆ, ಕಂದರ, ಸಾಗರ ತಳ ಎಲ್ಲವೂ ಈ 
ಭೂ ಹೊರಚಿಪ್ಪಿನ ಭಾಗ. ಆದರೆ ಈ ಎರಡೂ ಬಗೆಯ ಚಿಪ್ಪುಗಳಲ್ಲೂ 
ವ್ಯತ್ಯಾಸವಿದೆ. ಅವುಗಳನ್ನು ರೂಪಿಸಿರುವ ಶಿಲೆಗಳು ಬೇರೆ ಬೇರೆ ಖಂಡಗಳ 
ಚಿಪ್ಪನ್ನು ಗ್ರನೈಟ್ ಶಿಲೆ ರೂಪಿಸಿದೆ. ಸಾಗರ ತಳದ ಚಿಪ್ಪನ್ನು ಹೆಚ್ಚು ಸಾಂದ್ರವಾದ 


ಟಿ. ಆರ್ . ಅನಂತರಾಮು 


ವದ 


ನಿಘರಸ್ಯ 
ಕೊನೆಯ ಅವಧಿ 


ಚಕ್ಯ ಪದ 
ಮೊದಲ ಆಚರಿಯಲ್ಲಿ 


ವೆಗೆನರ್ ಕಲ್ಪಿಸಿದ ತೃತೀಯ ಜೀವಿಕಲ್ಪದಲ್ಲಿ ಖಂಡಗಳ ಅಲೆತ ಮತ್ತು ಇಂದಿನ ಸ್ಥಾನ 


ಬಸಾಲ್ಟ್ ಎಂಬ ಶಿಲೆಗಳು ರೂಪಿಸಿವೆ. ಖಂಡದ ಚಿಪ್ಪು ಪ್ರಧಾನವಾಗಿ ಸಿಲಿಕಾ 
ಅಲ್ಯುಮಿನಿಯಮ್ ಧಾತುಗಳ ಸಂಯೋಜನೆಯಿಂದಾಗಿದೆ. ಈ ಎರಡೂ 
ಧಾತುಗಳ ಮೊದಲ ಎರಡು ಅಕ್ಷರಗಳನ್ನು ಸೇರಿಸಿ ಸ್ತರಕ್ಕೆ ಸಯಾಲ್ 
ಎಂತಲೂ ಇದರ ಕೆಳಗಿನ ಸ್ತರ ಸಿಲಿಕಾ ಮತ್ತು ಮೆಗ್ನಿಸಿಯಮ್ ಧಾತುಗಳನ್ನು 
ಪ್ರಧಾನವಾಗಿ ಹೊಂದಿರುವುದರಿಂದ ಸೈಮ ಎಂದು ಕರೆದಿದ್ದಾರೆ. ಈ ಎರಡು 
ಪದರಗಳ ನಂತರ ಭೂಮಿಯ ಮಧ್ಯಗೋಳ ಪ್ರಾರಂಭವಾಗುತ್ತದೆ. ಇದನ್ನು 
ಪ್ರಾವಾರ, ಕವಚ ಎಂದೂ ಕರೆಯುತ್ತಾರೆ. ಅದರ ಮಂದ 2900 ಕಿ. ಮೀ . 
ಭೂಮಿಯಿಂದ ಗಣಿ ಮಾಡಿ ತೆಗೆಯಬಹುದಾದ ಎಲ್ಲ ಲೋಹ ಖನಿಜಗಳ 
ಭಂಡಾರವಿದು. ಇಲ್ಲಿ ಶಿಲೆ ಘನ ಸ್ಥಿತಿಯನ್ನು ಕಳೆದುಕೊಂಡಿರುತ್ತದೆ , ಉಷ್ಣ 
ಅಪಾರ. ಸುಮಾರು 2500 ಸೆ.ಗಿಂತಲೂ ಮಿಗಿಲು. ಇಲ್ಲಿಯ ಸಂಮರ್ಧ ನಮ್ಮ 


ಆಲ್‌ಫ್ರೆಡ್ ವೆನೆಗರ್ 


ಊಹೆಗೂ ಮೀರಿದ್ದು . ಭೂಮಿಯ 2900 ಕಿ. ಮೀ . ಆಳದಲ್ಲಿ ಮಧ್ಯಗೋಳ 
ಕೊನೆಗೊಂಡು ತಿರುಳು ಅಥವಾ ಗರ್ಭ ಪ್ರಾರಂಭವಾಗುತ್ತದೆ. ಇದು 6370 
ಕಿ. ಮೀ . ಆಳದವರೆಗೂ ವ್ಯಾಪಿಸಿದೆ. ಗರ್ಭದಲ್ಲಿ ಎರಡು ಭಾಗ ಮೇಲಿನದು 
ದ್ರವಸ್ಥಿತಿಯಲ್ಲಿದೆ. ಒಳಗಿನದು ಘನಸ್ಥಿತಿಯಲ್ಲಿದೆ. ಉಷ್ಣತೆ 4000 ದಿಂದ 6000 
ಸೆ, ಸಂಮರ್ಧ 1.3ರಿಂದ3 .5ಮಿಲಿಯ ಅಟ್ಮಾಸ್ಟಿಯರ್, ಭೂಮಿಯೇ 
ಬೃಹತ್ಕಾಂತದಂತೆ ವರ್ತಿಸಲು ತಿರುಳಿನಲ್ಲಿ ಕಬ್ಬಿಣ, ನಿಕ್ಕಲ್ ಲೋಹಗಳಿರುವುದೇ 
ಕಾರಣ. ಅದು ಸತತ ಮಂಥನ ಕ್ರಿಯೆಗೆ ಒಳಗಾಗಿದೆಯೆಂದು ಊಹಿಸಿದೆ. 
ಇದು ಸ್ಕೂಲವಾಗಿ ಭೂಮಿಯ ಒಳರಚನೆಯ ಚಿತ್ರಣ, ವೆಗೆನರ್ ಭೂಮಿಯ 
ಹೊರಚಿಪ್ಪಿನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಭೂ ಖಂಡಗಳ ಚಲನೆಯ 
ಸಿದ್ದಾಂತವನ್ನು ಪ್ರತಿಪಾದಿಸಿದ. 


ಭೂ ವೈಜ್ಞಾನಿಕ ಕಾಲ 
ಭೂಮಿ ಹುಟ್ಟಿ ಎಷ್ಟು ಕಾಲ ಸಂದಿದೆ ಎಂದು ಲೆಕ್ಕ ಹಾಕುವುದು ಸುಲಭದ 
ಕೆಲಸವಲ್ಲ. ಮಾನವ ಭೂಮಿಯ ಮೇಲೆ ಕಾಣಿಸಿಕೊಂಡು ವಿಕಾಸದ ಹಲವು 
ಮಜಲುಗಳನ್ನು ದಾಟಿ ಪ್ರಸ್ತುತ ಹಂತಕ್ಕೆ ತಲುಪಲು ಇಂತಿಷ್ಟು ವರ್ಷಗಳೇ 
ಬೇಕಾಗಿವೆ ಎಂದು ಹೇಳಲು ನಮಗೆ ಪಳೆಯುಳಿಕೆಗಳ ಆಧಾರವಿದೆ; ನಾಗರಿಕತೆ 
ಸಾಧಿಸಿದುದಕ್ಕೆ ಅವನು ಬಿಟ್ಟುಹೋದ ಕುರುಹುಗಳಿವೆ. ಇವೆಲ್ಲ ಮಾನವ 
ಚರಿತ್ರೆಯನ್ನು ಅರಿಯಲು ಯುಕ್ತ ಪರಿಕರಗಳು. ಆದರೆ ಭೂಮಿಯನ್ನು ಕುರಿತು 
ಚರಿತ್ರೆ ಬರೆಯುವುದು ನಿಜಕ್ಕೂ ತುಂಬ ತೊಡಕಿನ ಕೆಲಸ, ಏಕೆಂದರೆ ಜೀವಜಗತ್ತಿನ 
ವಿಕಾಸಕ್ಕೆ ನೆಲೆಯೊದಗಿಸಿರುವುದೇ ಈ ಭೂಮಿ. ಭೂಮಿಯಲ್ಲಿ ಸಹಸ್ರಾರು 
ಘಟನೆಗಳು ನಿರಂತರವಾಗಿ ಸಾಗುತ್ತಿವೆ. ಹಲವು ನೈಸರ್ಗಿಕ ವಿದ್ಯಾಮಾನಗಳನ್ನು , 
ಉದಾಹರಣೆಗೆ ನದಿ ಕೊರೆತ, ಭೂ ಸವೆತ , ಮುಂತಾದವುಗಳನ್ನು ಕಣ್ಣಾರೆ 
ಕಾಣಬಹುದು. ಆದರೆ ಭೂಮಿಯ ಅಂತರಾಳದಲ್ಲಿ ಘಟಿಸುತ್ತಿರುವ ಅನೇಕ 
ಕ್ರಿಯೆಗಳನ್ನು ನಾವು ಗಮನಿಸಲಾರೆವು. 
ಈ ಭೂ ಕಾಲವನ್ನು ನಿರ್ಣಯಿಸಬೇಕಾದರೆ ಶಿಲೆಗಳ ಮೇಲೆ ಅಷ್ಟೊತ್ತಿರುವ 
ಸಹಸ್ರಾರು ಘಟನೆಗಳನ್ನು ಕೂಲಂಕಷವಾಗಿ ವಿಶ್ಲೇಷಿಸಬೇಕು; ಕ್ರಮಬದ್ಧವಾಗಿ 
ಇವುಗಳನ್ನು ಜೋಡಿಸಬೇಕು. ಶಿಲಾಸ್ತರದಲ್ಲಿ ಹುದುಗಿರುವ ಜೀವಿಗಳ 
ಅವಶೇಷಗಳನ್ನು ಬಗೆದು, ತೆಗೆದು , ಅವು ಯಾವ ವಿಕಾಸಾವಸ್ಥೆ ತೋರಿವೆ 
ಎಂಬುದನ್ನು ಅರಿಯಬೇಕು. ಪುಸ್ತಕದಲ್ಲಿ ಮಾಹಿತಿಗಳನ್ನು ಅಧ್ಯಾಯಗಳನ್ನಾಗಿ 
ವಿಂಗಡಿಸಿ, ಜೋಡಿಸುವಂತೆ ಭೂ ಚರಿತ್ರೆಯ ಪುಟಗಳನ್ನು ಅನುಕ್ರಮವಾಗಿ , 


59 


ಟಿ. ಆರ್ . ಅನಂತರಾಮು 


ಜೋಡಿಸಿದಾಗ ಮಾತ್ರ ಭೂಮಿಯ ಹಲವು ವಿದ್ಯಮಾನಗಳನ್ನು ಆ ಮೂಲಕ 
ಭೂಮಿ ಕಂಡಿರುವ ಅನೇಕ ಬದಲಾವಣೆಗಳನ್ನು ಅರಿಯಲು ಸಾಧ್ಯ. ಆಗಲೂ 
ಎಷ್ಟೋ ಘಟನೆಗಳು ಕುರುಹುಗಳನ್ನೂ ಬಿಡದೆ ಅಂಥ ಅಧ್ಯಾಯಗಳು' 
ಖಾಲಿಯಾಗಿರಲೂ ಸಾಧ್ಯ . 

ವೆಗೆನರ್, ಭೂ ಚರಿತ್ರೆಯ ಮುನ್ನೂರು ದಶಲಕ್ಷ ವರ್ಷಗಳ ಘಟನೆಗಳನ್ನು 
ಸುಸಂಬದ್ಧವಾಗಿ ಜೋಡಿಸಿದ್ದಾನೆ. ಇದು ಹೇಗೆ ಸಾಧ್ಯ ? ಇದಕ್ಕೆ ಆಧಾರವೇನು 
ಎಂದು ಯೋಚಿಸುವ ಮುನ್ನ ಭೂವಿಜ್ಞಾನದಲ್ಲಿ ಭೂಮಿಯ ಕಾಲಪಟ್ಟಿಯನ್ನು 
ಹೇಗೆ ರಚಿಸಿದ್ದಾರೆ, ಅನುಸರಿಸಿರುವ ಮಾರ್ಗವೇನು ಎಂಬುದರ ಸಂಕ್ಷಿಪ್ತ ನೋಟ 
ಇಲ್ಲಿ ಅವಶ್ಯಕ. ಇದರ ಹಿನ್ನೆಲೆಯಲ್ಲಿ ವೆಗೆನರ್ ಪ್ರತಿಪಾದಿಸಿದ ಖಂಡಗಳ ಅಲೆತದ 
ಸಿದ್ದಾಂಥವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. 

ಸುಮಾರು ಮಧ್ಯಯುಗದವರೆಗೂ ಧಾರ್ಮಿಕ ನಂಬಿಕೆಗಳು ವಿಜ್ಞಾನ 
ರಂಗವನ್ನು ಒತ್ತಿ ಹಿಡಿದಿದ್ದುವು. ಭೂ ವಿಜ್ಞಾನದ ಅನೇಕ ಘಟನೆಗಳಿಗೂ 
ನಿಖರವಾದ ಉತ್ತರ ಆಗಲೂ ದೊರೆಯುತ್ತಿರಲಿಲ್ಲ. ಏಕೆಂದರೆ ವೈಜ್ಞಾನಿಕ 
ಚಿಂತನೆಗಳಿಗೆ ಆಗ ಪುರಸ್ಕಾರವಿರಲಿಲ್ಲ! ಜೆಮ್ಸ್ ಹಟನ್, ಭೂಮಿಯ ಮೇಲಿನ 
ಘಟನೆಗಳನ್ನು ಅಧ್ಯಯನ ಮಾಡಿ ' ಥಿಯರಿ ಆಫ್ ದಿ ಆರ್ತ್ ವಿತ್‌ ಶೂಫ್ ಅಂಡ್ 
ಇಲ್ಲಸ್ಟ್ರೇಷನ್' ಎಂಬ ಶೀರ್ಷಿಕೆಯಡಿ ಎಡಿನ್‌ಬರ್ಗ್ನ ರಾಯಲ್ ಸೊಸೈಟಿಯಲ್ಲಿ 
ಉಪನ್ಯಾಸವೊಂದನ್ನು ನೀಡಿದ. ಭೂಮಿಯಲ್ಲಾಗುವ ಬದಲಾವಣೆಗಳಿಗೆ ನೈಸರ್ಗಿಕ 
ಘಟನೆಗಳೊಂದೇ ಕಾರಣ ಎಂದು ನಿಖರವಾಗಿ ನುಡಿದ. ಆವರೆಗೆ ಎಲ್ಲವೂ 
ದೈವನಿಯಾಮಕ ಎಂದು ಭಾವಿಸಿದ್ದ ಅಭಿಪ್ರಾಯಗಳನ್ನು ಇದು ಅಲ್ಲಾಡಿಸಿತು. 
ಇದರ ಹಿಂದೆಯೇ 1830ಲ್ಲಿ ' ಪ್ರಿನ್ಸಿಪಲ್ಸ್ ಆಫ್ ಜಿಯಾಲಜಿ' ಎಂಬ ಗ್ರಂಥವನ್ನು 
ಪ್ರಕಟಿಸಿ ಇಂದಿನ ಎಲ್ಲ ಘಟನೆಗಳೂ ಹಿಂದೆ ಕೂಡ ಘಟಸಿವೆ . ಇಂದು ನಿನ್ನೆಗೆ 
ಕೀಲಿಕ್ಕೆ ಎಂಬ ಭರತವಾಕ್ಯ ನುಡಿದ, ಜ್ವಾಲಾಮುಖಿ, ಭೂಕಂಪನ ಮುಂತಾದ 
ವಿಧ್ವಂಸಕಾರಿ ಪ್ರಕ್ರಿಯೆಗಳೂ ವೈಜ್ಞಾನಿಕ ಕಾರಣಗಳು ದೊರೆತವು. ಇಂಗ್ಲೆಂಡಿನ 
ವಿಲಿಯಂ ಸ್ಮಿತ್ (1769 - 1839) ಜೀವಶೇಷಗಳನ್ನು ಆಧರಿಸಿ, ಒಂದು ಪ್ರದೇಶದ 
ಸಂಚಿತ ಶಿಲಾಸ್ತರಕ್ಕೂ ಮತ್ತೊಂದಕ್ಕೂ ಹೇಗೆ ಹೋಲಿಕೆ ಮಾಡಬಹುದು ಎಂದು 
ತೋರಿಸಿಕೊಟ್ಟ. ಬೇರೆ ಬೇರೆ ಪ್ರದೇಶದ ಶಿಲಾಸ್ತರಗಳಲ್ಲಿ ಒಂದೇ ಪ್ರಭೇದದ 
ಜೀವ್ಯವಶೇಷವಿದ್ದರೆ ಅವು ಒಂದೇ ಕಾಲಕ್ಕೆ ಸೇರಿವೆಯೆಂದು ನಿರ್ಣಯಿಸಬೇಕೆಂಬ 
ಸರಳಸೂತ್ರ ಹೇಳಿಕೊಟ್ಟ. ಇದು ಜೀವ್ಯವಶೇಷ ಆಧರಿಸಿದ ಕಾಲ ನಿರ್ಣಯಕ್ಕೂ 
ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತು. 1859ರಲ್ಲಿ ಚಾರ್ಲ್ಸ್ ಡಾರ್ವಿನ್ 
ಜೀವ ಸಂಕುಲಗಳ ಉಗಮ ಕೃತಿಯ ಮೂಲಕ ವಿಕಾಸವಾದಕ್ಕೆ ನೆಲೆಯೊದಗಿಸಿದ. 
19ನೆಯ ಶತಮಾನದಲ್ಲಿ ಭೂವಿಜ್ಞಾನಿಗಳು ತ್ವರಿತವಾಗಿ ಈ ಬೆಳವಣಿಗೆಯನ್ನು 


60 


ಆಲ್‌ಫ್ರೆಡ್ ವಿನೆಗರ್‌ 


ಶಿಲಾಸ್ತರದ ಅಧ್ಯಯನಕ್ಕೂ ಅನ್ವಯಿಸಿ ಪ್ರಾನ್ದೀವಿ ಶಾಸ್ತ್ರ ಪ್ರತ್ಯೇಕ ಅಂಗವಾಗಿ 
ಬೆಳೆಯಲು ಶ್ರಮಿಸಿದರು. ಇದು ಭೂಕಾಲ ನಿರ್ಣಯದ ವೇಳಾಪಟ್ಟಿಯನ್ನು 
ತಯಾರಿಸಲು ಅತ್ಯಂತ ಉಪಯುಕ್ತವಾಯಿತು. ಪ್ರಕೃತಿಯಲ್ಲಿ ಏಕಕೋಶ ಜೀವಿಗಳ 
ಅದ್ಯವಸ್ಥೆಯಿಂದ ಬಹುಕೋಶ ಜೀವಿಗಳ ಸಂಕೀರ್ಣ ವಿಕಾಸ ತೋರಿದ ಜೀವಿ 
ವೈವಿಧ್ಯದ ಕವಲು ಬೆರಗು ಹುಟ್ಟಿಸಿತು. 

ಭೂ ಚರಿತ್ರೆಯನ್ನು ನಿರ್ಜೀವಿ ಕಲ್ಪ, ಆದಿಜೀವಿಕಲ್ಲ , ಮಧ್ಯಜೀವಿಕಲ್ಪ, 
ನವಜೀವಿಕಲ್ಪ ಎಂದು ವರ್ಗೀಕರಿಸಲು ಇದೇ ಆಧಾರ. ಹಾಗೆಯೇ ಭೌತ ವಿಜ್ಞಾನದ 
ಪ್ರಗತಿಯನ್ನು ಭೂವಿಜ್ಞಾನಿಗಳು ಬಹುಬೇಗ ತಮ್ಮ ಕ್ಷೇತ್ರಕ್ಕೆ ಅಳವಡಿಸಿಕೊಂಡರು. 
ಶಿಲೆಗಳ ಕಾಲ ನಿರ್ಣಯಕ್ಕೆ ಹೊಸ ಹೊಸ ವಿಧಾನಗಳು ಲಭ್ಯವಾದುವು; 
ಸಮಸ್ಯೆಗೆ ಹೊಸ ಆಯಾಮ ದೊರೆಯಿತು. ಭೂಮಿ ಹುಟ್ಟಿ ಸರಿಸುಮಾರು 
4600 ಮಿಲಿಯ ವರ್ಷಗಳಾಗಿವೆ ಎಂದು ನಿರ್ಣಯಿಸಲು ಭೌತವಿಜ್ಞಾನದ, 
ವಿಶೇಷವಾಗಿ ವಿಕಿರಣಪಟು ಖನಿಜಗಳ ಅಧ್ಯಯನವೇ ಆಧಾರ. 

1895ರಲ್ಲಿ ಫ್ರಾನ್ಸಿನ ಹೆಬೇಕರಲ್, ಯುರೇನಿಯಮ್ ಲವಣದಲ್ಲಿ ವಿಕಿರಣ 
ಪಟುತ್ವವನ್ನು ಪತ್ತೆ ಹಚ್ಚುತ್ತಲೇ ಅದು ಭೌತವಿಜ್ಞಾನದ ಮೈಲಿಗಲ್ಲಾಯಿತು. 
ಭೂವಿಜ್ಞಾನಿಗಳು ಶಿಲೆಗಳ ಬೆನ್ನುಹತ್ತಿ ಯುರೇನಿಯಮ್ ಧಾತುವಿನ ಕ್ಷಯದ 
ಆಧಾರದ ಮೇಲೆ ಶಿಲೆಗೆ ಇಂತಿಷ್ಟು ವಯಸ್ಸಾಗಿದೆ ಎಂದು ಹೇಳುವಲ್ಲಿ 
ಸಫಲರಾದರು. ಇದರಿಂದಾಗಿ ಭೂಕಾಲ ನಿರ್ಣಯಕ್ಕೆ ನಿಜವಾದ ವೈಜ್ಞಾನಿಕ 
ಮೌಲ್ಯ ದೊರೆಯಿತು. 


ವಿಕಿರಣ ಪಟು ಗಡಿಯಾರ 

ಶಿಲೆಯೊಳಗೆ ನಿಸರ್ಗವೇ ಕಾಲ ಕೋಶವನ್ನು ಅಡಗಿಸಿದೆ. ಅದೇ 
ವಿಕಿರಣಪಟು ಖನಿಜಗಳು ; ಮುಳ್ಳಿಲ್ಲದ ಗಡಿಯಾರಗಳು, ವರ್ಷ , ತಿಂಗಳು , 
ವಾರ, ದಿನ, ಗಂಟೆ, ನಿಮಿಷ, ಸೆಕೆಂಡುಗಳನ್ನು ಮೀರಿ ಯುಗ ಯುಗ, ಕಲ್ಲಗಳ 
ಲೆಕ್ಕದಲ್ಲಿ ಇವು ಕಾಲವನ್ನು ಸೂಚಿಸುತ್ತದೆ. ಟಿಕ್ ಟಿಕ್ ಎನ್ನುತ್ತಲೇ ಶರೀರವನ್ನು 
ಕ್ಷಯಿಸಿ ಕರಕಾಗುತ್ತ ಸಾಗುತ್ತವೆ. ಶಿಲೆಯೊಳಗೆ ಅಡಗಿರುವ ವಿಕಿರಣಪಟು 
ಖನಿಜಗಳು ನಿರಂತರವಾಗಿ ಅಲ್ಲ , ಭೀಟ ಕಣಗಳನ್ನು ಗಾಮಾ ಕಿರಣಗಳನ್ನೂ 
ಉತ್ಸರ್ಜಿಸಿ, ಹಲವು ಸಹಸ್ರ ವರ್ಷಗಳ ನಂತರ ವಿಕರಣಶೀಲತೆ ಕಳೆದುಕೊಂಡು 
ಕರಕಾಗುತ್ತವೆ. ಇವುಗಳಲ್ಲಿ ಯುರೇನಿಯಮ್, ಥೋರಿಯಮ್, ಸ್ಪಾನ್ಸಿಯಮ್, 
ರುಬಿಡಿಯಮ್, ಪೊಟಾಸಿಯಮ್ ಧಾತುಗಳು ಮುಖ್ಯವಾದವು. 


ಟಿ. ಆರ್. ಅನಂತರಾಮು 


ಪರಮಾಣುವಿನ ಅಂತರಂಗ ಹೇಗಿರುತ್ತದೆಂದು ನಿಮಗೆ ತಿಳಿದಿದೆಯಲ್ಲವೇ ? 
ಪರಮಾಣುವಿಗೆ ಬೀಜವಿರುತ್ತದೆ . ಅದರಲ್ಲಿ ನಿರ್ದಿಷ್ಟ ಸಂಖ್ಯೆಯ ಪ್ರೋಟಾನು, 
ನಿರ್ದಿಷ್ಟ ಸಂಖ್ಯೆಯ ನ್ಯೂಟ್ರಾನು, ಇವುಗಳನ್ನು ಉಪಗ್ರಹದಂತೆ ಪ್ರದಕ್ಷಿಸುವ 
ಎಲೆಕ್ಟ್ರಾನುಗಳು ಇರುತ್ತವೆ. ವಿಕಿರಣಪಟು ಖನಿಜವಾದ ಯುರೇನಿಯಮ್ 
ಧಾತುವನ್ನೇ ಪರಿಗಣಿಸೋಣ. ಅದರಲ್ಲೂ ಬೇರೆ ಬೇರೆ ಬಗೆ ಇವೆ. ಒಂದು 
ಧಾತುವಿನ ಪರಮಾಣುವಿನಲ್ಲಿ 92 ಪ್ರೋಟಾನು 146 ನ್ಯೂಟ್ರಾನುಗಳಿವೆ. 
ಕ್ರಮವಾಗಿ ಇವುಗಳನ್ನು ಯುರೇನಿಯಮ್ 235 , ಯುರೇನಿಯಮ್ 238 
ಸಮಸ್ಥಾನಿ ಎಂದು ಕರೆದಿದೆ. ಅಂದರೆ ಅವುಗಳ ಪ್ರೋಟಾನುಗಳ ಸಂಖ್ಯೆಯಲ್ಲಿ 
ವ್ಯತ್ಯಾಸವಿರುವುದಿಲ್ಲ. ಆದರೆ ನ್ಯೂಟ್ರಾನುಗಳ ಸಂಖ್ಯೆಯಲ್ಲಿ ಅವು ಭಿನ್ನ . ಇವೇ 
ಯುರೇನಿಯಮ್ ಸಮಸ್ಥಾನಿಗಳು. ಇವು ಸ್ಥಿರವಾಗಿರುವುದಿಲ್ಲ . ಹಲವು ಸಹಸ್ರ 
ವರ್ಷಗಳ ಅವಧಿಯಲ್ಲಿ ಶಕ್ತಿ ಉತ್ಸರ್ಜಿಸಿ ಸೀಸವಾಗಿ ಪರಿವರ್ತನೆಯಾಗುತ್ತವೆ. 
ಮೂಲ ಪ್ರಮಾಣದಿಂದ ಅವು ಅರ್ಧ ಪ್ರಮಾಣಕ್ಕೆ ಇಳಿಯಲು ತೆಗೆದುಕೊಳ್ಳುವ 
ಕಾಲಾವಧಿಯನ್ನು ಅರ್ಧ ಜೀವಿತಕಾಲ ಎಂದು ಹೇಳುತ್ತಾರೆ . ಮೂಲದಲ್ಲಿ 
10 ಗ್ರಾಂ ಇದ್ದದ್ದು 5 ಗ್ರಾಂಗೆ ಇಳಿಯಲು ತೆಗೆದುಕೊಳ್ಳುವ ಸಮಯವೇ 
ಅರ್ಧ ಜೀವಿತಕಾಲ, ಯುರೇನಿಯಮ್ 238 ಸಮಸ್ಥಾನಿ 450 ,0000000 
ವರ್ಷಗಳಲ್ಲಿ ಸೀಸ 206 ಆಗಿ ಪರಿವರ್ತನೆಯಾಗುತ್ತದೆ . ಈ ಪರಿವರ್ತನೆ 
ನೋಡಲು ಮಾನವನಿಗೆ ಸಾಧ್ಯವೆ? ನಮ್ಮ ಜೀವಿತಾವಧಿಯೇ ಹೆಚ್ಚೆಂದರೆ 
ನೂರು ವರ್ಷಗಳು. ಅದಕ್ಕಾಗಿ ಒಂದು ವರ್ಷದಲ್ಲಿ ಯುರೇನಿಯಮ್ ಎಷ್ಟು 
ಪ್ರಮಾಣದ ಸೀಸ ಕೊಡುತ್ತದೆ ಎಂದು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ವರ್ಷದಲ್ಲಿ 
ಯುರೇನಿಯಮ್, ನಿರಂತರ ಉತ್ಸರ್ಜನೆಯಿಂದ 1,76,000,000,000 ಗ್ರಾಂ 
ಸೀಸ ಉತ್ಪಾದಿಸುತ್ತದೆ. ಮೂಲಮಿರೇನಿಯಮ್ ಬಂಡೆಯಲ್ಲಿ ಎಷ್ಟು ಪ್ರಮಾಣ 
ಉಳಿದಿದೆ; ಉಳಿದಿರುವ ಸೀಸದ ಪ್ರಮಾಣವೆಷ್ಟು ಎಂದು ಲೆಕ್ಕಹಾಕಿ ಬಂಡೆಗಳ 
ಆಯುಷ್ಯದ ಲೆಕ್ಕ ಇಡುತ್ತಾರೆ. 

ವೆಗೆನರ್‌ಗೆ ಖ್ಯಾತಿ ತಂದುಕೊಟ್ಟ ಖಂಡ ಮತ್ತು ಸಾಗರಗಳ ಉಗಮ ಮೇರು 
ಕೃತಿಯನ್ನು ರಚಿಸಲು ಅವನು ಅನೇಕ ವೈಜ್ಞಾನಿಕ ಮಾಹಿತಿಗಳನ್ನು ಸಮರ್ಥವಾಗಿ 
ಬಳಸಿಕೊಂಡ. ವೆಗೆನರ್ ಪ್ರತಿಪಾದಿಸಿದ ಈ ಸಿದ್ದಾಂತದ ಪ್ರಮುಖ ಅಂಶಗಳನ್ನು 
ಹೀಗೆ ಸಂಕ್ಷೇಪಗೊಳಿಸಬಹುದು; 


ಗಂಡ ಫೇಸ್ ಆಫ್ ಜಾನಿ ಎಡ 


1. ಆಸ್ಟಿಯದ ಭೂವಿಜ್ಞಾನಿ ಎಡ್ವರ್ಡ್ ಸೂಯೆಸ್ 19ನೆಯ ಶತಮಾನದ 
ವೇಳೆಗೆ “ ದಿ ಫೇಸ್ ಆಫ್ ದಿ ಅರ್ಥ' ( ಭೂಮಿಯ ಮುಖ) ಎಂಬ ಅತ್ಯಮೂಲ್ಯ 
ಗ್ರಂಥವನ್ನು ಬರೆದಿದ್ದೆ. ಅದರಲ್ಲಿ ಭೂಮಿಬೆಳೆದು ಬಂದ ಬಗೆ, ಅದರ ಒಳರಚನೆಯ 
ಬಗ್ಗೆ ಹೊಸ ಮಾಹಿತಿಗಳಿದ್ದುವು. ಮೂಲದಲ್ಲಿ ಬಿಸಿಯಾಗಿದ್ದ ಭೂಮಿ ಕ್ರಮೇಣ 


ಆಲ್‌ಫ್ರೆಡ್ ವೆನೆಗರ್‌ 


ಘನೀಕರಿಸಲು ಪ್ರಾರಂಭಿಸಿತೆಂದು ಸೂಯೆಸ್ ಭೂಮಿಯ ವಿಕಾಸದ ಪಥವನ್ನು 
ಗುರುತಿಸಿದ್ದ . ಈ ಪ್ರಕ್ರಿಯೆಯಲ್ಲಿ ಹಗುರ ವಸ್ತುಗಳು ಮೇಲ್ಬಾಗಕ್ಕೆ ಏರಿದುವು. 
ಇವುಗಳ ಫಲವಾಗಿ ಗ್ರನೈಟ್ ಸಂಬಂಧಿ ಶಿಲೆಗಳು ಮೈದಳೆದುವು. ಇವುಗಳ 
ಜೊತೆಗೆ ಸಂಚಯನ ಶಿಲೆಗಳೂ ಕೂಡಿಕೊಂಡುವು. ಇವನ್ನು ಒಟ್ಟಾರೆ ಸಯಾಲ್ 
ಪದರವೆಂದೂ ಆದರ ಕೆಳಸ್ತರದ ಹೆಚ್ಚು ಮೆಗ್ನಿಸಿಯಂ ಸಾಂದ್ರಯುತ ಪದರವನ್ನು 
ಸೈಮಾ ಪದರ ಎಂದೂ ಹೆಸರಿಸಿದ. ಸೈಮಾ ಪದರ ಹೆಚ್ಚು ಮೆಗ್ನಿಸೀಯಮ್, 
ಸಿಲಿಕಾ, ಕಬ್ಬಿಣದಿಂದ ಕೂಡಿದ ಬಸಾಲ್ಟ್ ಶಿಲೆಗಳಿಂದ ರೂಪಿತವಾಗಿದೆ ಎಂದು 
ವಿವರಿಸಿದ್ದ. ಭೂಮಿಯ ಬೃಹತ್ ಲಕ್ಷಣಗಳಾದ ಪರ್ವತಗಳ ಉಗಮ 
ಕುರಿತಂತೆ ಸೂಯೆಸ್ ಹಾಗೂ ಅವನ ಹಿಂದಿನ ತಲೆಮಾರಿನ ಚಿಂತಕರ 
ಅಭಿಪ್ರಾಯವೇ ಬೇರೆಯಾಗಿತ್ತು. ಸೇಬು ಒಣಗಲು ಪ್ರಾರಂಭಿಸಿದರೆ ಅದರ ಗಾತ್ರ 
ಕುಗ್ಗುತ್ತದೆ. ತೆಳು ಸಿಪ್ಪೆ ಮುದುರಿಕೊಂಡು, ಅಲ್ಲಲ್ಲಿ ನೆರಿಗೆ ಬೀಳುತ್ತದೆ. ಭೂಮಿ 
ಸಂಕೋಚನವಾಗಲು ಪ್ರಾರಂಭಿಸಿದಾಗ ಹೀಗೆಯೇ ಪರ್ವತಗಳೂ ಮುದುರಿ , 
ಮಡಿಕೆಗೊಂಡು ಮೇಲೆದ್ದಿವೆ ಎಂದು ಅಂದಿನ ಅಭಿಪ್ರಾಯವಾಗಿತ್ತು. ಕೆಲವೆಡೆ 
ಭೂಮಿ ಕಮಾನಿನಂತೆ ಬಾಗಿ ಮತ್ತೆ ಕೆಲವೆಡೆ ಕುಸಿದು ತಗ್ಗಾಯಿತು. ಕುಸಿದ 
ಭಾಗ ಸಾಗರವಾಗಿ ರೂಪುಗೊಂಡು, ಮೇಲೆದ್ದ ಭಾಗ ಖಂಡವಾಗಿ ನಿಂತಿತು. 
ಮುಂದೆ ಕ್ರಮವಾಗಿ ಕೆಲವು ಖಂಡಗಳ ಅಂಚು ಕುಸಿದು ಸಾಗರದ ಪಾಲಾಯಿತು, 
ಮತ್ತೆ ಕೆಲವೆಡೆ ಸಾಗರಮಟ್ಟ ತಾತ್ಕಾಲಿಕವಾಗಿ ಏರುಪೇರಾದುದರಿಂದ ಸಾಗರ 
ಹಿಂಜರಿತವಾದ ಭಾಗಗಳಲ್ಲಿ ನೆಲ ಕಾಣಿಸಿಕೊಂಡು ಒಣಭೂಮಿಯಾಯಿತು. 
ಇದು ಭೂಮಿ ಮತ್ತು ಸಾಗರಗಳನ್ನು ಕುರಿತಂತೆ ಆಗ ಇದ್ದ ಅಭಿಪ್ರಾಯ. ಆದರೆ 
ಸೂಯೆಸ್‌ನ ಚಿಂತನೆ ಇವಿಷ್ಟಕ್ಕೇ ಸೀಮಿತಗೊಳ್ಳಲಿಲ್ಲ. ಅವನು ದಕ್ಷಿಣ ಗೋಳಾರ್ಧ 
ಭಾಗದಲ್ಲಿ ಜೀವ್ಯವಶೇಷಗಳ ಹಂಚಿಕೆಯಲ್ಲಿ ಸಾಧಾರಣ ಅಂಶವನ್ನು ಗುರುತಿಸಿದ. 
ದಕ್ಷಿಣ ಇಂಡಿಯಾ, ದಕ್ಷಿಣ ಆಫ್ರಿಕ , ಮಡಗಾಸ್ಕರ್‌, ದಕ್ಷಿಣ ಅಮೆರಿಕ ಇವುಗಳ 
ಶಿಲಾಸ್ತರಗಳಲ್ಲಿ ಒಂದೇ ಬಗೆಯ ಜೀವ್ಯವಶೇಷಗಳು ಕಾಣಿಸಿಕೊಂಡಿದ್ದರಿಂದ ಈ 
ವಿಸ್ತಾರ ಭೂಮಿಗೆ 'ಗೊಂಡ್ವಾನ್ ಲ್ಯಾಂಡ್ ' ಎಂದು ಹೆಸರು ಕೊಟ್ಟ. ( ಭಾರತದ 
ಮಧ್ಯಪ್ರದೇಶದಲ್ಲಿ ವಾಸಿಸುವ ಗೋಂಡ್ ಬುಡಕಟ್ಟು ಈ ಹೆಸರಿಗೆ ಮೂಲ.) ಈ 
ಖಂಡಗಳೆಲ್ಲ ಒಂದಕ್ಕೊಂದು ಭೂ ಸೇತುವೆಯಿಂದ ಸಂಪರ್ಕಗೊಂಡಿದ್ದರಿಂದ 
ಅವುಗಳ ಮೂಲಕ ಜೀವಿಗಳು ಧಾರಾಳವಾಗಿ ವಲಸೆ ಹೋಗಲು ಸಾಧ್ಯವಾಗಿದೆ 
ಎಂಬ ತರ್ಕ ಹಲವು ವಿಜ್ಞಾನಿಗಳಿಗೆ ಒಪ್ಪಿಗೆಯಾಯಿತು. ಜೊತೆಗೆ ಸಾಗರ ಮತ್ತು 
ಭೂಮಿಗಳ ಪರಸ್ಪರ ಆಕ್ರಮಣವನ್ನು ಸೂಯೆಸ್ ವಿವರಿಸಿ ಇದರ ಪರಿಣಾಮವಾಗಿ 
ಶಿಲಾ ಸಂಚಯವಾಗುವ ಬಗೆಯನ್ನು ಒಪ್ಪುವ ರೀತಿಯಲ್ಲಿ ಪ್ರತಿಪಾದಿಸಿದ. 
ಖಂಡಗಳು ಅಲೆದಿವೆ ಎಂದು ವೆಗೆನರ್ ಭೂಮಿಯ ವಿವಿಧ ಲಕ್ಷಣಗಳ ಬಗ್ಗೆ 
ತಳೆದಿದ್ದ ಕಲ್ಪನೆಗಳಿವು. 


ಟಿ .ಆರ್. ಅನಂತರಾಮು 


ಸೂಯೆಸ್ ಟಂಕಿಸಿದ ಪದಗಳಾದ ಸೈಮಾ, ಸಯಾಲ್‌ಗಳ ಬಗ್ಗೆ ವೆಗೆನರ್ 
ಮೆಚ್ಚುಗೆಯನ್ನೇ ವ್ಯಕ್ತಪಡಿಸಿದ. ಅಷ್ಟೇ ಅಲ್ಲ, ಅವುಗಳಿಗೆ ಇನ್ನೂ ವ್ಯಾಪಕ ಅರ್ಥ 
ನೀಡಿದ. ಖಂಡಗಳು ಮತ್ತು ಸಾಗರಗಳು ಬೇರೆ ಬೇರೆ ಬಗೆಯ ಶಿಲೆಗಳನ್ನು 
ಹೊಂದಿದ್ದುದ್ದು ಆಗ್ಗೆ ಸ್ಪಷ್ಟವಾಗಿ ವಿಜ್ಞಾನಿಗಳ ಗಮನ ಸೆಳೆದಿತ್ತು. ಖಂಡಗಳ ಚಿಪ್ಪನ್ನು 
ರೂಪಿಸಿರುವುದು ಹಗುರವಾದ ಗ್ರನೈಟ್ ಶಿಲೆ, ಸಾಗರ ತಳವನ್ನು ರೂಪಿಸಿರುವುದು 
` ಸಾಂದ್ರವಾದ ಬಸಾಲ್ಟ್ ಶಿಲೆ ಎಂಬುದನ್ನೇ ಆಧಾರವಾಗಿಟ್ಟುಕೊಂಡು ಖಂಡಗಳು 
ಬೃಹತ್ ಭೂ ತುಂಡುಗಳಾಗಿ ವಿಭಜನೆಯಾಗಿ ಸೈಮಾ ಪದರದ ಮೇಲು 
ನೀರಿನಲ್ಲಿ ಬರ್ಫ್ ತೇಲುವಂತೆ ತೇಲುತ್ತಿವೆ ಎಂದು ವೆಗೆನರ್ ಪ್ರತಿಪಾದಿಸಿದ. 


ಭೂಚಿಪ್ಪು ಮತ್ತು ಸಾಗರ ತಳವನ್ನು ರೂಪಿಸಿರುವ ಶಿಲಾಗೋಳ 


ಪರ್ವತ 


. ಮೈದಾನ 


ತೆಳು ಸಂಚಯನದ ಪದರ 


ಗ್ರಾನೈಟ್ಶಿಲೆ 


( 


ಮೊಹೊ ವಲಯ 


ಬೆಸಾಲ್ಟ್ ಶಿಲೆ 


ಯ 


8)AA 


ಪ್ರಾವಾರ 


“ ಖಂಡದ ಚಿಮ್ಮ - 


++ + - - ಸಾಗರ ಚಿಮ್ಮು - 


- 2. ಅಟ್ಲಾಂಟಿಕ್ ಸಾಗರ ಭೂಮಿಯ ಬಹು ದೊಡ್ಡ ಬಿರುಕಾಗಿದ್ದು , ಇದು 
ಎರಡು ಖಂಡಗಳು ಸರಿದುದರ ಫಲ . ಕಾಲಕ್ರಮೇಣ ಸಾವಧಾನವಾಗಿ ಆದರೆ 
ನಿರಂತರವಾಗಿ ಭೂ ಚರಿತ್ರೆಯುದ್ದಕ್ಕೂ ಅದು ವಿಸ್ತರಿಸುತ್ತಾ ಬಂತು. 

3. ಭೂಗೋಳದ ಬೃಹತ್ ಪರ್ವತ ಸಾಲುಗಳಾದ ಹಿಮಾಲಯ , ಆಲ್ಸ್ 
ಕಾರ್ಡಿಲೆರಾ ಪರ್ವತಗಳು ಸರಿಯುತ್ತಿದ್ದ ಖಂಡಗಳ ಮುಂಚೂಣಿಯಲ್ಲಿ 
ಮಡಿಕೆಗೊಂಡಿದ್ದರ ಫಲವಾಗಿ ಉದ್ಭವಿಸಿದ ಪರ್ವತಗಳು . 


ಆಲ್‌ಫ್ರೆಡ್ ವೆನೆಗರ್‌ 


4, ಪ್ರಾಸ್ತೀವಿ ಕಲ್ಪದಲ್ಲಿ ಅಂದರೆ ಸುಮಾರು 250 ಮಿಲಿಯ ವರ್ಷಗಳ 
ಹಿಂದೆ ಭೂಗೋಳ ಈಗಿನಂತಿರಲಿಲ್ಲ. ಈಗ ನಾವು ಕಾಣುವ ಖಂಡಗಳು ಆಗ 
ಒಂದೇ ಒಂದು ಬೃಹತ್ ಭೂಭಾಗವಾಗಿ ಒಂದುಗೂಡಿದ್ದುವು. ಈ ಅಖಂಡ ಭೂ 
ಭಾಗವೇ ಪ್ಯಾಂಜಿಯ . ಮಧ್ಯಜೀವಿ ಕಲ್ಪದಲ್ಲಿ ಪ್ಯಾಂಜಿಯ ಬಿರಿದು ಖಂಡಗಳಾಗಿ 
ಸಾವಧಾನವಾಗಿ ಸರಿಯಲು ಪ್ರಾರಂಭಿಸಿತು. 

5. ದಕ್ಷಿಣಾರ್ಧ ಗೋಳದ ಎಲ್ಲ ಖಂಡಗಳನ್ನೂ ಒಟ್ಟಿಗೆ ಸೂಯೆಸ್ ಗೊಂಡ್ವಾನ 
ಭಾಗವೆಂದು ಕರೆದ. ಅವು ಅನುಭವಿಸಿದ ಏಕರೀತಿಯ ವಾಯುಗುಣವನ್ನು 
ಸೂಯೆಸ್ ಪರಿಗಣಿಸಲಿಲ್ಲ. ಈ ಖಂಡಗಳೆಲ್ಲ ಒಂದುಗೂಡಿದ್ದವೆಂಬುದಕ್ಕೆ 
ವೆಗೆನರ್ ಗೊಂಡ್ವಾನ ಖಂಡಗಳ ಜೀವ್ಯವಶೇಷಗಳನ್ನು , ವಿಶೇಷವಾಗಿ ಸಸ್ಯಗಳಲ್ಲಿ 
ಕಂಡು ಬಂದ ಸಾಮ್ಯವನ್ನು ಉದಾಹರಣೆಯಾಗಿ ಪರಿಗಣಿಸಿದ. ಖಂಡಗಳು 
ಚಲಿಸಿವೆ ಎಂದು ಹೇಳಿದರೆ ಸಾಲದು, ಅವುಗಳನ್ನು ದೂಡುವ ಶಕ್ತಿ ಯಾವುದು ? 
ವೆಗೆನರ್ ಇಂಥ ಕ್ಲಿಷ್ಟ ಸಮಸ್ಯೆಗೆ ಪರಿಹಾರವನ್ನೂ ಸೂಚಿಸಿದ್ದಾನೆ. ಅವನು ನೀಡಿದ 
ಕಾರಣಗಳನ್ನು ಹೀಗೆ ಸಂಕ್ಷೇಪಿಸಬಹುದು. 


ಧ್ರುವಪಲಾಯನ : 

ಖಂಡಗಳ ಅಲೆತಕ್ಕೆ ಸಂಬಂಧಿಸಿದಂತೆ ಎರಡು ರೀತಿಯ ಚಲನೆಯನ್ನು 
ವೆಗೆನರ್ ಕಲಿಸಿದ. ಒಂದು, ಖಂಡಗಳ ಪಶ್ಚಿಮ ದಿಶೆಯ ಚಲನೆ, ಮತ್ತೊಂದು 
ಸಮಭಾಜಕವೃತ್ತದ ಕಡೆಗೆ ಆದ “ ಚಲನೆ. ಸರಳವಾಗಿ ಹೇಳುವುದಾದರೆ 
ಪ್ರತಿವಸ್ತುವೂ ಅದರ ದ್ರವ್ಯರಾಶಿ ಹಾಗೂ ಮತ್ತೊಂದು ಕಾಯದಿಂದಿರುವ 
ದೂರವನ್ನು ಅವಲಂಬಿಸಿ, ಮತ್ತೊಂದು ಕಾಯವನ್ನು ಆಕರ್ಷಿಸುತ್ತದೆ. ಭೂಮಿಗೆ 
ಅಪಾರ ದ್ರವ್ಯರಾಶಿ ಇದೆ. ಆದ್ದರಿಂದ ಭೂಮಿಯ ಮೇಲಿನ ವಸ್ತುಗಳನ್ನು 
ಸ್ವಭಾವಿಕವಾಗಿಯೇ ಅದು ತನ್ನೆಡೆಗೆ ಆಕರ್ಷಿಸುತ್ತದೆ . ಅಂದರೆ, ಭೂಮಿಯ 
ಕೇಂದ್ರದತ್ತ ಅವು ಸೆಳೆತವಾಗುತ್ತದೆ. ಇದರ ಜೊತೆಗೆ ಭೂಮಿ ಸ್ವತಃ ತನ್ನ ಅಕ್ಷದ 
ಮೇಲೆ ಗಿರಕಿ ಹೊಡೆಯುತ್ತಿರುವುದರಿಂದ ಕೇಂದ್ರಾಪಗಮನ ಶಕ್ತಿ ವರ್ತಿಸುತ್ತದೆ. ಈ 
ಶಕ್ತಿಯಿಂದಾಗಿ ಮೇಲಿನ ವಸ್ತುಗಳು ಹೊರಕ್ಕೆಸಲ್ಪಡುತ್ತವೆ. ಮೋಟಾರುವಾಹನದ 
ಚಕ್ರದಿಂದ ಕೆಸರು ಎರಚುವಂತೆ, ಈ ಕೇಂದ್ರಾಪಗಮನ ಶಕ್ತಿ ಸಮಭಾಜಕ ವೃತ್ತದಲ್ಲಿ 
ಅಧಿಕವಾಗಿರುತ್ತದೆ. ಧ್ರುವದತ್ತ ಸಾಗಿದಂತೆ ಕ್ಷೀಣವಾಗುತ್ತದೆ. ಆದಾಗ್ಯೂ ಸಮಭಾಜಕ 
ವೃತ್ತದ ಬಳಿ ಕೇಂದ್ರಾಪಗಮನ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆಗಿಂತ 300 
ಪಾಲು ಕಡಿಮೆ ಇರುತ್ತದೆ. ಈ ಕಾರಣದಿಂದಾಗಿ ಯಾವುದೇ ವಸ್ತು ಸಮಭಾಜಕ 
ವೃತ್ತದಿಂದ ಹೊರಕ್ಕೆ ನೆಗೆಯುವುದಿಲ್ಲ. ಹಾಗೆಂದೊಡನೆ ಕೇಂದ್ರಾಪಗಮನ ಶಕ್ತಿ 


ಟಿ. ಆರ್ . ಅನಂತರಾಮು 


65 


ನಗಣ್ಯ ಎಂದು ಭಾವಿಸಿರಬಾರದು. ಈ ಶಕ್ತಿ ವರ್ತಿಸುತ್ತಿರುವುದರಿಂದಲೇ ಭೂಮಿ 
ಸಂಪೂರ್ಣವಾಗಿ ಗೋಳಾಕಾರವಿರದೆ, ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ ; 
ಧ್ರುವದ ಬಳಿ ಒತ್ತಲ್ಪಟ್ಟಿದೆ. ( ಇದಕ್ಕೆ ಹಿಮರಾಶಿ ಭಾರವು ಒಂದು ಕಾರಣ.) ಒಟ್ಟಾರೆ 
ಭೂಮಿಯ ಆಕಾರ ಎಲಿಪ್ಪಾಯಿಡ್ ಎನ್ನಬಹುದು. ಸಮಭಾಜಕ ತ್ರಿಜ್ಯ ಧ್ರುವದ 
ತ್ರಿಜ್ಯಕ್ಕಿಂತ ಸುಮಾರು 20 ಕೀ . ಮೀ . ಅಧಿಕವಾಗಿದೆ. 

ಖಂಡಗಳು ಸಮಭಾಜಕ ವೃತ್ತದತ್ತಲೇ ಹೆಚ್ಚು ದಟ್ಟಿಸಿರುವುದಕ್ಕೆ ನೆಗೆನರ್ ಈ 
ಕಾರಣವನ್ನು ನೀಡಿ ವಿವರಿಸಿದ್ದಾನೆ. ಖಂಡಗಳ ಪಶ್ಚಿಮ ದಿಶೆಯ ಸರಿತಕ್ಕೆ ಬೇರೆ 
ಕಾರಣವನ್ನು ನೀಡಿದ್ದಾನೆ.ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣೆಯಿಂದಾಗಿ 
ಭೂಮಿ ಸೆಳೆತ ಅನುಭವಿಸಿ , ಈ ಬಗೆಯ ಚಲನೆಯಾಗಿರಲು ಸಾಧ್ಯ ಎಂದು 
ವೆಗೆನರ್ ಕಲ್ಪಿಸಿದ. ಸಾಗರದ ಉಬ್ಬರ ಭೂಮಿಯ ಗಿರಕಿಯ ದರವನ್ನು ಕಡಿಮೆ 
ಮಾಡುತ್ತಿರುವುದನ್ನು ಈಗಾಗಲೇ ವೈಜ್ಞಾನಿಕವಾಗಿ ಪ್ರಮಾಣೀಕರಿಸಲಾಗಿದೆ. 
ಭೂಮಿಯ ಅಂತರಾಳ, ಅದರಲ್ಲೂ ವಿಶೇಷವಾಗಿ ಮಧ್ಯಗೋಳ ಅರೆ 
ಘನಸ್ಥಿತಿಯಲ್ಲಿರುವುದರಿಂದ ಭೂಖಂಡಗಳು ಅದರ ಮೇಲೆ ಸರಿಯುವುದು 
ಸುಲಭ. ಖಂಡಗಳ ಅಲೆತದ ಸಿದ್ದಾಂತವನ್ನು ಪ್ರತಿಪಾದಿಸುವಾಗ , ಮಧ್ಯಜೀವಿ 
ಕಲ್ಪದ ಪ್ಯಾಂಜಿಯ ಹೋಳಾಗುವ ಕ್ರಿಯೆಯಿಂದ ಪ್ರಾರಂಭಿಸುತ್ತಾನೆ. ದಕ್ಷಿಣ 
ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳು ಕ್ರಿಟೇಷಿಯಸ್ ಯುಗದಲ್ಲಿ ಪರಸ್ಪರ ಬಿರಿದು 
ಬೇರ್ಪಡಲು ಪ್ರಾರಂಭಿಸಿದುವು. ಸರಿಸುಮಾರು ಅದೇ ಕಾಲದಲ್ಲಿ ಅಮೆರಿಕ ಮತ್ತು 
ಯೂರೋಪ್ ಖಂಡಗಳು ಸರಿತವನ್ನು ತೋರಿದುವು. ಆದರೆ ಇವೆರಡೂ ಚತುರ್ಥ 
ಯುಗದವರೆಗೆ ಒಂದುಗೂಡಿದ್ದು, ದಕ್ಷಿಣ ಅಮೆರಿಕದ ಪಶ್ಚಿಮ ದಿಶೆಯ ಸರಿತದಲ್ಲಿ 
ಖಂಡದ ಮುಂಚೂಣಿ ಭಾಗ ಸಂಪೀಡನೆಗೊಳಗಾದುದರಿಂದ ಕಾರ್ಡಿಲೆರಾ 
ಪರ್ವತ ಶ್ರೇಣಿಯ ಉಗಮವಾಯಿತು. ಆದರೆ ಅಟ್ಲಾಂಟಿಕ್ ಭಾಗದಲ್ಲಿ ಅಂಟಿಲ್ 
ಮತ್ತು ಸ್ಫೋಟಿಯಾ ಬಾಗುಗಳು ಹಿಂದುಳಿದವು. ಜುರಾಸಿಕ್ ಯುಗದ ವೇಳೆಗೆ 
ಹಿಂದೂ ಮಹಾಸಾಗರದ ಬಾಯಿಬಿಡಲು ಪ್ರಾರಂಭಿಸಿತು. ಆದರೆ ಪ್ರಧಾನವಾಗಿ 
ಸರಿತವಾದದ್ದು ಕ್ರಿಟೇಷಿಯಸ್ ಮತ್ತು ತೃತೀಯ ಜೀವಿ ಕಲ್ಪದಲ್ಲಿ, ಇಂಡಿಯಾ 
ಉತ್ತರ ದಿಶೆಗೆ ಸರಿಯುವಾಗ ಮುಂಚೂಣಿಯ ಭಾಗ ಕುಸಿದು, ಮುಂದೆ ಸರಿತ 
ಹೆಚ್ಚಾದಂತೆ ಆ ಭಾಗ ಮಡಿಕೆಗೊಂಡು ಹಿಮಾಲಯ ಪರ್ವತದ ಶ್ರೇಣಿಯ 
ಹುಟ್ಟಿಗೆ ಕಾರಣವಾಯಿತು. ಇಯೊಸೀನ್ ಉಪಯುಗದ ವೇಳೆಗೆ ಆಸ್ಟ್ರೇಲಿಯ 
ಮತ್ತು ನ್ಯೂಗಿನಿ ಭಾಗಗಳು ಅಂಟಾರ್ಕ್‌ಟಿಕಾ ಖಂಡದೊಡನೆ ಸಂಪರ್ಕ ಕಡಿದು 
ಕೊಂಡಿದ್ದುವು, ಉತ್ತರ ದಿಶೆಗೆ ಅವು ಚಲಿಸಲಾರಂಭಿಸಿದುವು. ತೃತೀಯ ಜೀವಿಕಲ್ಪದ 
ಕೊನೆಯ ವೇಳೆಗೆ ಅವು ಸರಿದು ಇಂಡೋನೇಷಿಯ ದ್ವೀಪಕಲ್ಲದ ಸಮೀಪಕ್ಕೆ 
ಬಂದಿದ್ದುವು. ವೆಗೆನರ್, ಖಂಡಗಳ ಅಲೆತದ ಸ್ವರೂಪವನ್ನು ಸಂಕ್ಷೇಪಗೊಳಿಸಲು 


ಆಲ್‌ಫ್ರೆಡ್ ವೆನೆಗರ್ 


ಮಾಹಿತಿಗಳ ಮಹಾಪೂರವನ್ನೇ ಹರಿಸಿದ್ದ; ನೂರಾರು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದ . 
ಇಡೀ ಖಂಡಗಳು ಅವನ ದೃಷ್ಟಿಯಲ್ಲಿ ಅವಿಭಕ್ತ ಕುಟುಂಬದ ಸದಸ್ಯರಂತೆ 
ಕಂಡಿದ್ದುವು. ವೆಗೆನರ್ ಎಂದೂ ಕೇವಲ ಒಂದು ಸಾಕ್ಷಿ ಅಥವಾ ಆಧಾರದ 
ಮೇಲೆ ತನ್ನ ಕಲ್ಪನೆಯನ್ನು ಬೆಳೆಸಲಿಲ್ಲ . 


ಭೂ ಭೌತ ಸಾಕ್ಷಿಗಳು 

ವೆಗೆನರ್ ಹುಟ್ಟುವ ಮೊದಲೇ ಭೂ ಭೌತಕ್ಷೇತ್ರದಲ್ಲಿ ತಕ್ಕಮಟ್ಟಿನ 
ಪ್ರಗತಿಯಾಗಿತ್ತು. ಭೂಮಿಯ ಮೇಲೆ ಸೆಟೆದು ನಿಂತಿರುವ ಪರ್ವತಗಳು ಅವುಗಳ 
ಭಾರಕ್ಕೆ ಕುಸಿಯದೆ ಹೇಗೆ ನಿಂತಿವೆ? ಅವುಗಳಿಗೆ ಆಧಾರವೇನು ಎಂಬ ಬಗ್ಗೆ 
ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಭಾರಿ ಚಿಂತನೆಗಳೇ ನಡೆದಿದ್ದುವು. ಅದರಲ್ಲೂ 
ಭೂಮಿಯ ಮೇಲೆ ಲಕ್ಷಣಗಳನ್ನು ಸಂಖ್ಯಾಗಣಿತದ ರೀತ್ಯ ವಿಶ್ಲೇಷಿಸಿದರೆ ಎರಡು 
ಮಟ್ಟಗಳಿಗೆ ಅವು ಸೀಮಿತವಾಗಿರುವುದು ಸ್ಪಷ್ಟವಾಗಿತ್ತು. ಒಂದು ಖಂಡಗಳ ಮಟ್ಟ, 
ಮತ್ತೊಂದು ಸಾಗರ ಮಟ್ಟ, ಸರಿಸುಮಾರು ಈ ಅವಧಿಯಲ್ಲಿ ಮತ್ತೊಂದು 
ಅಂಶವೂ ಆದರಣೆಗಳಿಸಿತ್ತು . ಭೂಮಿಯ ಚಿಪ್ಪು ಎರಡು ಭಿನ್ನ ಸಂಯೋಜನೆಯ 
ಸ್ತರಗಳಿಂದಾಗಿದೆ ಎಂಬುದೇ ಆ ತಿಳಿವು. 

- ಹಿಮಾಲಯ ಪರ್ವತ ಪೂರ್ವ ಪಶ್ಚಿಮವಾಗಿ 2,400 ಕಿ. ಮೀ . ಉದ್ದಕ್ಕೂ 
ಹಬ್ಬಿದೆ. ಜಗತ್ತಿನ ಅತಿ ಎತ್ತರದ ಶೃಂಗ ಗೌರಿಶಂಕರ ಇರುವುದು ಈ ಮಹೋನ್ನತ 
ಪರ್ವತ ಮಾಲೆಯಲ್ಲಿ. ದಕ್ಷಿಣ ಅಮೆರಿಕದ ಆಂಡೀಸ್, ಆಫ್ರಿಕದ ಅಟ್ಲಾಸ್ , 
ಉತ್ತರ ಅಮೆರಿಕದ ರಾಕಿ. ಯೂರೋಪಿನ ಆಲ್ಸ್ , ರಷ್ಯದ ಯುರೇಲ್ಸ್ 
ಒಂದೊಂದೂ ಮಹೋನ್ನತ ಪರ್ವತಗಳೆ, ಭೂಮಿ ಇವುಗಳನ್ನು ಮಾಲೆಯಂತೆ 
ಧರಿಸಿದೆ. ಜಗತ್ತಿನ ಪರ್ವತಗಳ ಶಿಲಾರಾಶಿಯನ್ನು ಒಂದೆಡೆ ಗುಡ್ಡೆ ಹಾಕಿ ಅಳತೆ 
ಮಾಡಿದರೆ ಹತ್ತು ಕೋಟಿ ಘನ ಕಿಲೋಮೀಟರು ಜಾಗವನ್ನು ಒಂದಿಂಚೂ 
ಬಿಡದೆ ತುಂಬಬಹುದು. ಹಾಗಿದ್ದಲ್ಲಿ ಈ ಪರ್ವತ ರಾಶಿಯ ಭಾರಕ್ಕೆ ಭೂಮಿ 
ಕುಸಿಯುವುದಿಲ್ಲವೆ ? ಈ ಪ್ರಮಾಣದ ಶಿಲಾರಾಶಿಯನ್ನು ಭೂಮಿ ಹೇಗೆ ಹೊತ್ತು 
ನಿಂತಿದೆ ? ಇಂಥ ಪ್ರಶ್ನೆಗಳೇಳುವುದು ಸಹಜ . 

ಭೂಮಿ ಎಲ್ಲ ಭಾಗಗಳಲ್ಲೂ ಸಮತಟ್ಟಾಗಿಲ್ಲ. ಭೂಮಿಯ ಮೇಲೆಯಲ್ಲಿ 
ಉನ್ನತ ಪರ್ವತಗಳಿವೆ, ಪ್ರಸ್ಥಭೂಮಿ, ಮೈದಾನಗಳಿವೆ. ಹಾಗೆಯೇ ಸಾಗರ 
ತಳದ ತಗ್ಗಿನ ಭಾಗಗಳೂ ಇವೆ. ಇವೆಲ್ಲವೂ ನಿರ್ದಿಷ್ಟ ಸೂತ್ರಕ್ಕನುಗುಣವಾಗಿ 
ಹಂಚಿಕೆಯಾಗಿವೆ. ನಿಸರ್ಗದ ನಿಯಮಬದ್ದ ಕ್ರಿಯೆಗಳಿಗನುಸಾರ ಮೈದಳೆದಿವೆ. 
ಇವೆಲ್ಲವನ್ನೂ ಹೊತ್ತಿರುವ ಭೂಮಿಯ ಭೌತ ಸ್ಥಿತಿ ಹೇಗಿದೆ? ಈ ಪ್ರಶ್ನೆಗೆ 


ಟಿ.ಆರ್. ಅನಂತರಾಮು 


ಉತ್ತರಿಸಲು ಕಳೆದ ಶತಮಾನದಲ್ಲೇ ವಿಜ್ಞಾನಿಗಳು ಪ್ರಯತ್ನಿಸಿದ್ದಾರೆ. ಹೊರನೋಟಕ್ಕೆ 
ಭೂಮಿ ಗುಂಡಾಗಿದೆ ಎಂದು ನಿಮಗೆ ತೋರಬಹುದು. ಆದರೆ ವಸ್ತುಸ್ಥಿತಿ 
ಹೀಗಿಲ್ಲ. ಭೂಚಿಪ್ಪಿನ ಕೆಳಭಾಗ ದುರ್ಬಲವಾಗಿದೆ. ಅದು ಮೇಲಿನ ಶಿಲಾರಾಶಿಯ 
ಭಾರಕ್ಕೆ ಬಳುಕುತ್ತದೆ; ಬೆಲ್ಲದ ಪಾಕದಂತೆ ಸಾವಧಾನವಾಗಿ ಸರಿಯುತ್ತದೆ. ಒತ್ತಡಕ್ಕೆ 
ಮಣಿಯುತ್ತದೆ. ಊಟದ ತಟ್ಟೆಯ ತಳದಿಂದ ಬಕೆಟ್ಟಿನ ನೀರನ್ನು ಒತ್ತಿದರೆ 
ನೀರು ಸರಿಯುವಂತೆ ಭೂಚಿಪ್ಪಿನ ಶಿಲಾ ಭಾಗ ಅತ್ತಿತ್ತ ಸರಿಯುತ್ತದೆ. ಒತ್ತಡ 
ಕಡಿಮೆಯಾಗುತ್ತಲೇ ಮೂಲಮಟ್ಟಕ್ಕೆ ಬರುತ್ತದೆ. ಭೂಚಿಪ್ಪಿನ ಈ ಸ್ಥಿತಿಯನ್ನೇ 
ಡಟನ್ ಎಂಬ ವಿಜ್ಞಾನಿ 1889ರಲ್ಲಿ ' ಸಮಸ್ಥಿರತೆ' ಎಂದು ಕರೆದ. 

ಭೂಮಿಯ ಗುರುತ್ವವನ್ನಳೆದರೆ ಯಾವ ಫಲಿತಾಂಶ ಬರಬಹುದು? 
ಪರ್ವತಗಳ ಹೆಚ್ಚುವರಿ ದ್ರವ್ಯರಾಶಿ ಅಧಿಕ ಗುರುತ್ವವನ್ನು ತೋರಿಸಬೇಕು. ಈ 
ಲೆಕ್ಕಾಚಾರದಂತೆ ಹಿಮಾಲಯ ಪರ್ವತಸ್ತೋಮ ಅದರ ಹೆಚ್ಚಿನ ಶಿಲಾರಾಶಿಯಿಂದ 
ಬೇರೆ ಪರ್ವತಗಳಿಗಿಂತ ಹೆಚ್ಚಿನ ಗುರುತ್ವ ತೋರಬೇಕು. ಆದರೆ ಫಲಿತಾಂಶ ಇದಕ್ಕೆ 
ವಿರುದ್ಧವಾಗಿದೆ . ಭಾರತದ ಸರ್ವೇಯರ್ ಜನರಲ್ ಆಗಿದ್ದ ಜಾರ್ಜ್ ಎವರೆಸ್ಟ್ 
( 1828 - 1843), (ಎವರೆಸ್ಟ್ ಶಿಖರವನ್ನು ಈತನ ಹೆಸರಿನಿಂದಲೇ ಕರೆದಿದೆ.) 
ಹಿಮಾಲಯ ಬಳಿ ಗುರತ್ವವನ್ನೆಳೆದಾಗ ಲೋಲಕದ ಗುಂಡು ಹಿಮಾಲಯದತ್ತ 
ಸೆಳೆಯುವುದರ ಬದಲು ದಕ್ಷಿಣದ ಕಡೆಗೆ ವಾಲಿತು. ಇದಕ್ಕೆ ಕಾರಣ ಬಹು 
ಸಷ, ಹಿಮಾಲಯದ ಶಿಲೆಗಳು ದಕ್ಷಿಣದ ಶಿಲೆಗಳಿಗಿಂತ ಕಡಿಮೆ ಸಾಂದ್ರತೆ 
ಹೊಂದಿವೆ. ಹಿಮಾಲಯ ಪರ್ವತವನ್ನು ರೂಪಿಸಿರುವ ಶಿಲೆಗಳು ಗಾತ್ರದಲ್ಲಿ 
ದೊಡ್ಡವಿರಬಹುದು. ಆದರೆ ದಕ್ಷಿಣದಲ್ಲಿ ಕಂಡು ಬರುವ ಅಗ್ನಿಶಿಲೆಗಳು ಅದರಲ್ಲೂ 
ಸಾಗರ ತಳದಲ್ಲಿ ಕೆನೆಗಟ್ಟಿ ನಿಂತಿರುವ ಬಸಾಲ್ಟ್ ಶಿಲೆಗಳಿಗಿಂತ ಅವು ಕಡಿಮೆ 
ಸಾಂದ್ರತೆ ಹೊಂದಿವೆ. 

- ಬ್ರಿಟನ್ನಿನ ಆಸ್ಥಾನ ಗಣಿತ ಪಂಡಿತ ಪ್ರಾಟ್ ಎಂಬ ಪಾದ್ರಿ ನಿಸರ್ಗ ರೂಪಿಸಿರುವ 
ತಕ್ಕಡಿಯನ್ನು ಹೀಗೆ ವಿವರಿಸಿದ : 


'ಭೂಮಿಯ ಮೇಲೆ ಎದ್ದು ಕಾಣುವ ಪರ್ವತಸ್ತೋಮಗಳ ಕೆಳಗೆ ಭೂಚಿಪ್ಪು ತುಂಬ 
ಹಗುರವಾಗಿದೆ. ಭೂಮಿಯ ಶಿಲಾಗೋಳದ ಮೇಲೆ, ಬೇರೆ ಬೇರೆ ಸಾಂದ್ರತೆಯ ವಿವಿಧ 
ಶಿಲಾತುಂಡುಗಳಿವೆ. 


ಭೂಮಿಯ ಒಳಗೆ ಇವುಗಳು ಒಂದೇ ಮಟ್ಟ ಕಾಯ್ದುಕೊಂಡು ತೇಲುತ್ತಿವೆ. ನಮಗೆ 
ಒಂದೊಂದು ಪರ್ವತಗಳು ಬೇರೆ ಬೇರೆ ಎತ್ತರದಲ್ಲಿ ಕಾಣುತ್ತವೆ. ಹಗುರವಾಗಿದ್ದಷ್ಟೂ ಅವುಗಳ 
ನೆಲಮಟ್ಟದಿಂದ ಎತ್ತರಕ್ಕೇರಿರುತ್ತವೆ. ಹೆಚ್ಚು ಸಾಂದ್ರತೆ ಇರುವ ಶಿಲಾತುಂಡುಗಳು ಕೆಳಮಟ್ಟಕ್ಕೆ 
ಕುಸಿದಿರುತ್ತವೆ. ನೀರಿನ ತೊಟ್ಟಿಯಲ್ಲಿ ತೇಲಿಬಿಟ್ಟ ರಬ್ಬರಿನ ಬಲೂನು ಹೆಚ್ಚು ಎತ್ತರವಾಗಿ 


68 


ಆಲ್‌ಫ್ರೆಡ್ ವಿನೆಗರ್ 


ಕಾಣುವುದಿಲ್ಲವೇ ? ಹಾಗೆಯೇ ಅದರ ಜೊತೆಯಲ್ಲೇ ಮರದ ತುಂಡು ತೇಲಿಬಿಟ್ಟರೆ, ಅದು 
ಹೆಚ್ಚು ಸಾಂದ್ರವಿರುವುದರಿಂದ ನೀರಿನ ಮಟ್ಟದ ಕೆಳಗೂ ವಿಸ್ತರಿಸಿರುತ್ತದೆ ತಾನೇ ?' 

ವಿಜ್ಞಾನ ರಂಗದಲ್ಲಿ ಯಾವುದೇ ಸಿದ್ದಾಂತವನ್ನು ಯಾವ ಕಾಲಕ್ಕೂ 
ದಿಢೀರೆಂದು ಒಪ್ಪುವುದಿಲ್ಲ . ವಾದಕ್ಕೆ ವಾದವಿರುತ್ತದೆ. ಕೆಲವೊಮ್ಮೆ ತಮ್ಮ 
ವಾದವನ್ನು ಸಮರ್ಥಿಸಿಕೊಳ್ಳಲು ಪುರಾವೆಗಳನ್ನೊದಗಿಸಬೇಕಾಗುತ್ತದೆ; ಒರೆಗಲ್ಲಿಗೆ 
ಹಚ್ಚಿ ಪ್ರಮಾಣೀಕರಿಸಬೇಕಾಗುತ್ತದೆ . ಮತ್ತೊಬ್ಬ ಬ್ರಿಟನ್ನಿನ ಖಗೋಳ ಪಂಡಿತ 
ಜಾರ್ಜ್ ಏರಿ , ಶಿಲಾಪದರದ ಏರುಪೇರನ್ನು ಮತ್ತು ಅದರ ಸಮಸ್ಥಿರತೆಯನ್ನು 
ಬೇರೆಯದೇ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದ; 

“ನೀರಿನಲ್ಲಿ ತೇಲುವ ದೊಡ್ಡ ಬರ್ಫದ ತುಂಡುಗಳು ಏನನ್ನು ಸೂಚಿಸುತ್ತವೆ? ಬರ್ಫದ 
ತುಂಡು ಗಾತ್ರದಲ್ಲಿ ಬೇರೆ ಬೇರೆ ಇರಬಹುದು. ಆದರೆ ಅವುಗಳ ಸಾಂದ್ರತೆ ಒಂದೇ . ದೊಡ್ಡ 


ಪರ್ವತ 


ಪ್ರಸ್ಥಭೂಮಿ 


ಸಾಗರ 


-- - - ಅರಘನರೂಪದ ಕೆಳ ವಲ 
( ಆ) ಪ್ರಾಟ್ ಕಲ್ಪನೆ 


- ಗ್ರಾಂ / ಘ . ಸ . 
1 2² 


+ # 


3 


ಸಮಸ್ಥಿರತೆಯ ಎರಡು ಕಲ್ಪನೆಗಳು 


ಟಿ.ಆರ್. ಅನಂತರಾಮು 


69 


ಬರ್ಫದ ತುಂಡಾಗಿದ್ದರೆ ನೀರಿನ ಮೇಲೆಎತ್ತರಕ್ಕೆ ಏರುವಂತೆಯೇ ನೀರಿನ ಕೆಳಗೆ ಹೆಚ್ಚು ಆಳಕ್ಕೂ 
ಚಾಚಿರುತ್ತದೆ. ಭೂ ಮೇಲ್ಕಿಯಲ್ಲಿ ಕಾಣುವ ಪರ್ವತಗಳ ಕತೆಯೂ ಇದೇ . ದೊಡ್ಡ ಪರ್ವತಗಳ 
ಆಳಕ್ಕೆ ಬೇರು ಬಿಟ್ಟು ಭಾರವನ್ನು ಸರಿದೂಗಿಸುತ್ತವೆ.' 

ಇದು ಏರಿಯ ಸಿದ್ಧಾಂತ. ಈಗ ಭೂಮಿಯ ಮೇಲಿನ ಪರ್ವತಗಳಷ್ಟೇ 
ಅಲ್ಲ, ಸಾಗರ ತಳದ ಶಿಲಾಹರವನ್ನೂ ವಿವರವಾಗಿ ಅಧ್ಯಯನ ಮಾಡಲು 
ಸಾಧ್ಯವಾಗಿದೆ. ಭೂಚಿಪ್ಪಿನಲ್ಲಿ ಸಾಗರ ತಳವನ್ನು ರೂಪಿಸಿರುವ ಶಿಲೆಗಳು 
ಖಂಡವನ್ನು ರೂಪಿಸಿರುವ ಶಿಲೆಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಸಾಂದ್ರ, ಸಾಗರದ 
ತಳದ ಶಿಲೆಗಳು ಖಂಡಗಳ ಮಟ್ಟಕ್ಕಿಂತ ಕೆಳಗಿರುವುದು ಎಲ್ಲರ ಗಮನಕ್ಕೂ 
ಬಂದಿರುವ ಸಂಗತಿ. ಈ ದೃಷ್ಟಿಯಲ್ಲಿ ಪ್ರಾಟ್ ಪ್ರತಿಪಾದಿಸಿದ ಸಿದ್ದಾಂತಕ್ಕೆ ಒಪ್ಪಿಗೆ 
ಇದೆ. ಭೂಮಿಯ ಶಿಲಾ ಫಲಕಗಳು ಯಾವುದೇ ಗಾತ್ರವಿರಲಿ, ಸಾಂದ್ರವಿರಲಿ , 100 
ಕಿ. ಮೀ , ಆಳದಲ್ಲಿರುವ ಪ್ಲಾಸ್ಟಿಕ್ ಸದೃಶ ಶಿಲಾಪಾಕದ ಮೇಲೆತೇಲುತ್ತಿವೆ, ಮೆಲ್ಲಗೆ 
ಸರಿಯುತ್ತಿವೆ; ಪರಸ್ಪರ ಘರ್ಷಿಸುತ್ತವೆ. ಇದು ಇತ್ತೀಚಿನ ಕಲ್ಪನೆ. ಹಾಗೆಯೇ 
ಜಾರ್ಜ್ ಏರಿ ಪ್ರತಿಪಾದಿಸಿದ ಸಿದ್ದಾಂತ ಕೆಲವು ಮಟ್ಟಿಗೆ ಅನುಮೋದನೆಯನ್ನು 
ಪಡೆದಿವೆ. ಭೂಚಿಪ್ಪಿನಲ್ಲಿ ಪರ್ವತಸ್ತೋಮಗಳು ಆಳವಾಗಿ ವಿಸ್ತರಿಸಿವೆ. ಪರ್ವಗಳು 
ಬೇರುಬಿಟ್ಟಿವೆ ಎಂದರೂ ಒಪ್ಪಿತು. ಇವು ನೀರಿನ ಮೇಲೆ ತೇಲುವ ಬರ್ಫದ 
ತುಂಡಿನಂತೆ, ಭೂಮಿಯ ಚಿಪ್ಪು ತಕ್ಕಡಿಯಂತೆ ವರ್ತಿಸಿ ಒಂದೆಡೆ ಪರ್ವತಗಳನ್ನೂ , 
ಮತ್ತೊಂದೆಡೆ ಸಾಗರ ತಳವನ್ನೂ ಸಮಸ್ಥಿತಿಯಲ್ಲಿ ಹಿಡಿದಿಟ್ಟಿದೆ. ಹೇಗೆಂದರೆ 
ತಕ್ಕಡಿಯ ಒಂದು ತಟ್ಟೆಯಲ್ಲಿ ಒಂದು ಕಿ. ಗ್ರಾಂ . ಹತ್ತಿಯನ್ನೂ ಮತ್ತೊಂದು , 
ತಟ್ಟೆಯಲ್ಲಿ ಒಂದು ಕಿಲೋಗ್ರಾಂ ಕಬ್ಬಿಣವನ್ನು ಇಟ್ಟಂತೆ ; ತೂಕವೊಂದೇ , ಆದರೆ 
ಗಾತ್ರ ಬೇರೆ. 


ಈಗ್ಗೆ ಇಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ಭೂಮಿ ಭಯಂಕರ ಹಿಮಾಕ್ರಮಣವನ್ನು 
ಎದುರಿಸಿತು. ಆಗ ಇಡೀ ಉತ್ತರಾರ್ಧ ಗೋಳ ಹಿಮದಿಂದ ಮುಚ್ಚಿಹೋಗಿತ್ತು. 
ಹತ್ತು ಸಾವಿರ ವರ್ಷಗಳ ಹಿಂದಷ್ಟೇ ಹಿಮನದಿಗಳು ಹಿಂದೆ ಸರಿಯಲು 
ತೊಡಗಿದವು. ಹಿಮ ಪ್ರಳಯ ಖಂಡಗಳ ಮೇಲೆ ಎಷ್ಟು ಪ್ರಮಾಣದ ಬರ್ಫವನ್ನು 
ತುಂಬಿತ್ತೆಂದರೆ ಕೆಲವೆಡೆ ಹಿಮರಾಶಿ 300೦ ಮೀಟರ್ ಮಂದವಾಗಿತ್ತು . ಈ 
ಭಾರಕ್ಕೆ ಭೂಚಿಪ್ಪು ಕುಸಿದು ಬೃಹತ್ ತಗ್ಗುಗಳಾದುವು; ಒತ್ತಿ ಹಿಡಿದ ಬಲೂನಿನಲ್ಲಿ 
ಬೀಳುವ ಗುಳಿಯಂತೆ. ಈಗ ಅಂದಿನ ಬಹುಪಾಲು ಬರ್ಫ ಕರಗಿದೆ. ಅಂಥ 
ಜಾಗಗಳು ಸಾವಧಾನವಾಗಿ ಮೈ ಕೊಡವಿಕೊಂಡು ಮೇಲೆಳಲು ಪ್ರಾರಂಭಿಸಿವೆ . 
ಬರ್ಫಕ್ಕೆ ಬಲಿಯಾಗಿದ್ದ ಉತ್ತರ ಅಮೆರಿಕದ ಭೂಭಾಗ ಈಗ 275 ಮೀಟರ್ 
ಎತ್ತರ ಏರಿದೆ. 


70 


ಆಲ್‌ಫ್ರೆಡ್ ವೆನೆಗರ್ 


ಅ, ಐಹೆರಿಂಗ್ ಕಲ್ಪನೆ 


9 ಆರ್ಕಾಟ್ಯಾಂಟಸ 


ಸಮಭಾಜಕ ವೃತ್ತ 


ಆರ್ಕೆಲೆನಿಸ್ 


ಐಹರಿಂನ್ 


: ಸಮ ಭಾಜಕ ವೃತ 


ವಗಸರ್‌ 

ಆ. ಖಂಡಗಳ ಅಲಿತದ ಬಗ್ಗೆ ವೆಗೆನರ್ ಕಲ್ಪನೆ 


ಖಂಡಗಳನ್ನು ಸಂಪರ್ಕಿಸುವ ಭೂಸೇತುವೆಗಳ ಕಲ್ಪನೆ 


ಟಿ. ಆರ್. ಅನಂತರಾಮು 


ಖಂಡಗಳ ಬೆಸುಗೆಗೆ ಭೂ ಸೇತುವೆ 

ಬೇರೆ ಬೇರೆ ಖಂಡಗಳಲ್ಲಿ ಒಂದೇ ಬಗೆಯ ಪಳೆಯುಳಿಕೆಗಳು ಕಂಡು 
ಬಂದುದರಿಂದ ವೆಗೆನರ್‌ನ ಸಿದಧಾಂತವನ್ನು ಒಪ್ಪದ ವಿಜ್ಞಾನಿಗಳು ಖಂಡ 
ಖಂಡಗಳ ನಡುವೆ ಸೇತುವೆಯನ್ನು ಕಲಿಸಿದರು. ಅಂತಹ ಸೇತುವೆಗಳ ಮೂಲಕ 
ಪ್ರಾಣಿಗಳು ದಾಟಿ ಬೇರೆ ಖಂಡಗಳಿಗೆ ವಲಸೆ ಹೋಗಿರಬಹುದೆಂದರು. ಉದಾ; 
ನರಿ ಮೂತಿಯ ಮಂಗ, ಮಡಗಾಸ್ಕರ್, ಶ್ರೀಲಂಕ, ಭಾರತದಲ್ಲಷ್ಟೇ ಕಂಡು 
ಬರುತ್ತದೆ. ಈ ಜಾತಿಯ ಮಂಗಗಳನ್ನು ಲೆಮೂರ್ ಎಂದು ಕರೆದಿದ್ದಾರೆ. ಈ 
ಪ್ರದೇಶಗಳನ್ನು ಸಂಪರ್ಕಿಸುವ ಸೇತುವೆಗಳಿಲ್ಲದಿದ್ದರೆ ಈ ಮಂಗಗಳು ಹಾರಿ 
ಬರಲು ಸಾಧ್ಯವೇ ? ಅವರು ಪ್ರಶ್ನಿಸಿದರು. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದ 
ಈ ಭಾಗವನ್ನು ಲೆಮೂರಿಯ ಎಂದೇ ನಾಮಕರಣ ಮಾಡಿದರು. ಇದೇ ವೇಳೆಗೆ 
ಐಹೆರಿಂಗ್ ಎಂಬ ಚಿಂತಕ, ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕ ಖಂಡಗಳ ನಡುವೆ 
ಭೂಸೇತುವೆಯ ಸಾಧ್ಯತೆಯ ಬಗ್ಗೆ ಯೋಚಿಸಿ , ಅದನ್ನು ನಕ್ಷೆಗಳ ಮೂಲಕವೂ 
ವ್ಯಕ್ತಪಡಿಸಿದ. ಆ ಭಾಗಕ್ಕೆ ಆರ್ಕಿಲೆನಿಸ್ ಎಂದೂ ಕರೆದ. ಸಮಭಾಜಕ ವೃತ್ತದ 
ಉತ್ತರಕ್ಕೆ ಉತ್ತರ ಅಮೆರಿಕ ಹಾಗೂ ವಾಯುವ್ಯ ಆಫ್ರಿಕ ಸಂಪರ್ಕಿಸುವಂತೆ 
ಆರ್ಕ್‌ಟ್ಲಾಂಟಿಕ್ ಎಂಬ ಸೇತುವೆಯನ್ನೇ ಕಲ್ಪಿಸಿದ್ದ . ಪ್ರಾಯಶಃ ಹತ್ತೊಂಬತ್ತನೆಯ 
ಶತಮಾನದ ಅನೇಕ ಪ್ರಾನ್ದೀವಿ ಶಾಸ್ತ್ರಜ್ಞರು ಭೂಖಂಡಗಳನ್ನು ಸಂಪರ್ಕಿಸುವ 
ಸೇತುವೆಗಳ ಅಸ್ಥಿತ್ವದ ಬಗ್ಗೆ ಹೆಚ್ಚು ವಾಲಿದ್ದರು. ಸರಿಸುಮಾರು ಇದೇ ಕಾಲಕ್ಕೆ 
ಜರ್ಮನಿಯ ಪ್ರಾಣಿ ವಿಜ್ಞಾನಿ ಮೈಕೇಲ್ ಸನ್ ಬೇರೆ ಬೇರೆ ಖಂಡಗಳಲ್ಲಿ 
ಹುಳುಗಳ ಹಂಚಿಕೆ ತೋರುವ ನಕ್ಷೆಯೊಂದನ್ನು ತಯಾರಿಸಿದ್ದ; ವೆಗೆನರ್‌ಗೆ 
ಇದು ಅತ್ಯಮೂಲ್ಯ ಮಾಹಿತಿಯಾಗಿ ಪರಿಣಮಿಸಿತ್ತು ; ಹೆಲಿಕ್ಸ್ ಕೊಮಾಟಿಯ , 
ಯೂರೋಪು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕ , ಆಸ್ಟ್ರೇಲಿಯ , ಭಾರತ, 
ದಕ್ಷಿಣ ಆಫ್ರಿಕ ಈ ಭಾಗಗಳಲ್ಲಿ ಹಂಚಿಕೆಯಾಗಿರುವ ಒಂದು ಶಂಖ ಜಾತಿಯ 
ಹುಳು, ವೆಗೆನರ್ ಇದನ್ನೆ ಆಧಾರವಾಗಿಟ್ಟುಕೊಂಡು ಹಿಂದೆ ಭೂ ಖಂಡಗಳು 
ಒಂದುಗೂಡಿರದಿದ್ದರೆ ಇವುಗಳ ಹಂಚಿಕೆಯನ್ನು ಹೇಗೆ ಸಮರ್ಥಿಸುವುದು ಎಂದು 
ಕೇಳಿದುದೇ ಅಲ್ಲದೇ ಭೂ ಸೇತುವೆಯ ಕಲ್ಪನೆಯನ್ನು ಸಂಪೂರ್ಣವಾಗಿ ತಳ್ಳಿ 
ಹಾಕಿದ. 


00 


. ಭೂಮಿಯ ಶಿಲಾಸ್ತರಗಳನ್ನು ಬಗೆದಾಗ, ಹೊಸ ಹೊಸ ಪುರಾವೆಗಳು 
ದೊರೆತವು. ಇಂಥ ಪುರಾವೆಗಳಲ್ಲಿ ಉರಗವರ್ಗದ ಪ್ಲಸೋಸಾರಸ್ ಎಂಬ 
ಪಳೆಯುಳಿಕೆಯೂ ಒಂದು. ಈ ಜೀವಿ ದಕ್ಷಿಣ ಆಫ್ರಿಕ ಮತ್ತು ಬ್ರೆಜಿಲ್‌ನ 
ಶಿಲಾಸ್ತರಗಳಿಗೆ ಮಾತ್ರ ಸೀಮಿತವಾಗಿದೆ ; ಬೇರೆ ಖಂಡಗಳಿಗೆ ದೊರೆತಿಲ್ಲ. 
ಇದರ ಜೊತೆಗೆ ಪ್ರಾನ್ದೀವಿ ಕಲ್ಪದ ಕೊನೆಯ ಕಾಲಾವಧಿಯಲ್ಲಿ ಹೇರಳವಾಗಿ 


72 


ಆಲ್‌ಫ್ರೆಡ್ ವೆನೆಗರ್‌ 


ಬೆಳೆದಿದ್ದ ಗ್ಲಾಸಾಪ್ರಿಸ್ ಸಸ್ಯದ ಅವಶೇಷಗಳು ಗೊಂಡ್ವಾನ ಖಂಡದ ಶಿಲೆಗಳಲ್ಲಿ 
ಏಕಪ್ರಕಾರವಾಗಿ ಹಂಚಿಕೆಯಾಗಿರುವುದು ಕಂಡು ಬಂದಿತು. ಸಸ್ಯಗಳ ಹಂಚಿಕೆಯಲ್ಲಿ 
ಭೂ ಸೇತುವೆಯ ಪಾತ್ರ ಏನೂ ಇಲ್ಲವೆಂಬುದು ವೆಗೆನರ್‌ನ ತರ್ಕ , ಅಟ್ಲಾಂಟಿಕ್ 
ತೀರದ ಇಬ್ಬದಿಯಲ್ಲಿ ಶಂಖದ ಹುಳುಗಳ ಹಂಚಿಕೆಯನ್ನು ಭೂ ಸೇತುವೆಯ 
ಕಲ್ಪನೆಯ ಮೂಲಕ ಉತ್ತರಿಸುವುದು ಸಮಂಜಸವಲ್ಲವೆಂದು ಹೇಳಿದ. ಇದಕ್ಕೆ 
ಬದಲು ಭೂ ಖಂಡಗಳು ಒಂದುಗೂಡಿದ್ದುದರಿಂದ ಇವುಗಳ ಹಂಚಿಕೆಯಲ್ಲಿ 
ಸಮಾನತೆ ಇದೆಯೆಂದು ಅವುಗಳನ್ನು ಸಾಕ್ಷಿಗಳನ್ನಾಗಿ ತೋರಿಸಿದ. ಪ್ರಾಗ್ಲೀವಿಗಳ 
ಅವಶೇಷಗಳನ್ನು ಆಧರಿಸಿದ ವೆಗೆನರ್‌ನ ಸಿದ್ದಾಂತಕ್ಕೆ ಮತ್ತಷ್ಟು ತಾರ್ಕಿಕ ನೆಲೆ 
ಸಿಕ್ಕಿದಂತಾಯಿತು. 

ಸಾಕ್ಷಿ ಒಂದೇ , ಆದರೆ ಅವುಗಳ ವ್ಯಾಖ್ಯೆ ಬೇರೆ ಬೇರೆ. ಒಂದು ಸಾಕ್ಷಿಯನ್ನು 
ತುಂಬ ಕುಶಲತೆಯಿಂದ ಹೇಗೆ ಭಿನ್ನ ಸಿದ್ದಾಂತಗಳನ್ನು ಸಮರ್ಥಿಸಿಕೊಳ್ಳಲು 
ಬಳಸಿಕೊಳ್ಳಬಹುದೆಂಬುದಕ್ಕೆ ಭೂಖಂಡಗಳ ಚಲನೆಯ ಬಗ್ಗೆ ನೀಡಿದ ಸಾಕ್ಷಿಗಳು 
ಅತ್ಯುತ್ತಮ ಉದಾಹರಣೆಗಳಾಗಿವೆ. ಹಾಗೆಂದೊಡನೆ ಭೂಸೇತುವೆಗಳ ಬಗ್ಗೆ 
ಕಲಿಸಿದ ವಿಜ್ಞಾನಿಗಳು ಸುಲಭವಾಗಿ ಖಂಡಗಳ ಸರಿತವನ್ನು ಒಪ್ಪಿಕೊಂಡರು 
ಎಂಬ ಅರ್ಥವಲ್ಲ. ಸ್ವತಃ ಪುರಾವೆಗಳನ್ನು ಮುಂದಿಡಲು ವಿರೋಧಿ ಬಣಕ್ಕೆ 
ಸಾಧ್ಯವಾಗಲೂ ಇಲ್ಲ. ಅಟ್ಲಾಂಟಿಕ್ ಹಾಗೂ ಹಿಂದೂ ಮಹಾಸಾಗರದ ತಳವನ್ನೆಲ್ಲ 
ಕೂಲಂಕಷವಾಗಿ ಸಮೀಕ್ಷಿಸಿದಾಗ ಅಲ್ಲೂ ಭೂ ಸೇತುವೆ ಇದ್ದುದಕ್ಕೆ ಯಾವುದೇ 
ಕುರುಹು ದೊರೆಯಲಿಲ್ಲ. ಸಾಗರದ ತಳದಲ್ಲಿ ಸಾಗರಾಂತರ್ಗತ ಪರ್ವತಗಳು 
ಕಂಡು ಬಂದುವು. ಅವು ಖಂಡಗಳನ್ನು ಬೆಸೆದಂತೆ ಅಡ್ಡಡ್ಡವಾಗಿ ವಿಸ್ತರಿಸಿಲ್ಲ; 
ಸುದೀರ್ಘ ಪರ್ವತಮಾಲೆಯಾಗಿ ಸಾಗರದುದ್ದಕ್ಕೂ ಹಬ್ಬಿವೆ. ಅಲ್ಲದೆ ಇಡೀ 
ಖಂಡವನ್ನು ಬೆಸೆಯುವಂತೆ ಸಂಪರ್ಕಗೊಂಡಿದ್ದರೆ ಅಂಥ ಸೇತುವೆಗಳು ಬೃಹತ್ 
ಗಾತ್ರದ ಸೇತುವೆಗಳೇ ಆಗಿರಬೇಕು; ಸರಿಸುಮಾರು ಅವು ಈಗಿನ ಒಂದು 
ಸಾಮಾನ್ಯ ಖಂಡದಷ್ಟೇ ವಿಸ್ತಾರವಾಗಿರಬೇಕು. ಈಗಾಗಲೇ ಹೇಳಿದಂತೆ ಖಂಡ 
ಮತ್ತು ಸಾಗರಗಳನ್ನು ರೂಪಿಸಿರುವ ಶಿಲೆಗಳು ಸಂಪೂರ್ಣವಾಗಿ ಭಿನ್ನವಾದುವು. 
ಒಂದು ವೇಳೆ ಅಂಥ ಸೇತುವೆಗಳು ತಮ್ಮದೇ ಭಾರದಿಂದಲೋ ಅಥವಾ 
ಮತ್ತಾವುದಾದರೂ ಬಲದಿಂದಲೋ ಕುಸಿದಿದ್ದರೆ ಗಾತ್ರಕ್ಕೆ ತಕ್ಕಂತೆ ಸಾಗರದ ಮಟ್ಟ 
ಹೆಚ್ಚಿ, ನೀರು ಹೊರಚೆಲ್ಲಬೇಕಾಗಿತ್ತು; ಹೊರ ಚೆಲ್ಲಿದ ನೀರು ಜಲಪ್ರಳಯವನ್ನೇ 
ಮಾಡಬೇಕಾಗಿತ್ತು; ವೆಗೆನರ್ ಕೂಡ ತನ್ನ ಸಾಮಾನ್ಯ ಜ್ಞಾನವನ್ನು ಅನ್ವಯಿಸಿ 
ಇಂಥ ಸರಳ ಪ್ರಶ್ನೆಗಳನ್ನೇ ಕೇಳಿದ. ಭೂ ಸೇತುವೆಯ ಕಲ್ಪನೆ ಅವೈಜ್ಞಾನಿಕವಷ್ಟೇ 
ಅಲ್ಲ , ಅನವಶ್ಯಕ ಕೂಡ ಎಂದು ಸಾರಿದ . 


ಟಿ .ಆರ್. ಅನಂತರಾಮು 


ತುಂಡು ಚಿತ್ರದ ತೊಡಕು 

ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯಾವುದಾದರೊಂದು 
ಪರಿಚಯವಿರುವ ಪ್ರಾಣಿಯ ಆಕೃತಿಯ ಬಿಡಿಭಾಗವನ್ನು ಕೊಟ್ಟು ಅವುಗಳನ್ನು 
ಜೋಡಿಸಿ ಆ ಮೂಲಕ ಪ್ರಾಣಿಯ ಶರೀರ, ಅಂಗಾಂಗ ಇವುಗಳ ಪರಿಚಯ 
ಮಾಡಿಕೊಡುವುದು ಬೋಧನೆಯ ಒಂದು ಕ್ರಮವೇ ಆಗಿದೆ. ಹಾಗೆಯೇ ಒಂದು 
ಚಿತ್ರ ಪಟವನ್ನು ಹಲಗೆಗೆ ಅಂಟಿಸಿ, ಗರಗಸದಲ್ಲಿ ಹೇಗೆಂದರೆ ಹಾಗೆ ಕೊಯ್ತು, 
ತುಂಡು ಮಾಡಿ, ಆ ತುಂಡುಗಳನ್ನು ಜೋಡಿಸಿ ಮೂಲ ಚಿತ್ರದ ಪುನರ್‌ರಚನೆ 
ಮಾಡುವುದು ತುಂಡು ಚಿತ್ರದ ತೊಡಕು ಎಂದೇ ಖ್ಯಾತವಾಗಿದೆ . ಇಂಗ್ಲೀಷ್‌ನಲ್ಲಿ 
ಇದನ್ನು ಜಿಗ್ ಸ್ವಾ ಫಜಲ್ ಎನ್ನುತ್ತಾರೆ. ವೆಗೆನರ್ ಈ ಸರಳ ಉದಾಹರಣೆಯನ್ನು 
ಖಂಡಗಳ ಸರಿತಕ್ಕೂ ಅನ್ವಯಿಸಿದ್ದು ನಿಜಕ್ಕೂ ಸೋಜಿಗವೆನ್ನಿಸುತ್ತದೆ . ಅಟ್ಲಾಂಟಿಕ್ 
ಸಾಗರದ ಇಬ್ಬದಿಗಳಲ್ಲಿ ಸಾಮ್ಯವಿದೆ ಎಂಬುದನ್ನು ಆಧಾರವಾಗಿಟ್ಟುಕೊಂಡು 
ವೆಗೆನರ್ ತನ್ನ ಮೂಲಕಲ್ಪನೆಯನ್ನು ಬೆಳೆಸಿದ. ದಕ್ಷಿಣ ಆಫ್ರಿಕದ ಕೇಪ್ ಪರ್ವತದ 
ಮಡಿಕೆಯ ಚಾಡು, ಅರ್ಜೆಂಟೈನಾ ಭಾಗಕ್ಕೂ ವಿಸ್ತರಿಸಿ, ಮುಂದೆ ಬೋನಸ್ 
ಐರಿಸ್ ಪರ್ವತಗಳನ್ನು ಕೂಡಿಕೊಳ್ಳುವುದನ್ನು ತೆಗೆನರ್ ಆಗಲೇ ಗುರುತಿಸಿದ್ದ . 
ಆಫ್ರಿಕದ ವಜ್ರ ನಿಕ್ಷೇಪ ದೊರೆಯುವ ಶಿಲಾಪ್ರಾಂತ್ಯಕ್ಕೂ ಬ್ರೆಜಿಲ್‌ನ ಅಂಥದೇ 
ಶಿಲಾ ಪ್ರಾಂತ್ಯಕ್ಕೂ ಸಂಯೋಜನೆಯಲ್ಲಿ, ರಚನೆಯಲ್ಲಿ ಸಾಮ್ಯವಿರುವುದನ್ನು 
ತುಂಬ ಜಾಗರೂಕತೆಯಿಂದ ಗುರುತಿಸಿದ. ಪಶ್ಚಿಮ ಯೂರೋಪಿನ ಪರ್ವತದ 
ಶಾಖೆಗಳು ನ್ಯೂಫೌಂಡ್ ಲ್ಯಾಂಡ್, ನೋವಾಸ್ಕೋಟಿಯಕ್ಕೆ ವಿಸ್ತರಿಸಿರುವುದನ್ನು 
ಅವನು ಬೊಟ್ಟು ಮಾಡಿ ತೋರಿಸಿದ. ವೆಗೆನರ್‌ಗೆ ಭೂಖಂಡಗಳ ಹಂಚಿಕೆಯ 
ಸಮಗ್ರ ದರ್ಶನವೇ ಆಯಿತು. 

ವೆಗೆನರ್ ತುಂಡು ಚಿತ್ರದ ತೊಡಕನ್ನು ಅತ್ಯಂತ ಸರಳವಾಗಿ ತನ್ನದೇ ಆದ 
ಮಾತುಗಳಲ್ಲಿ ವಿವರಿಸಿದ್ದಾನೆ: 


'ಇದು ಹರಿದು ಚೂರಾದ ವೃತ್ತ ಪತ್ರಿಕೆಯ ಅಂಚನ್ನು ಕೂಡಿಸಿ ಸಮಾಚಾರದ ಮುದ್ರಿತ 
ಪಂಕ್ತಿಗಳನ್ನು ಅವುಗಳ ಸಾಲಿನಲ್ಲೇ ಬರುವಂತೆ ಕೂಡಿಸುವ ಹಾಗೆ, ಹಾಗೇನಾದರೂ ಸಾಲುಗಳು 
ಕೂಡಿಕೊಂಡರೆ ಅವು ಮೂಲದಲ್ಲಿ ಇದ್ದುದೇ ಹಾಗೆ ಎಂಬ ಅರ್ಥ ಬರುತ್ತದೆ. ಒಂದು 
ವೇಳೆ ಒಂದೇ ಒಂದು ಸಾಲು ಕೂಡಿ ಬಂದಿತೆನ್ನಿ , ಆಗ ಸಾಲುಗಳ ನಿರಂತರತೆಯ ಬಗ್ಗೆ 
ಯೋಚಿಸಬೇಕಾಗುತ್ತದೆ. ಇದಕ್ಕೆ ಬದಲು ಅನೇಕ ಸಾಲುಗಳು ಕೂಡಿಬಂದರೆ ಅವು ಒಂದಾಗಿರುವ 
ಸಾಧ್ಯತೆ ತೀರ ಹೆಚ್ಚು.' 

- ಇಡೀ ಭೂಗೋಳವನ್ನು ನೈಸರ್ಗಿಕ ಲಕ್ಷಣ, ವಾಯುಗುಣ, ಮುಂತಾದ 
ಅಂಶಗಳ ಆಧಾರದ ಮೇಲೆ ಬೇರೆ ಬೇರೆ ವಲಯಗಳಾಗಿ ವಿಂಗಡಿಸಿದೆಯಲ್ಲವೆ ? 
ಒಂದೊಂದು ವಲಯಕ್ಕೂ ಅವುಗಳಿಗೆ ವಿಶಿಷ್ಟವೆನ್ನಿಸುವ ಲಕ್ಷಣಗಳಿವೆ. ಉದಾ; 
ಸಮಭಾಜಕ ವೃತ್ತದಲ್ಲಿ ನಿತ್ಯಹರಿದ್ವರ್ಣದ ಕಾಡುಗಳು ಬೆಳೆದಿವೆ. ಧ್ರುವ 


74 


ಆಲ್ಫ್ರೆಡ್ ವೆನೆಗರ್ 


ಪ್ರದೇಶಗಳಲ್ಲಿ ತಂಡಾ ಸಸ್ಯಗಳೆನಿಸಿಕೊಂಡಿರುವ ಕುರುಚಲು ಗಿಡಗಳಿವೆ. 
ಉಷ್ಣವಲಯಗಳಲ್ಲಿ ಸವನ್ನ ಹುಲ್ಲುಗಾವಲುಗಳಿವೆ. ಅಂತೆಯೇ ಮಾನ್ಸೂನ್ 
ವಲಯವೂ ಇದೆ. ಈ ವಲಯ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ 
ಇಬ್ಬದಿಯಲ್ಲೂ ಹಬ್ಬಿದೆ. ಕರ್ಕಾಟಕ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ಉದ್ದಕ್ಕೂ 
ಸುಡುವ ಮರಳುಗಾಡುಗಳು ನೆಲೆಯಾಗಿವೆ. ವರ್ಷಕ್ಕೆ ಸುಮಾರು 40 ಸೆ. ಮೀ . 
ಮಳೆಯಾಗದ , ಬೇಸಿಗೆಯಲ್ಲೂ ಸುಮಾರು 30 . ಸೆಂ . ಗಳಷ್ಟು ಶಾಖಗೊಳ್ಳುವ 
ಪ್ರದೇಶ ಮೆಡಿಟೇರಿಯನ್ ವಲಯ ಎನ್ನಿಸಿಕೊಂಡಿದೆ. ಈ ಒಂದೊಂದು 
ವಲಯಗಳಲ್ಲಿ ಮಳೆಮಾರುತಗಳು, ಬೇಸಗೆ , ಚಳಿಗಾಲಗಳ ತೀವ್ರತೆಗಳೂ ಬೇರೆ 
ಬೇರೆ ಇರುತ್ತವೆ. ಇದು ಭೂಗೋಳದ ಇಂದಿನ ಸ್ಥಿತಿ. ಅದರ ಹಿಂದಿನ 
ಸ್ಥಿತಿ ಹೇಗಿತ್ತು ? ಧ್ರುವ ಪ್ರದೇಶ ಸದಾ ಬರ್ಫದಿಂದ ಮುಚ್ಚಿತ್ತೆ? ಸಮಭಾಜಕ 
ವೃತ್ತ ಎಂದೂ ಉಷ್ಣ ವಲಯವಾಗಿತ್ತೆ ? ಒಂದು ವೇಳೆ ಅಲ್ಲಿನ ವಾಯುಗುಣ 
ಬೇರೆಯಾಗಿದ್ದರೆ ಅದಕ್ಕೆ ಕಾರಣವೇನು? ಅದನ್ನು ವಿವರಿಸುವುದು ಹೇಗೆ? ವೆಗೆನರ್ 
ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಭೂಖಂಡಗಳ ಅಲೆತದ ಬಗ್ಗೆ 
ಹಿಂದಿನ ವಾತಾವರಣದ ಸಾಕ್ಷಿಗಳನ್ನು ಪಡೆಯಲು ಪ್ರಯತ್ನಿಸಿದ. ಈ ನಿಟ್ಟಿನಲ್ಲಿ 
ಪ್ರಸಿದ್ದ ವಿಜ್ಞಾನಿ ಹಾಗೂ ವೆಗೆನರ್‌ನ ಮಾವ ಮೈದಮಿರ್ ಕೊಪೆನ್‌ನೊಂದಿಗೆ 
1924ರಲ್ಲಿ ಬರೆದ ' ಗತ ಭೂವೈಜ್ಞಾನಿಕ ಕಾಲದ ವಾಯುಗುಣ' ಎಂಬ ಪುಸ್ತಕದಲ್ಲಿ 
ಸುದೀರ್ಘವಾದ ವಿವರಣೆಯನ್ನು ಕೊಟ್ಟಿದ್ದಾನೆ. ಆವರೆಗೆ ಈ ಕ್ಷೇತ್ರಗಳಲ್ಲಾಗಿದ್ದ 
ಪ್ರಗತಿಯ ಎಲ್ಲ ಮಾಹಿತಿಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಕ್ರೋಡೀಕರಿಸಿದ್ದಾನೆ. 
ಇದು ಪ್ರಾಗ್ ವಾಯುಗುಣದ ಬಗ್ಗೆ ಬರೆದ ಅತ್ಯಮೂಲ್ಯ ಪರಾಮರ್ಶನ ಗ್ರಂಥ 
ಎಂಬ ಖ್ಯಾತಿಯನ್ನು ಬಹುಬೇಗ ಪಡೆಯಿತು. ಈ ಕೃತಿಯನ್ನು ಬರೆದಾಗ 
ವೆಗೆನರ್ ಗ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದ. 

ಭೂಮಿಯ ತುಂಬ ಹಿಂದಿನ ವಾಯುಗುಣದ ಅಧ್ಯಯನ ಕುರಿತಂತೆ 
ಪವನಶಾಸ್ತ್ರ ಪತ್ರಿಕೆಯೊಂದರಲ್ಲಿ ಪ್ಲದಮಿರ್ ಬರೆದ ವಾಕ್ಯಗಳು ಆಗ್ಗೆ ಈ ವಿಜ್ಞಾನದ 
ಬಗ್ಗೆ ತಳೆದಿದ್ದ ನಿಲುವನ್ನು ಸ್ಪಷ್ಟಪಡಿಸುತ್ತವೆ. 

' ಗತಕಾಲದ ವಾಯುಗುಣದ ಬಗ್ಗೆ ನಮಗಿರುವ ಅಲ್ಪ ಜ್ಞಾನಕ್ಕೆ ಇತ್ತೀಚಿಗೆ ಪ್ರಾಗ್ 
ವಾಯುಗುಣ ಎಂಬ ಹೆಸರನ್ನು ಹೇರಿದ್ದೇವೆ. ಆದರೆ ಈ ನೂತನ ವಿಜ್ಞಾನಕ್ಕೆ ಮುಡುಪಾಗಿರುವ 
ಪುಸ್ತಕಗಳನ್ನು ಓದಿದರೆ ಅದರಲ್ಲಿ ಗೊಂದಲಮಯವಾದ ಅಂಕಿ ಅಂಶಗಳಿವೆ. ಅವುಗಳನ್ನು 
ವ್ಯವಸ್ಥಿತ ತತ್ವವೊಂದರ ಮೇಲೆ ರೂಪಿಸಿದಂತೆ ಕಾಣುವುದಿಲ್ಲ.' 

ಕೊಪೆನ್ ಮತ್ತು ವಗೆನರ್ ಜೊತೆಯಾಗಿಯೆ ಬರೆದ ಈ ಪುಸ್ತಕಕ್ಕೆ 
ಹೆಚ್ಚಿನ ಮಹತ್ವವುಂಟು. ಇದು ಕೇವಲ ವಾತಾವರಣಕ್ಕೆ ಮಾತ್ರ ಸಂಬಂಧಿಸಿದ 
ಪುಸ್ತಕವಲ್ಲ. ಜೊತೆಜೊತೆಯಾಗಿಯೇ ಖಂಡಗಳು ಅಲೆದಿರುವುದಕ್ಕೆ ವೈಜ್ಞಾನಿಕ 


ಟಿ. ಆರ್ . ಅನಂತರಾಮು 


75 


ಪುರಾವೆಗಳನ್ನು ಇಲ್ಲಿ ವ್ಯಾಪಕವಾಗಿ ಶೋಧಿಸಲಾಗಿದೆ. ಇದರಲ್ಲಿ ಮೊದಲನೆಯ 
ಅಧ್ಯಾಯ ಭೂಮಿಯ ವಾಯುಗುಣಕ್ಕೆ ಸಂಬಂಧಿಸಿದ್ದು. ಭೂಮಿಯ ಹಿಂದಿನ 
ವಾತಾವರಣವನ್ನು ಅರಿಯಲು ಜೀವ್ಯವಶೇಷಗಳು ಹೇಗೆ ನೆರವಾಗುತ್ತವೆ 
ಎಂಬುದನ್ನು ಪ್ರಸ್ತಾಪಿಸಲಾಗಿದೆ. ಒಂದು ದೃಷ್ಟಿಯಲ್ಲಿ ಇದು ಆವರೆಗೆ ಲಭ್ಯವಿರುವ 
ಮಾಹಿತಿಗಳೆಲ್ಲವನ್ನೂ ಒಂದೆಡೆ ಕ್ರೋಡೀಕರಿಸಿದ ಪುಸ್ತಕ. ಆದರೆ ಎರಡನೇ 
ಅಧ್ಯಾಯ ಅಂದಿಗೆ ತುಂಬ ಹೊಸದೃಷ್ಟಿಕೋನ ಎನ್ನಬಹುದಾದ ಅನೇಕ 
ಉಪಯುಕ್ತ ಮಾಹಿತಿಗಳನ್ನೊಳಗೊಂಡಿದೆ. ಖಂಡಗಳು ಅಲೆದಾಗ ಅವು ಬೇರೆ 
ಬೇರೆ ಭೂವೈಜ್ಞಾನಿಕ ಕಾಲದಲ್ಲಿ ಅನುಭವಿಸಿದ ವಿಭಿನ್ನ ವಾಯುಗುಣವನ್ನು 
ಇಡೀ ಭೂಗೋಳಕ್ಕೆ ಅನ್ವಯಿಸಿ, ಅಧ್ಯಯನ ಮಾಡಿ, ಅದಕ್ಕೊಂದು ಸ್ಪಷ್ಟ 
ಅರ್ಥವನ್ನು ಇವರು ನೀಡಿದ್ದಾರೆ. ಖಂಡಗಳು ಅಲೆಯುವುದೆಂದರೆ 
ಸಹಜವಾಗಿಯೇ ಅವು ಮೂಲದಲ್ಲಿ ಅನುಭವಿಸಿದ ವಾಯುಗುಣಕ್ಕೂ , 
ಆನಂತರ ಒಡ್ಡಿಕೊಂಡ ಹೊಸ ವಾಯುಗುಣಕ್ಕೂ ವ್ಯತ್ಯಾಸವಿರುತ್ತದೆ. ಹೀಗಾಗಿ 
ವಿರೋಧಾಭಾಸವೆನಿಸುವ ವಾಯುಗುಣಗಳ ಬಗ್ಗೆ ಭೂಮಿ ಸಾಕ್ಷಿಯೊದಗಿಸುತ್ತದೆ. 
ಇದನ್ನು ಅರ್ಥಮಾಡಿಕೊಳ್ಳದಿದ್ದರೆ ಪ್ರಾಯಶಃ ಇಡೀ ಭೂಚರಿತ್ರೆಯನ್ನೇ ತಪ್ಪಾಗಿ 
ತಿಳಿಯುವ ಸಂಭವವಿದೆ. 


ಯ .ರೂಪ್ 


ಸಮಭಾಜಕ ವೃತ್ತ 


ಇಂಡಿಯಾ 


QR 
' 


ಅಂರ್ಟಾಕ 


* ಪೆಸಿಫಿಕ್ ಸಾಗರ 


ಹಿಮಾಕ್ರಮಣಕ್ಕೆ ತುತ್ತಾದ ಗೊಂಡ್ವಾನ ಖಂಡ 


76 . 


ಆಲ್‌ಫ್ರೆಡ್ ವೆನೆಗರ್ 


ಈ ಭೂಮಿಯ ಮೇಲೆ ಅಚ್ಚೆತ್ತುವ ನೈಸರ್ಗಿಕ ಘಟನೆಗಳು ಈ ಗ್ರಹದ 
ಚರಿತ್ರೆಯನ್ನು ಅವುಗಳದ್ದೇ ಆದ ಭಾಷೆಯಲ್ಲಿ ಬರೆದಿರುತ್ತವೆ . ಇಂತಹ 
ಪ್ರಕ್ರಿಯೆಯಲ್ಲಿ ಈಗ್ಗೆ ಮುನ್ನೂರು ಮಿಲಿಯ ವರ್ಷಗಳ ಹಿಂದೆ ಭೂಮಿ 
ಎದುರಿಸಿದ ಹಿಮಾಕ್ರಮಣವೂ ಒಂದು. ಹಿಮಾಕ್ರಮಣ ಹಲವು ಕುರುಹುಗಳನ್ನು 
ಬಿಟ್ಟಿದೆ. ಮುಖ್ಯವಾಗಿ ನೀರ್ಗಲ್ಲು ನಿಕ್ಷೇಪಗಳು , ಅದರಲ್ಲೂ ದೊಡ್ಡ ದೊಡ್ಡ 
ಗುಂಡು ಬಂಡೆಗಳನ್ನೂ ಜೇಡು ನಿಕ್ಷೇಪಗಳನ್ನೂ ಒಟ್ಟಿಗೆ ತಂದು ಸುರಿದಿರುವುದು 
ಅನೇಕ ಖಂಡಗಳಲ್ಲಿ ಕಂಡು ಬರುವ ಸಾಧಾರಣ ಸಂಗತಿ. ಇಂತಹ ನಿಕ್ಷೇಪಗಳು 
ಕಾರ್ಬಾನಿಫೆರಸ್ - ಪರ್ಮಿಯನ್ ಯುಗದ ನಡುವಿನ ಅವಧಿಯಲ್ಲಿ, 
ದಕ್ಷಿಣಾರ್ಧ ಗೋಳದಲ್ಲಿ ಯಥೇಚ್ಛವಾಗಿ ಕಂಡು ಬಂದಿದೆ. ಅದರಲ್ಲೂ ಆಫ್ರಿಕಾ 
ಖಂಡದಲ್ಲಿ ಇವುಗಳ ದೊಡ್ಡ ಸಂಚಯನಗಳನ್ನು ಗುರುತಿಸಲು ಸಾಧ್ಯವಾಗಿದೆ. 
ಬಹುಶಃ ಭೂಗೋಳದ ವ್ಯಾಪಕ ಭಾಗ ಆಗ ಹಿಮಾಕ್ರಮಣಕ್ಕೆ ತುತ್ತಾಗಿರಬಹುದು. 
ವಿಚಿತ್ರವೆಂದರೆ ಇಂದು ಉತ್ತರಾರ್ಧ ಗೋಳ ಕಡುಶೈತ್ಯದ ಬಿಗಿ ಹಿಡಿತದಲ್ಲಿದೆ. 
ಆದರೆ ಮುನ್ನೂರು ಮಿಲಿಯ ವರ್ಷಗಳ ಹಿಂದೆ ಈ ಭಾಗ ಹಿಮಾಕ್ರಮಣಕ್ಕೆ 
ತುತ್ತಾಗಿರಲಿಲ್ಲವೆಂದರೆ ಅದು ನಿಜಕ್ಕೂ ಸೋಜಿಗವೇ . ಏಕೆ ಹೀಗೆ? ಇದರ 
ಅರ್ಥವೇನು? ಈಗ ಸಮಭಾಜಕ ವೃತ್ತ ಹಾಯುವ ಭೂಗೋಳದ ಭಾಗ ಆಗ 
ಧ್ರುವದ ವಾಯುಗಣ ಅನುಭವಿಸಿತ್ತು. ಇದಕ್ಕೆ ಉತ್ತರವೇನು? ವೆಗೆನರ್ ಈ 
ಪ್ರಶ್ನೆಗೆ ಸಮಂಜಸ ಉತ್ತರವನ್ನು ನೀಡಿದ್ದಾನೆ. 

ದಕ್ಷಿಣ ಗೋಳಾರ್ಧದ ಎಲ್ಲ ಖಂಡಗಳದ್ದೂ ಅದೇ ಕತೆ. ಅವೆಲ್ಲ 
ಸಮಾನವಾಗಿ ಹಿಮಾಕ್ರಮಣಕ್ಕೆ ತುತ್ತಾಗಿದ್ದುವು. ಫರ್ನ್ ಜಾತಿಯ ಗ್ಲಾಸಾಪ್ಟೆರಿಸ್ 
ಸಸ್ಯದ ಅವಶೇಷಗಳು ಈ ಎಲ್ಲ ಖಂಡಗಳಲ್ಲೂ ಕಂಡು ಬಂದುವು. ಇವು 
ನಿಜಕ್ಕೂ ಅಮೂಲ್ಯ ಮಾಹಿತಿಗಳು, ನಿಸ್ಸಂಶಯವಾಗಿ ಈ ಖಂಡಗಳೆಲ್ಲ 
ಒಂದುಗೂಡಿದುದಕ್ಕೆ ಜ್ವಲಂತ ಸಾಕ್ಷಿಯಾಗಿದ್ದುವು. ಅಷ್ಟೇ ಅಲ್ಲ, ಭೂಮಿಯ 
ಮೇಲಿನ ನೈಸರ್ಗಿಕ ಪ್ರಕ್ರಿಯೆಗಳು ಒಂದೊಂದೂ ಭೂಚರಿತ್ರೆಯನ್ನು ಇಡಿಯಾಗಿ 
ನೋಡಲು ಅನುಕೂಲವಾಗುವಂತಹ ಕುರುಹುಗಳನ್ನೇ ಪ್ರಕಟಿಸಿವೆ. ವೆಗೆನರ್‌ನ 
ಕಲ್ಪನೆ ಈಗ ಕೇವಲ ಕಲ್ಪನೆಯಾಗುಳಿಯಲಿಲ್ಲ; ಅದೊಂದು ನಿಸರ್ಗದ ವಾಸ್ತವ 
ಕ್ರಿಯೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಸಮಭಾಜಕ ವೃತ್ತ ಹಿಮಾಕ್ರಮಣಕ್ಕೇಕೆ 
ತುತ್ತಾಯಿತು ? ವೆಗೆನರ್ ತುಂಬ ಸರಳವಾಗಿ ಈ ಪ್ರಶ್ನೆಗೆ ಉತ್ತರಿಸಿದ್ದಾನೆ. 
ಭೂಗೋಳದ ಧ್ರುವಗಳೇ ಅವುಗಳ ದಿಕ್ಕನ್ನು ಬದಲಾಯಿಸಿವೆ . ಈ ಅಭಿಪ್ರಾಯ 
ವಿಜ್ಞಾನಿಗಳ ಸಾಂಪ್ರದಾಯಿಕ ಅಭಿಪ್ರಾಯಗಳನ್ನು ಮತ್ತೊಮ್ಮೆ ಕದಲಿಸಿತು. ಧ್ರುವಗಳ 
ಪರ್ಯಟನೆಯನ್ನು ಅವರು ನಂಬಲು ಸಿದ್ಧರಾಗಿರಲಿಲ್ಲ. ವೆಗೆನರ್, ಮುನ್ನೂರು 
ಮಿಲಿಯ ವರ್ಷಗಳ ಹಿಂದಿನ ಭೂಗೋಳದ ಚಿತ್ರವನ್ನು ಮರುಜೋಡಣೆ 
ಮಾಡುತ್ತ ದಕ್ಷಿಣ ಧ್ರುವ ಸ್ಥಾನವನ್ನು ಆಫ್ರಿಕ ಮತ್ತು ಆಸ್ಟ್ರೇಲಿಯ ಇದ್ದ ಜಾಗದಲ್ಲಿ 
ಗುರುತಿಸಿದ. ಇವು ಹಿಮಾಕ್ರಮಣವಾದ ಜಾಗಗಳು, ಹೊಂದಾಣಿಕೆ ಮಾಡುವುದು 


ಟಿ.ಆರ್. ಅನಂತರಾಮು 


ಸುಲಭವಾಗಿತ್ತು. ಯೂರೋಪು ಮತ್ತು ಉತ್ತರ ಅಮೆರಿಕ ಕಾರ್ಬಾನಿಫೆರಸ್ 
ಯುಗದಲ್ಲಿ ಸಮಭಾಜಕ ವೃತ್ತದಲ್ಲಿ ಇದ್ದುವೆಂದು ಗುರುತಿಸಿದ. ಅಲ್ಲಿ ದೊರೆತ 
ಜೀವ್ಯವಶೇಷಗಳು ಈ ಅಭಿಪ್ರಾಯಕ್ಕೆ ಪೂರಕವಾಗಿದ್ದುವು. ಸಮಭಾಜಕ ವೃತ್ತದಲ್ಲಿ 
ಹಿಮರಾಶಿಯ ಕುರುಹು ದೊರೆತದ್ದು ನಿಸ್ಸಂಶಯವಾಗಿ ಸೋಜಿಗದ ಸಂಗತಿ. 
ಅಷ್ಟೇ ಸೋಜಿಗವೆಂದರೆ ಭೂಗೋಳದಲ್ಲಿ ಬದಲಾಗುತ್ತಿದ್ದ ವಾಯುಗುಣಕ್ಕೆ ಇವು 
ಕೈಗನ್ನಡಿಯಾಗಿದ್ದುದು. ಮುಖ್ಯವಾಗಿ ಅಂಟಾರ್ಕ್‌ಟಿಕಾದಲ್ಲಿ ದೊರೆತ ಕಲ್ಲಿದ್ದಲು 
ಆವರೆಗೆ ಇದ್ದ ಅಭಿಪ್ರಾಯವನ್ನೆಲ್ಲ ಸಂಪೂರ್ಣವಾಗಿ ಪುನರ್ ವಿಮರ್ಶಿಸುವಂತೆ , 
ಮಾಡಿತು. ಅಂಟಾರ್ಕ್‌ಟಿಕಾ ಮತ್ತು ಉತ್ತರ ಧ್ರುವ ಪ್ರದೇಶದ ಭಾಗಗಳು ಇಂದು 
ಭೂಮಿಯ ಪರಮೋಚ್ಚ ಶೈತ್ಯ ಭಾಗಗಳು. ಇಂದು ಕೇವಲ ತಂತ್ರಾ ಸಸ್ಯಗಳಷ್ಟೇ 
ಕಡುಶೈತ್ಯದಲ್ಲಿ ಬಾಳುತ್ತವೆ. 

ವಾಸ್ತವವಾಗಿ ಭೂತಲವಾದ ದಕ್ಷಿಣ ಧ್ರುವದಲ್ಲಿ ಈ ಸಸ್ಯಗಳೂ ಕೂಡ 
ಇಲ್ಲ . ಅಲ್ಲೇನಿದ್ದರೂ ಶಿಲಾವಲ್ಕಗಳಷ್ಟೇ ಸಸ್ಯಗಳನ್ನು ಪ್ರತಿನಿಧಿಸುತ್ತವೆ. ಶೈತ್ಯದ 
ಪರಾಕಾಷ್ಠೆಯಲ್ಲಿ ಸಸ್ಯ ಸಂಪತ್ತು ಕೊನರುವುದಾದರೂ ಹೇಗೆ? ಇಂಥ 
ಪ್ರದೇಶದಲ್ಲಿ ಕಲ್ಲಿದ್ದಲಿನ ಸ್ತರಗಳಿವೆಯೆಂದರೆ ಅದು ವೈಪರೀತ್ಯವಲ್ಲವೆ? 
ಕಲ್ಲಿದ್ದಲು ರೂಪುಗೊಳ್ಳಲು ಬೃಹತ್ ಗಾತ್ರದ ಸಸ್ಯಗಳ ಮೂಲ ಇರಬೇಕು. 
ಕಾರ್ಬಾನಿಫೆರಸ್ ' ಯುಗದಲ್ಲಿ ಇಂದಿನ ಅಂಟಾರ್ಕ್‌ಟಿಕಾ ಖಂಡ ಉಷ್ಣ 
ವಲಯದಲ್ಲಿತ್ತೆಂಬುದನ್ನು ಕಲ್ಲಿದ್ದಲ ಸ್ತರಗಳು ಪ್ರತ್ಯಕ್ಷವಾಗಿಯೇ ಸಾರುತ್ತವೆ. ಅಲ್ಲದೆ 
ವೆಗೆನರ್ ಮತ್ತೊಂದು ಸಂಗತಿಯ ಮೂಲಕವೂ ವಿಜ್ಞಾನಿಗಳ ಗಮನ ಸೆಳೆದ. 
ಧ್ರುವ ಪ್ರದೇಶದಲ್ಲಿ ಸಂಚಯಿಸಿದ್ದ ಶಿಲೆಗಳಲ್ಲಿ ಲವಣ ನಿಕ್ಷೇಪಗಳಿರುವುದನ್ನು 
ತೋರಿಸಿದ. ಇಂದಿನ ವಾಯುಗುಣಕ್ಕೆ ವಿರುದ್ಧವಾಗಿದ್ದ ಎಲ್ಲಾ ಪುರಾವೆಗಳನ್ನೂ 
ನಿರ್ದಿಷ್ಟವಾಗಿ ವ್ಯಾಖ್ಯೆಗೊಳಪಡಿಸಿದ. ಧ್ರುವಗಳು ಅಲೆದಿರುವುದಕ್ಕೆ , ಅದರಲ್ಲೂ 
ಪರ್ಮಿಯನ್ ಯುಗದಲ್ಲಿ ಆಗಿನ ಸಮಭಾಜಕ ವೃತ್ತದ ವಲಯದಲ್ಲಿ ಶುಷ್ಕ 
ವಾತಾವರಣವಿತ್ತೆಂಬುದನ್ನು ವಿಶೇಷವಾಗಿ ಉತ್ತರ ಯೂರೋಪಿನ ಲವಣ 
ನಿಕ್ಷೇಪಗಳು ಸಾರುತ್ತವೆಂದು ಹೇಳಿದ . ಅದೇ ವೇಳೆಗೆ ಯೂರೋಪ್ ಮತ್ತು 
ದಕ್ಷಿಣ ಅಮೆರಿಕಗಳಲ್ಲೂ ಲವಣ ನಿಕ್ಷೇಪವಿದ್ದುದನ್ನು ಗುರುತಿಸಿದ. ಉತ್ತರ ಧ್ರುವದ 
ಬಳಿಯ ಸಿಟ್ಟನ್ ಬರ್ಗ್‌ನಲ್ಲಿ ಜಿಪ್ಪಂ ಲವಣ ನಿಕ್ಷೇಪಗಳು ಕಾರ್ಬಾನಿಫೆರಸ್ 
ಯುಗದಲ್ಲಿ ರೂಪುಗೊಂಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳು ದೊರೆತವು. 

ವೆಗೆನರ್ ಮತ್ತು ಕೊಪೆನ್ ಬರೆದ ಗತಕಾಲದ ವಾಯುಗುಣದ ಪುಸ್ತಕದಲ್ಲಿ 
ಧ್ರುವಗಳ ಅಲೆತದ ಬಗ್ಗೆ ಒಂದು ಸುದೀರ್ಘ ಅಧ್ಯಾಯನವನ್ನೇ ಕಾಣಬಹುದು. 
ಧ್ರುವಗಳ ಅಲೆತಕ್ಕೆ ಭೂವಿಜ್ಞಾನದ ಸಾಕ್ಷಿಗಳ ಪುರಾವೆಯೊದಗಿಸುವುದು ಸಾಧ್ಯ 
ಎಂಬ ಎಚ್ಚರಿಕೆಯ ನುಡಿಗಳನ್ನು ಅದರಲ್ಲಿ ಕಾಣಿಸಿದೆ. ಹಾಗಿದ್ದಲ್ಲಿ ಧ್ರುವಗಳ ಅಲೆತಕ್ಕೆ 
ನಿಜವಾದ ಕಾರಣವೇನು? ಇಡೀ ಭೂಚಿಪ್ಪಿನ ಹೊರ ಭಾಗ ಸರಿದುದರ ಫಲವೇ 


78 


ಆಲ್‌ಫ್ರೆಡ್ ವೆನೆಗರ್‌ 


ಅಥವಾ ಭೂಮಿ ಆವರ್ತಿಸುತ್ತಿರುವ ಅದರ ಅಕ್ಷದ ಆಂತರಿಕ ಬದಲಾವಣೆಯೆ ? 
ಕೆಲವು ಭೂವಿಜ್ಞಾನಿಗಳ ರೀತ್ಯ ಇವು ಅಸಾಧ್ಯ; ಹಾಗೆ ಯೋಚಿಸುವುದೂ ಕೂಡ 
ಅಸಾಧು, ಭೂಮಿ ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿರುವಂತೆ ಕಾಣುತ್ತದೆ. 
ಈ ಸ್ವರೂಪ ಎಂದೂ ಬದಲಾದಂತೆ ಕಂಡು ಬರುವುದಿಲ್ಲ. ಆದರೆ ವೆಗೆನರ್ 
ಇದು ಸಾಧ್ಯ ಎಂದು ಒತ್ತಿ ಹೇಳಿದ. ಆದರೆ ಸಮರ್ಥಿಸಿಕೊಂಡದ್ದು ಹೇಗೆ? 
ಭೂ ಇತಿಹಾಸ ಬಗೆದರೆ ಯುಗ ಯುಗಗಳ ದೀರ್ಘ ಅವಧಿಯಲ್ಲಿ ನೆಲಜಲಗಳ 
* ನಡುವೆ ಪರಸ್ಪರ ಆಕ್ರಮಣ ನಡೆದಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಒಮ್ಮೆ 
ನೆಲ, ಸಾಗರಕ್ಕೆ ಬಲಿಯಾದರೆ, ಮತ್ತೊಮ್ಮೆ ಸಾಗರವೇ ಹಿಂದೆ ಸರಿದು ನೆಲ 
ಹೆಚ್ಚು ವ್ಯಾಪಿಸಿದಂತೆ ಕಂಡು ಬಂದಿದೆ. ಭೂಮಿಯ ಸಮಭಾಜಕ ವೃತ್ತದಲ್ಲಿನ 
ಉಬ್ಬು ತನ್ನ ದಿಶೆಯನ್ನು ಬದಲಾಯಿಸಿದ್ದರೆ ಒಡನೆಯೇ ಸಾಗರ ಆಕ್ರಮಣ 
ಮಾಡಿರುವ ಸಾಧ್ಯತೆ ಇದ್ದೇ ಇರುತ್ತದೆ. ಹಾಗಿದ್ದಲ್ಲಿ ಮತ್ತೊಂದೆಡೆ ಎಲ್ಲಿ ಉಬ್ಬು 
ವರ್ಗಾಯಿತವಾಗಿದೆಯೋ ಆ ಭಾಗದಲ್ಲಿ ಸಾಗರ ಹಿಂದೆ ಸರಿದಿರುವುದಕ್ಕೆ 
ನಿದರ್ಶನವೂ ಇರಬೇಕು. ನೆಗೆನರ್, ಪ್ರಾಗೀವಿ ಕಲ್ಪದಲ್ಲಿ ನೆಲ ಜಲಗಳಲ್ಲಿ 
ವಿಶೇಷವಾಗಿ ಅಂದಿನ ಸಮಭಾಜಕ ವೃತ್ತದಲ್ಲಿ ಆದ ಬದಲಾವಣೆಗಳನ್ನು 
ಶಿಲಾಸ್ತರಗಳ ಅಧ್ಯಯನದ ಮೂಲಕ ವಿಜ್ಞಾನಿಗಳ ಮುಂದಿಟ್ಟ . ಅಂತಹ 
ನಿದರ್ಶನಗಳನ್ನು ಸುಲಭವಾಗಿ ತಳ್ಳಿ ಹಾಕುವಂತಿರಲಿಲ್ಲ. ಇಷ್ಟೆಲ್ಲ ವಾದಿಸಿದರೂ 
ವೆಗೆನರ್ ಒಬ್ಬ ಸೌಮ್ಯವಾದಿ , ಎಂದೂ ಎದುರಾಳಿಗಳನ್ನು ಕಾಲೆಳೆಯಬೇಕೆಂಬ 
ಏಕೈಕ ಗುರಿಯಿಂದ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳುತ್ತಿರಲಿಲ್ಲ . ಅವನ 
ಮಿತಿಯನ್ನು ಅತ್ಯಂತ ವಿನಯಪೂರ್ವಕವಾಗಿಯೆ ಒಪ್ಪಿಕೊಂಡಿದ್ದಾನೆ. 

' ಖಂಡಗಳ ಚಲನೆಯ ಸಿದ್ದಾಂತವನ್ನು ಪ್ರಮಾಣೀಕರಿಸುವ ಭೂವಿಜ್ಞಾನದ ನ್ಯೂಟನ್ 
ಇನ್ನೂ ಜನ್ಮ ತಾಳಿಲ್ಲ. ಖಂಡಗಳನ್ನು ನೂಕುವ ಬಲದ ಸಮಸ್ಯೆಗೆ ಪರಿಪೂರ್ಣ ಉತ್ತರ 
ಕಾಣಬೇಕೆಂದರೆ ದೀರ್ಘಕಾಲವೇ ಬೇಕು.' 

ಈ ಮಾತುಗಳನ್ನು ವೆಗೆನರ್‌ನ ವಿನಯಶೀಲತೆಯನ್ನು ಪ್ರಕಟಿಸುತ್ತವೆ. 

ವೆಗೆನರ್ ಮತ್ತು ಕೊಪೆನ್‌ರವರು ಬರೆದ ಆ ಪುಸ್ತಕ ಮತ್ತೊಂದು 
ದೃಷ್ಟಿಯಿಂದಲೂ ಉಲ್ಲೇಖನಾರ್ಹ. ಹಿಮಯುಗ ಕಾಣಿಸಿಕೊಂಡಿದ್ದೇಕೆ ಎಂದು 
. ಶತಶತಮಾನಗಳಿಂದ ವಿಜ್ಞಾನಿಗಳು ತಲೆಬಿಸಿಮಾಡಿಕೊಂಡಿದ್ದರು. ಆದರೂ 
ಸ್ಪಷ್ಟವಾದ ಉತ್ತರ ದೊರೆತಿರಲಿಲ್ಲ. ಭೂಮಿ ಚತುರ್ಥ ಯುಗದಲ್ಲಿ ಸಂಪೂರ್ಣವಾಗಿ 
ಹಿಮಾಕ್ರಮಣಕ್ಕೊಳಗಾಗಿತ್ತು, ಇದನ್ನು ' ಫಿಸ್ಟೋಸೀನ್' ಉಪಯುಗವೆಂದೇ 
ಗುರುತಿಸಿದ್ದಾರೆ. ಹಿಮಯುಗ ನಿರಂತರವಾದ ಕಾಲವಲ್ಲ. ನಡುವೆ ಉಷ್ಣದ 
ವಾತಾವರಣವೂ ಇರುತ್ತಿತ್ತು. ಇದನ್ನೇ ಅಂತರ ಹಿಮಯುಗದ ಅವಧಿ ಎನ್ನುತ್ತಾರೆ. 
1887ರ ಸುಮಾರಿನಲ್ಲಿ ಆಲ್ಸ್ ಪರ್ವತದ ಹಿಮಾಕ್ರಮಣಗಳನ್ನು ಅಭ್ಯಸಿಸುತ್ತ ಹಿಮ 
ವಿಜ್ಞಾನಿಗಳು ಆಲ್ಸ್ ಪರ್ವತದ ಚರಿತ್ರೆಯಲ್ಲಿ ಹಿಮಯುಗದ ಸ್ತಬ್ದ ಅವಧಿಗಳನ್ನು 


ಟಿ. ಆರ್. ಅನಂತರಾಮು 


79 


ಸ್ಪಷ್ಟವಾಗಿ ಗುರುತಿಸಿದ್ದರು. ಇದನ್ನೇ ಆಧಾರವಾಗಿಟ್ಟುಕೊಂಡ ಕೊಪೆನ್ 
ಸೌರವಿಕಿರಣಕ್ಕೂ , ಭೂಮಿ ಹಿಮಯುಗ ಅನುಭವಿಸುವುದಕ್ಕೂ ನಿಕಟವಾದ 
ಸಂಬಂಧವಿರಬೇಕೆಂದು ತರ್ಕ ಮಾಡಿ ಖಗೋಳದ ಲೆಕ್ಕಾಚಾರದತ್ತ ಆಕರ್ಷಿತನಾದ. 
ಇಂತಹ ಲೆಕ್ಕಾಚಾರ ವಿಶೇಷವಾಗಿ ಮೊದಲ ಜಾಗತಿಕ ಯುದ್ದಾನಂತರ ವಿಜ್ಞಾನ 
ರಂಗದಲ್ಲಿ ತುಂಬ ಜನಪ್ರಿಯವಾಯಿತು. ಯುಗೋಸ್ಲಾವಿಯಾದ ಖಗೋಳ 
ಶಾಸ್ತ್ರಜ್ಞ ಮಿಲಾಂಕೊವಿಚ್ ( 1879 - 1958) ಸೌರವಿಕರಣ ತೀವ್ರತೆಯನ್ನು 
ಆಧಾರವಾಗಿಟ್ಟುಕೊಂಡು ಖಚಿತವಾದ ಲೆಕ್ಕಾಚಾರ ಮಾಡಿ ಭೂಗೋಳದಲ್ಲಿ 
ಯಾವ ಯಾವ ಕಾಲದಲ್ಲಿ ಹಿಮಯುಗ ಕನಿಷ್ಠ ಮತ್ತು ಗರಿಷ್ಠ ಮಟ್ಟಗಳನ್ನು 
ತೋರಿದೆ ಎಂಬುದನ್ನು ವಿವರಿಸಿದ. ಕೊಪೆನ್ ಮತ್ತು ವೆಗೆನರ್, ಹಿಮ ವಿಜ್ಞಾನದ 
ಕ್ಷೇತ್ರದಲ್ಲಾದ ಈ ಬೆಳವಣಿಗೆಯನ್ನು ಪ್ರಾಚೀನವಾಯುಗುಣದ ಅಧ್ಯಯನಕ್ಕೂ 
ವಿಸ್ತರಿಸಿದರು. ಕೊಪೆನ್ ವಿಶೇಷವಾಗಿ ಮಿಲಾಂಕೋವಿಚ್‌ಗೆ ಪ್ರೋತ್ಸಾಹ ನೀಡಿ, 
ಆ ನಿಟ್ಟಿನಲ್ಲಿ ಮತ್ತಷ್ಟು ಲೆಕ್ಕಾಚಾರ ಮಾಡಲು ಬೆನ್ನು ತಟ್ಟಿದ. ಪರಿಣಾಮವಾಗಿ 
ಅದ್ಭುತ ಮಾಹಿತಿಗಳು ಪ್ರಪ್ರಥಮ ಬಾರಿಗೆ ಬೆಳಕಿಗೆ ಬಂದುವು. ಭೂಮಿ 26,000 , 
70 ,000, 1,15 ,000 ವರ್ಷಗಳ ಹಿಂದೆ ಭಯಂಕರ ಹಿಮಾಕ್ರಮಣಕ್ಕೆ ತುತ್ತಾಗಿತ್ತು 
ಎಂಬುದನ್ನು ಲೆಕ್ಕಾಚಾರ ಸಷ್ಟವಾಗಿ ತಿಳಿಸಿತು . ಇದು ಒಂದೇ ಕಲ್ಲಿನಲ್ಲಿ ಎರಡು 
ಹಕ್ಕಿಗಳನ್ನು ಹೊಡೆದಂತೆ, ಖಗೋಳದ ವಿದ್ಯಮಾನಕ್ಕನುಗುಣವಾಗಿ ಭೂಮಿಯ 
ಮೇಲೆ ಹಿಮಾಕ್ರಮಣ ಕಾಣಿಸಿಕೊಂಡಿತು ಎಂಬ ತರ್ಕ ಬೆಳೆಯಿತು. ಅಷ್ಟೇ 
ಅಲ್ಲ, ಹಿಮಯುಗದಲ್ಲಿ ವಾಯುಗುಣವೇಕೆ ಬದಲಾಯಿತೆಂಬುದಕ್ಕೆ ಉತ್ತರವೂ 
ಸಿಕ್ಕಿತು. ಆದರೆ ಅಂಥ ಮೇಧಾವಿಯನ್ನು ಆಹ್ವಾನಿಸಿದ ಅಮೆರಿಕ 1953ರಲ್ಲಿ 
ಚತುರ್ಥಯುಗದ ಅಂತಾರಾಷ್ಟ್ರೀಯ ಗೋಷ್ಠಿಯಲ್ಲಿ ಪ್ರಬಂಧ ಮಂಡಿಸುವಾಗ 
ಭಾಷಣ 20 ನಿಮಿಷಕ್ಕಿಂತಲೂ ಹೆಚ್ಚಾಯಿತೆಂಬ ಕಾರಣದಿಂದ ಗಂಟೆಯೊತ್ತಿ 
ವೇದಿಕೆಯಿಂದ ಆತನನ್ನು ನಿರ್ಗಮಿಸುವಂತೆ ಮಾಡಿದ ಅಹಿತ ಪ್ರಸಂಗವೂ ಇದೆ. 
ಸೌರವಿಕಿರಣ ಆಧರಿಸಿದ ಹಿಮಯುಗದ ಹುಟ್ಟು ಎಂಬ ಸಿದ್ದಾಂತ ಎಷ್ಟು ಜನಪ್ರಿಯತೆ 
ಗಳಿಸಿತ್ತೆಂದರೆ ಹಿಮ ವಿಜ್ಞಾನಿಗಳಷ್ಟೇ ಅಲ್ಲ, ಪ್ರಾಚ್ಯವಸ್ತು ಸಂಶೋಧಕರೂ ಇದರತ್ತ 
ಬಹುಬೇಗ ಆಕರ್ಷಿತರಾದರು. ಕೊಪೆನ್ ಈ ಲೆಕ್ಕಾಚಾರವನ್ನಂತೂ ಅತ್ಯಂತ 
ಸಮರ್ಪಕವಾಗಿ ಬಳಸಿಕೊಂಡ, ಕೊಪೆನ್ ಹಿಮಯುಗಕ್ಕೊಂದು ಅರ್ಥ ಕಲಿಸಿದ 
ಎಂದು ಮಿಲಾಂಕೊವಿಚ್ ಪತ್ರಿಕೆಯೊಂದರಲ್ಲಿ ಹೀಗೆ ಉಲ್ಲೇಖಿಸಿದ್ದಾನೆ; 

ಈ ರೀತಿ ಹಿಮಯುಗಕ್ಕೆ ಒಂದು ಪಂಚಾಂಗ ದೊರೆಯಿತು. ಇದರ ಮಾರ್ಗ ಖಗೋಳ 
ಶಾಸ್ತ್ರದ ಕಟ್ಟುನಿಟ್ಟು ನಿಯಮಗಳಿಗೆ ಜೇಯಸ್ ಮತ್ತು ನೆಮೋಸೈನ್ ದೇವತೆಗಳ ಭವ್ಯ ಪುತ್ರಿ, 
ಕಾಲಾಧಿದೇವತೆ ಯುರೇನಿಯಳ ಭಾವಭಂಗಿಗಳಿಗೂ ತಲೆಬಾಗಿದೆ. ಕೊಪೆನ್‌ರವರ ಆಹ್ವಾನದ 
ಮೇರೆಗೆ ಈ ಪವಿತ್ರ ಕಲೆಯನ್ನು ಕೈಗೆತ್ತಿಕೊಳ್ಳುವ ಅವಕಾಶ ನನಗೆ ದೊರೆಯಿತು. ಭೂವಿಜ್ಞಾನದ 
ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡುವುದು ನನಗೆ ದೊರೆತ ಮಹೋನ್ನತ ಗೌರವ.' 


80 


ಆಲ್‌ಫ್ರೆಡ್ ವೆನೆಗರ್ 


8. ಪ್ರತಿರೋಧದ ಪರಾಕಾಷ್ಠೆ 


“ ಖಂಡ ಮತ್ತು ಸಾಗರಗಳ ಉಗಮ ' ಪುಸ್ತಕವನ್ನು ಪ್ರಕಟಿಸಿದೊಡನೆಯೇ 
ಅದು ಭಾರಿ ಚರ್ಚೆಯಾಗಲಿಲ್ಲ . ಅಷ್ಟೇ ಅಲ್ಲ, ವಿಜ್ಞಾನಿಗಳು ಒಂದು ಬಗೆಯ 
ಉಪೇಕ್ಷೆಯನ್ನೇ ತೋರಿದರೆನ್ನಬಹುದು. ಈ ಪುಸ್ತಕದ ಇಂಗ್ಲಿಷ್ ಆವೃತ್ತಿ 
1922ರಲ್ಲಿ ಪ್ರಕಟವಾಗುತ್ತಲೇ ಬ್ರಿಟನ್ ಮತ್ತು ಅಮೆರಿಕಗಳ ಭೂ ವಿಜ್ಞಾನಿಗಳು 
ಕುತೂಹಲ ತಳೆದರು . ಅದೇ ವರ್ಷ ಬ್ರಿಟಿಷ್ ಭೂವಿಜ್ಞಾನ ಸಂಸ್ಥೆ ಈ 
ಕುರಿತು ವಿಚಾರಗೋಷ್ಠಿ ಏರ್ಪಡಿಸಿತು. ವಾಸ್ತವವಾಗಿ ವೆಗೆನರ್‌ನ ವೈಜ್ಞಾನಿಕ 
ಚಿಂತನೆಗಳಿಗೆ ಅಲ್ಲಿ ಹೆಚ್ಚು ಒತ್ತು ಕೊಡಲೇ ಇಲ್ಲ. 1928ರಲ್ಲಿ ಅಮೆರಿಕದ 
ಪೆಟ್ರೋಲಿಯಂ ಭೂವಿಜ್ಞಾನಿಗಳ ಸಂಘ ನ್ಯೂಯಾರ್ಕ್‌ನಲ್ಲಿ ಏರ್ಪಡಿಸಿದ 
ವಿಚಾರಗೋಷ್ಠಿ ವೆಗೆನರ್‌ನ ಸಮಗ್ರ ದೃಷ್ಟಿಕೋನದ ಬಗ್ಗೆ ಪರಾಮರ್ಶಿಸಲು 
ನೆರವಾಯಿತಾದರೂ ಬಲುಪಾಲು ವೆಗೆನರ್ ಟೀಕೆಗೆ ಗುರಿಯಾದ. ಇದೇ 
ಅವಕಾಶವನ್ನು ಬಳಸಿಕೊಂಡು ವಿಜ್ಞಾನಿಗಳು ವೆಗೆನರ್‌ನನ್ನ ' ಹೊರಗಿನವ'ನೆಂದು 
ಜರಿದು ವೈಯಕ್ತಿಕ ನಿಂದನೆಯನ್ನೂ ಮಾಡಿದರು. ಈ ಗೋಷ್ಠಿಯಲ್ಲಿ ಮಂಡಿಸಿದ 
ಹನ್ನೆರಡು ಸಂಶೋಧನಾ ಲೇಖನಗಳು ಒಂದಲ್ಲ ಒಂದು ವಿಧದಲ್ಲಿ ಖಂಡಗಳ 
ಅಲೆತದ ಬಗ್ಗೆ ಕಿಡಿಕಾರಿದ್ದುವು. ವೆಗೆನರ್ ವಿಜ್ಞಾನಿಯೇ ಅಲ್ಲ, ಅವನು ನೀಡಿದ 
ಪುರಾವೆಗಳು ಕಟ್ಟುಕತೆ ಎನ್ನುವ ಮಾತುಗಳು ಧಾರಾಳವಾಗಿ ಹರಿದುವು. 

ಅಟ್ಲಾಂಟಿಕ್ ತೀರದ ಇಬ್ಬದಿಯಲ್ಲಿರುವ ಖಂಡಗಳ ಮರುಜೋಡಣೆ 
ವೆಗೆನರ್‌ನ ಕಪೋಲ ಕಲ್ಪಿತವೆಂದು ವಿಜ್ಞಾನಿಗಳು ಗೇಲಿ ಮಾಡಿದರು. ಕೇವಲ 
ತೀರವನ್ನಷ್ಟೇ ಹೊಂದಾಣಿಕೆ ಮಾಡಿದರೆ ಅದು ವಿಜ್ಞಾನವೇ ಅಲ್ಲ ಎಂದು 
ಖಂಡಿಸಿದರು. ತೀರ ಪ್ರದೇಶ ಲಂಬ ಚಲನೆ ತೋರಿ ಎಷ್ಟೋ ಭಾಗಗಳಲ್ಲಿ 


ಟಿ . ಆರ್ . ಅನಂತರಾಮು 


ಪರ್ವತ ನಿರ್ಮಾಣ ಮಾಡಿರುವ ಸಾಧ್ಯತೆಯೂ ಇರುವುದರಿಂದ ಅಥವಾ 
ಕುಸಿದು ಸಾಗರ ತಳಕ್ಕೆ ಸೇರುವುದರಿಂದ ಸಾಕಷ್ಟು ವಿರೂಪವಾಗಿರಲು ಸಾಧ್ಯ . 
ಅಂಥ ವಿರೂಪದ ಭೂಚಿಪ್ಪನ್ನು ಜೋಡಿಸಿ ಅದು ಹೊಂದಾಣಿಕೆ ತೋರುತ್ತದೆಂದು 
ಹೇಳಿದರೆ ಅದು ಅವೈಜ್ಞಾನಿಕ ಎಂದು ತೀರ್ಮಾನ ನೀಡಿದರು . ವೆಗೆನರ್ ಕೇವಲ 
ತೇಪೆ ಹಾಕಿರುವ ಕೆಲಸವನ್ನಷ್ಟೇ ಮಾಡಿದ್ದಾನೆ ಎಂಬುದು ಅಂದಿನ ವಿಜ್ಞಾನಿಗಳ 
ಅಭಿಮತ. 

ಅಂಟ್ಲಾಟಿಕ್ ಸಾಗರದ ಇಬ್ಬದಿಯ ಖಂಡಗಳ ಪೀಠ ಭೂಮಿಯ 
ಅಸ್ತಿತ್ವವನ್ನೇ ವಿಜ್ಞಾನಿಗಳು ಪ್ರಶ್ನಿಸಿದರು. ಅಂತಹ ಪೀಠ ಭೂಮಿಯಲ್ಲಿ ವೆಗೆನರ್ 
ವಿವರಿಸಿರುವ ಅಗ್ನಿಶಿಲೆ ಇರುವ ಸಾಧ್ಯತೆಯೇ ಇಲ್ಲ. ಅದರಲ್ಲೂ ವೆಗೆನರ್ ನೀಡಿದ 
ಗೊಂಡ್ವಾನ ಖಂಡಗಳ ಸರ್ವಸಾಧಾರಣ ಅಂಶವಾದ ಹಿಮನದಿಯ ನಿಕ್ಷೇಪಗಳ 
ಸಾಮ್ಯವನ್ನು ಹಿಮಯುಗದ ಪರಿಣತರು ಕಟುವಾಗಿಯೇ ಅಲ್ಲಗಳೆದರು. 
ಗೊಂಡ್ವಾನ ಖಂಡಗಳ ಹಿಮಾಕ್ರಮಣವನ್ನು ಕುರಿತು ಚೇಂಬರ್ಲಿನ್ ಎಂಬ 
ವಿಜ್ಞಾನಿ ಪ್ರತಿಕ್ರಿಯಿಸುತ್ತ ಈ ಖಂಡಗಳು ಸಾಗರದಿಂದ ದೂರವಿದ್ದುದ್ದರಿಂದ 
ಆಧ್ರ್ರತೆಯ ಮಾರುತಗಳಿಗೆ ತುತ್ತಾಗುವ ಸಾಧ್ಯತೆಯೇ ಇಲ್ಲವೆಂದ. ಏಲ್ 
ವಿಶ್ವವಿದ್ಯಾಲಯದ ಸ್ತರ ವಿವರಣಾ ವಿಜ್ಞಾನಿಯೊಬ್ಬ ಅಟ್ಲಾಂಟಿಕ್ ತೀರದ 
ಇಬ್ಬದಿಯಲ್ಲಿಯ ಜೀವ್ಯವಶೇಷಗಳ ಸಾಮ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು, 
ಇಂಥ ಪುರಾವೆಗಳನ್ನು ಅಲ್ಲಗಳೆಯುವುದೇ ಅವೈಜ್ಞಾನಿಕವೆಂದು ವೆಗೆನರ್‌ನ 
ಬೆಂಬಲಕ್ಕೆ ಬಂದ. ಆದರೆ ಒಂದು ಕಿವಿಮಾತು ಹೇಳಿದ. - “ಭೂಸೇತುವೆ 
ಇಲ್ಲದಿದ್ದರೆ ಇದು ಸಾಧ್ಯವಿರುತ್ತಿರಲಿಲ್ಲ.” 

ವೆಗೆನರ್‌ನ ಸಿದ್ದಾಂತದ ಬಗ್ಗೆ ಮೂಡಿಬಂದ ಜಿಜ್ಞಾಸೆಗಳನ್ನು ಹೀಗೆ 
ಸಂಕ್ಷೇಪಿಸಬಹುದು. 

ಭೂಗೋಳದಲ್ಲಿ ಪ್ಯಾಂಜಿಯ ಎಂಬ ಮಹಾಖಂಡವೊಂದೇ ಇದ್ದು , ಭೂ 
ಇತಿಹಾಸದ ದೀರ್ಘಕಾಲ ತೆಪ್ಪಗಿದ್ದು , ಇದ್ದಕ್ಕಿದ್ದಂತೆ ಕೆಲವೇ ಮಿಲಿಯ ವರ್ಷಗಳ 
ಹಿಂದೆ ಬಿರಿಯಲು ಪ್ರಾರಂಭಿಸಿತೇಕೆ? ಭೂಮಿಯ ತೃತೀಯ ಜೀವಿಕಲ್ಪದಲ್ಲಿ 
ಮೈದಳೆದ ಪರ್ವತ ಸಾಲುಗಳ ಹುಟ್ಟಿಗೆ ಕಾರಣ ಹುಡುಕಲು ವೆಗೆನರ್ ಮತ್ತು 
ಟೇಲರ್ ಇಬ್ಬರೂ ಪ್ರಯತ್ನಿಸಿದರು. ಆದರೆ ಭೂಮಿಯ ಮೇಲೆ ಅದಕ್ಕೂ ಹಿಂದಿನ 
ಪರ್ವತ ಸಾಲುಗಳು ಇವೆಯಲ್ಲವೆ ? ಅವು ಹೇಗೆ ಹುಟ್ಟಿದವು, ಆಗ ಖಂಡಗಳ 
ಚಲನೆಯೇ ಇರಲಿಲ್ಲವೆ? 


ಭೂಹೊರಚಿಪ್ಪಿನ ಸಯಾಲ್ ಪದರ, ಸೈಮಾ ಪದರದ ಮೇಲೆ ಜಾರುತ್ತ ತೆವಳಿ 
ಕೆಳಗಿನ ಅರೆಘನೀಕೃತ ಶಿಲಾಪಾಕವನ್ನು ತಳ್ಳಿ ಸರಿದರೂ , ಸಂಪೀಡನೆಗೊಳಗಾಗಿ 


82 


ಆಲ್‌ಫ್ರೆಡ್ ವೆನೆಗರ್ 


ಪರ್ವತ ಸಾಲನ್ನು ಹೇಗೆ ಹುಟ್ಟು ಹಾಕಲು ಸಾಧ್ಯ ? ಸಯಾಲ್ ಪದರದ 
ಸಂಪೀಡನೆಯಿಂದ ಸೈಮಾ ಪದರದ ಹೆಚ್ಚಿನ ಭಾಗ ಮೇಲಕ್ಕೆ ಉಬ್ಬಬೇಕಾಗಿತ್ತು. 
ಅದು ಏಕೆ ಘಟಿಸಲಿಲ್ಲ? ಭೂಚಿಪ್ಪಿನ ತಾಣ, ಅನಮ್ಯ ಗುಣಗಳನ್ನು ಒಂದೇ 
ಸಿದ್ಧಾಂತದಲ್ಲಿ ಪ್ರತಿಪಾದಿಸುವುದು ವಿರೋಧಾಭಾಸವಲ್ಲವೆ? 
* ಅಮೆರಿಕ ಖಂಡ ತನ್ನ ಮೂಲಸ್ಥಾನದಿಂದ ಪಶ್ಚಿಮ ದಿಶೆಗೆ 
ಸರಿತವಾಗಿದೆಯೆಂದು ವೆಗೆನರ್ ಪ್ರತಿಪಾದಿಸುತ್ತಾನೆ. ಆದರೆ ಅಂಟ್ಲಾಟಿಕ್ ಸಾಗರ 
ತಳದ ಏಣನ್ನು ಆಧಾರವಾಗಿರಿಸಿಕೊಂಡು ಆಫ್ರಿಕ ಖಂಡ ಪೂರ್ವ ದಿಶೆಯಲ್ಲಿ 
ಚಲಿಸಿದೆ ಎಂದು ಹೇಳುವಲ್ಲಿ ಗೊಂದಲವಿದೆ. 

ವೆಗೆನರ್ ಖಂಡಗಳ ಅಲೆತದ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು 
ವ್ಯಕ್ತಪಡಿಸಿದವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಭೂವಿಜ್ಞಾನಿ ಹೆರಾಲ್ಡ್ ಜಫೀಸ್ . 
1924ರಲ್ಲಿ ' ದಿ ಅರ್ಥ್' ಎಂಬ ಪುಸ್ತಕದ ಮೊದಲ ಆವೃತ್ತಿಯನ್ನು ಅವನು 
ಪ್ರಕಟಿಸಿದ. 1929ರಲ್ಲಿ ಅದರ ಎರಡನೆಯ ಆವೃತ್ತಿಯೂ ಹೊರಬಂದಿತು. 
ಈ ಪುಸ್ತಕದಲ್ಲಿ ವೆಗೆನರ್‌ನ ಅಭಿಪ್ರಾಯಗಳನ್ನು ಕೆಲವೇ ಸಾಲುಗಳ 
ವಿವರಣೆ ನೀಡಿ ತಳ್ಳಿ ಹಾಕಿದ. ಅಷ್ಟೇನೂ ಗಮನಕೊಡಬೇಕಾದ ಸಿದ್ಧಾಂತ 
ಅದಲ್ಲವೆಂದು ಮೂಲೆಗುಂಪು ಮಾಡಿದ. ವೆಗೆನರ್‌ನ ವೈಜ್ಞಾನಿಕ ಚಿಂತನೆಯನ್ನು 
ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಸ್ಪಷ್ಟವಾಗಿತ್ತು. ಜಫೀಸ್‌ನ ಅಭಿಪ್ರಾಯ ತುಂಬ 
ಸಾಂಪ್ರದಾಯಕವಾದದ್ದು; 

“ಭೂಮಿಯನ್ನು ಅಲೆಗಳ ಬಲವಾಗಲಿ ಅಥವಾ ಧ್ರುವ ಪಲಾಯನದ ಬಲವಾಗಲಿ 
ಸುಲಭವಾಗಿ ಮಣಿಸಲು ಸಾಧ್ಯವಿಲ್ಲ. ಭೂಮಿ ತುಂಬ ಗಟ್ಟಿಯಾದ ಗ್ರಹ. ಭೂ ಹೊರಚಿಷ್ಟು ಪರ್ವತ 
ಸಾಲುಗಳನ್ನು , ಸಾಗರ ತಳದ ಸ್ವರೂಪಗಳನ್ನೂ ಎತ್ತಿ ಹಿಡಿಯುವಷ್ಟು ಸಮರ್ಥವಾಗಿದೆ. ಸಾಗರದ 
ಅಲೆಗಳು ಬಡಿದು ಭೂಮಿಯ ಗಿರಕಿಯನ್ನೇ ನಿಯಂತ್ರಿಸುವುದು ಸಾಧ್ಯವಿಲ್ಲ. ಖಂಡಗಳ ಮೇಲೆ 
ಹಾಗೂ ಕೆಳಭಾಗದ ಗುರುತ್ವದಲ್ಲಿನ ವ್ಯತ್ಯಾಸ ಅಷ್ಟೇನೂ ಗಮನಾರ್ಹವಾದುದಲ್ಲ. ಹೆಚ್ಚೆಂದರೆ , 
ಅದರಿಂದಾಗುವ ಸಂಮರ್ಧ ಒಂದು ಚದರ ಸೆಂ .ಮೀಟರ್‌ಗೆ 105 ಡೈನ್‌ಗಳಷ್ಟಿರಬಹುದು. 
ರಾಕಿಪರ್ವತಗಳನ್ನು ಎತ್ತಿ ಹಿಡಿಯಬೇಕೆಂದರೆ ಇದು 109 ಡೈನ್ ಇದ್ದರೆ ಮಾತ್ರ ಸಾಧ್ಯ . ನಿಜಕ್ಕೂ 
ಅಲೆಗಳು ಇಡೀ ಖಂಡಗಳನ್ನೇ ಪಶ್ಚಿಮ ದಿಶೆಯಲ್ಲಿ ಸರಿಯುವಂತೆ ಮಾಡುವಷ್ಟು ಶಕ್ತವಾಗಿದ್ದರೆ 
ಭೂಮಿಯ ಗಿರಿಕಿ ಒಂದು ವರ್ಷದಲ್ಲಿ ತಟಸ್ಥವಾಗಬೇಕಾಗಿತ್ತು. ಭೂಮಿಯ ಮೇಲೆ ಬಲಗಳು 
ಬಹುದೀರ್ಘ ಕಾಲದಿಂದ ವರ್ತಿಸುತ್ತಿವೆ. ಖಂಡಗಳ ಸರಿತಕ್ಕೆ ಅವು ಕಾರಣವಾಗುತ್ತವೆಂದು 
ಕಲ್ಪಿಸುವುದು ಅಸಂಜಸ. ಇನ್ನು ಧ್ರುವಗಳ ಪಲಾಯನ ಪ್ರಕ್ರಿಯೆ ಕಲ್ಪಿಸಲೂ ಆಗದ ವೆಗೆನರ್‌ನ 
ಮಾನಸಿಕ ಭ್ರಮೆ .' 

ಭೂಮಿಯ ಮೇಲಿನ ಪರ್ವತ ಮತ್ತು ಇತರ ಲಕ್ಷಣಗಳ ಸಮಸ್ಥಿತಿಯನ್ನು 


ಟಿ. ಆರ್. ಅನಂತರಾಮು 


83 


ವೆಗೆನರ್ ಪ್ರತಿಪಾದಿಸಿದ ರೀತಿ ತಪ್ಪೆಂದು ಭೂವಿಜ್ಞಾನಿಗಳು ಎತ್ತಿ ತೋರಿಸಿದರು . 
ಸಮುದ್ರ ತಳದಲ್ಲಿ ಪರ್ವತಗಳ ಏಣುಗಳೇ ನಿಂತಿವೆ; ಸಾಗರ ತಳ ಏರುಪೇರಾಗಿದೆ. 
ಆಧುನಿಕ ಸಾಗರಾಧ್ಯಯನ ಇದನ್ನು ಸಷ್ಟವಾಗಿ ತೋರಿಸಿಕೊಟ್ಟಿದೆ. ವೆಗೆನರ್ 
ಭಾವಿಸಿದಂತೆ ಇಡೀ ಭೂಗೋಳದ ಹೊರಚಿಪ್ಪು ಒಂದೇ ಹಂತದಲ್ಲಿ ಸೈಮಾ 
ಪದರದ ಮೇಲೆತೇಲುತ್ತಿದೆ ಎಂದು ಭಾವಿಸಿದರೆ ಸಾಗರ ತಳದಲ್ಲಿ ಏಣುಗಳೇಕೆ 
ಎದ್ದಿವೆ. ಸಾಗರ ತಳ ಚಪ್ಪಟೆಯಾಗೇ ಇರಬೇಕೆಂದು ಕಲ್ಪಿಸಬೇಕೆ? ಖಂಡಗಳ 
ಪಶ್ಚಿಮ ದಿಶೆಗಳ ಚಲನೆಗೆ ಧ್ರುವಗಳ ಪಾಲಾಯನವನ್ನು ಕಾರಣ ಮಾಡುವುದಂತೂ 
ಇನ್ನೂ ಹಾಸ್ಯಸ್ಪದ. ವೆಗೆನರ್ ಒಬ್ಬ ಪವನಶಾಸ್ತ್ರಜ್ಞ, ಸಮಭಾಜಕ ವೃತ್ತದಲ್ಲಿ ಗಾಳಿಯ 
ದಿಕ್ಕು ಸಮಾಂತರವಾಗಿರುವುದಕ್ಕೆ ಕಾರಣ ಭೂಮಿಯ ಗಿರಿಕಿಯಿಂದಾಗುವ 
ದಿಕ್‌ಚ್ಯುತಿ. ಆದರೆ ಗಟ್ಟಿಯಾದ ಭೂಮಿಗೂ ಇದೇ ಸೂತ್ರವನ್ನು ಅನ್ವಯಿಸುವುದು 
ಒಪ್ಪುವಂತಹುದಲ್ಲ. ಜಫ್ರೀಸ್ ದೃಷ್ಟಿಯಲ್ಲಿ ಪರ್ವಗಳ ಚಲನೆ ಹೆಚ್ಚೆಂದರೆ 50 
ಕಿ. ಮೀ . ಗಳಷ್ಟಾಗಿರಬಹುದು ಅಷ್ಟೇ . ವಾಸ್ತವವಾಗಿ ಜಫ್ರೀಸ್ ಖಂಡಗಳ ಅಲೆತದ 
ಬಗ್ಗೆ ಅತ್ಯಂತ ಕಟುವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಅವನ 
ಮಾತಿನಲ್ಲೇ ಹೇಳುವುದಾದರೆ; 


* ' ವಾಸ್ತವವಾಗಿ ಡಟನ್, 'ಭೂಮಿಯ ಔಷ್ಟ್ರೀಯ ಸಂಕೋಚನ ಸಿದ್ದಾಂತ' ಕುರಿತು 
ಹೇಳಿದ ಮಾತುಗಳನ್ನೇ ನೆಗೆನರ್‌ನ ಖಂಡಗಳ ಅಲೆತದ ಸಿದ್ಧಾಂತಕ್ಕೂ ಹೇಳಬೇಕಾಗುತ್ತದೆ. 
ಪ್ರಮಾಣಾತ್ಮಕವಾಗಿ ಅಪರಿಪೂರ್ಣ, ಗುಣಾತ್ಮಕವಾಗಿ ಅನನ್ವಿತ. ನಾವು ಏನು ವಿವರಿಸಬೇಕು 
ಎನ್ನುತ್ತೇವೆಯೋ ಅದನ್ನು ವಿವರಿಸಲಾಗದ ವಿವರಣೆ ಇದು'. 

- ವೆಗೆನರ್‌ನ ಸಿದ್ದಾಂತದ ಬಗ್ಗೆ ಇಂಥ ಅಭಿಪ್ರಾಯಗಳು ಎಣೆಯಿಲ್ಲದೆ ಹರಿದು 
ಬಂದುವು. ವೆಗೆನರ್‌ನನ್ನು ವಿಜ್ಞಾನ ವಲಯದಿಂದ ದೂರವಿರಿಸಬೇಕೆಂಬುದೇ 
ಇವರೆಲ್ಲರ ಗುರಿಯಾದಂತೆ ಕಂಡುಬಂದಿತು. ಪಿ.ಲೇಕ್ ಇಂತಹ 
ಟೀಕಾಚಾರ್ಯರಲ್ಲೊಬ್ಬ; 

“ಮೂಲತಃ ವೆಗೆನರ್‌ನ ಒಲವು ಏನೇ ಆಗಿರಬಹುದು, ಆದರೆ ತನ್ನ ಪುಸ್ತಕದಲ್ಲಿ ಅವನು 
ಸತ್ಯಕ್ಕಾಗಿ ಶೋಧನೆ ಮಾಡಿಲ್ಲ . ಪ್ರಕ್ರಿಯೆಯೊಂದನ್ನು ಪ್ರತಿಪಾದಿಸುವ ಭರದಲ್ಲಿ ಉಳಿದೆಲ್ಲ 
ವಾಸ್ತವತೆಗೂ ಅವನು ಕುರುಡನಾಗಿದ್ದಾನೆ. ಅವನು ನೀಡಿರುವ ಬಲುಪಾಲು ಪುರಾವೆಗಳಿಗೆ 
ಭದ್ರವಾದ ನೆಲೆಯೇ ಇಲ್ಲ. ಆದಾಗ್ಯೂ ಅವನು ತುಂಬ ಉತ್ತಮ ವಾದಿ, ಅವನು ಪ್ರತಿಪಾದಿಸಿದ 
ವಿಧಾನ ನಿಜಕ್ಕೂ ಕುತೂಹಲಕಾರಿ.' 

ಮತ್ತೊಬ್ಬ ವಿಜ್ಞಾನಿ ಇ. ಡಬ್ಲಿಯು, ಬೆರಿಯ ನುಡಿಗಳಿವು: 


“ನನ್ನ ದೃಷ್ಟಿಯಲ್ಲಿ ವೆಗೆನರ್‌ನ ವಾದ ವೈಜ್ಞಾನಿಕವಾದುದಲ್ಲ. ಪ್ರಾಥಮಿಕ ಹಂತದಲ್ಲಿ 
ಏನು ಹೊಳೆಯಿತೋ ಅದನ್ನು ಪರಿಚಿತ ಮಾರ್ಗದಲ್ಲೇ ಬೆಳೆಸಿದ್ದಾನೆ. ಅದಕ್ಕಾಗಿ ಲಭ್ಯವಿದ್ದ 


84 


ಆಲ್‌ಫ್ರೆಡ್ ವಿನೆಗರ್ 


ಮಾಹಿತಿಗಳನ್ನೂ ಪ್ರಕಟಣೆಗಳನ್ನು ಎಚ್ಚರವಾಗಿ ಓದಿ ಯುಕ್ತವೆನಿಸಿದ್ದುದನ್ನು ಆಯ್ಕೆ ಮಾಡಿದ್ದಾನೆ. 
ತನ್ನ ಅಭಿಪ್ರಾಯಕ್ಕೆ ವಿರೋಧವೆನಿಸುವ ಅಂಶಗಳನ್ನು ಬದಿಗೊತ್ತಿದ್ದಾನೆ. ಕೊನೆಗೆ ಸ್ವ ಅಮಲಿನಲ್ಲಿ 
ತೇಲಿ ಅದನ್ನೇ ವಾಸ್ತವಿಕ ಸಂಗತಿಗಳೆಂದು ಭಾವಿಸಿದ್ದಾನೆ.' 

ಚೇಂಬರ್ ಮಹಾಶಯ ಹೇಳಿದ: 

' ಸಾಮಾನ್ಯವಾಗಿ ಹೇಳಬೇಕೆಂದರೆ ನೆಗೆನರ್‌ನ ಕಲ್ಪನೆಗಳು ತುಂಬ ಜಾಳುಜಾಳು, ಈ . 
ಕಲ್ಪನೆಯ ಮೂಲಕ ಭೂಗೋಳದ ಬಗ್ಗೆ ತುಂಬ ಅವನು ಸ್ವಾತಂತ್ರ್ಯ ವಹಿಸಿದ್ದಾನೆ. ಇದರಲ್ಲಿ 
ಯಾವ ಅಡೆತಡೆಯೂ ಇಲ್ಲ. ಅಥವಾ ವಿರೋಧಿಕಲ್ಪನೆಗಳಲ್ಲಿರುವಂತೆ ಅಸಹ್ಯ ವಿಕೃತ ಅಂಶಗಳೂ 
ಇಲ್ಲ. ಅದು ಎಕೆ ಅಷ್ಟೊಂದು ಮನಸ್ಸಿಗೆ ನಾಟುತ್ತದೆಂದರೆ ಈ ಆಟದಲ್ಲಿ ಕೆಲವೇ ನಿಯಮಗಳಿವೆ. 
ಯಾವ ಮಾರ್ಗದಲ್ಲಿ ಹೋಗಬೇಕೆಂಬ ನಿಚ್ಚಳ ಸಂಹಿತೆ ಮಾತ್ರ ಇಲ್ಲ.' 

ಇಂಥ ಕುಹಕ ನುಡಿಗಳನ್ನು ಪ್ರತ್ಯೇಕವಾಗಿ ಉತ್ತರಿಸುವ ಗೊಡವೆಗೆ ವೆಗೆನರ್ 
ಹೋಗಲಿಲ್ಲ . ತನ್ನ ಪುನರ್ ಮುದ್ರಿತ ಪುಸ್ತಕದಲ್ಲಿ ವೆಗೆನರ್ ತುಂಬ ಗಂಭೀರವಾದ 
ಮಾತುಗಳನ್ನೇ ಆಡಿದ್ದಾನೆ; 

“ನಮ್ಮ ಭೂಮಿ ಹಿಂದೆ ಹೇಗಿತ್ತೆಂಬುದನ್ನು ಅರಿಯಲು ವಿಜ್ಞಾನದ ಬಗ್ಗೆ ರಂಗಗಳೂ ಒಂದೇ 
ದಿಶೆಯಲ್ಲಿ ಕಾರ್ಯಪ್ರವೃತ್ತವಾಗಬೇಕೆಂಬುದನ್ನು ನಮ್ಮ ವಿಜ್ಞಾನಿಗಳು ಅರಿತಂತೆ ಕಾಣುವುದಿಲ್ಲ. 
ಎಲ್ಲ ಪುರಾವೆಗಳನ್ನು ಕ್ರೋಡೀಕರಿಸಿ ಒಟ್ಟಾರೆ ಪರಿಗಣಿಸಿದಾಗ ಮಾತ್ರ ಸತ್ಯ ಗೋಚರಿಸುತ್ತದೆ.' 

ಮತ್ತೊಂದು ಸಂದರ್ಭದಲ್ಲಿ ವಗೆನರ್ ಬರೆದು: 

“ ನಾವು ಉತ್ತರಿಸಲಾಗದ ಪ್ರತಿವಾದಿಯನ್ನು ಮುಂದಿರಿಸಿಕೊಂಡ ನ್ಯಾಯಧೀಶರಂತೆ 
ಸಾಂದರ್ಭಿಕ ಪುರಾವೆಗಳಿಂದ ಸತ್ಯ ಯಾವುದೆಂದು ಅನ್ವೇಷಿಸಬೇಕು. ಪರೀಕ್ಷಿಸುವ 
ಪ್ರತಿಪುರಾವೆಯೂ ನಮ್ಮನ್ನು ಮೋಸಗೊಳಿಸಲು ಸಾಧ್ಯ . ಲಭ್ಯವಿರುವ ಕೆಲವೇ ಪುರಾವೆಗಳಿಂದ | 
ಅಂತಿಮ ತೀರ್ಪನ್ನು ಕೊಡುವುದಾದರೂ ಹೇಗೆ? ಎಂದಿದ್ದಾನೆ.' 

ಈ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿ ಅಲ್ಬರ್ಟ್ ಐನ್‌ಸ್ಟೈನ್‌ರ | 
ನುಡಿಗಳನ್ನು ಸ್ಮರಿಸಬಹುದು. ಲೈಡನ್ನಿಗೆ ಭೇಟಿಕೊಟ್ಟಾಗ ಪ್ರೊ , ಕಮ್ಮರ್ಲಿಂಗ್ 
ಓನ್ಸ್ ಅವರ ಗೌರವಾರ್ಥ ಇಟ್ಟಿದ್ದ ವಿಶೇಷ ಸ್ಮರಣೆ ಪುಸ್ತಕದಲ್ಲಿ ಅವರು ಹೀಗೆ 
ಬರೆದರು: 

“ವೈಜ್ಞಾನಿಕ ಸಿದ್ದಾಂತಿಯನ್ನು ಅಸೂಯೆಯಿಂದ ನೋಡಬಾರದು. ಏಕೆಂದರೆ ನಿಸರ್ಗ 
ಅಥವಾ ಹೆಚ್ಚು ಸ್ಪಷ್ಟವಾಗಿ ಪ್ರಯೋಗ ಆತನ ಕಾರ್ಯದ ಬಗೆಗೆ ದಯಾಶೂನ್ಯವಾದ ಅಷ್ಟೇನೂ 
ಸ್ನೇಹಪರವಲ್ಲದ ನಿಕಷಮ , ಅದೆಂದೂ ಒಂದು ಸಿದ್ಧಾಂಥವನ್ನು 'ಸರಿ ' ಎಂದೊಪ್ಪದು. ಅತ್ಯಂತ | 
ಅನುಕೂಲ ಸಂದರ್ಭಗಳಲ್ಲಿ ಇರಬಹುದು' ಎನ್ನುತ್ತದೆ. ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲೂ | 
ನೇರವಾಗಿ ' ಇಲ್ಲ' ಎಂದು ಬಿಡುತ್ತದೆ. ಯಾವುದೇ ಒಂದು ಪ್ರಯೋಗ ಒಂದು 


85 


ಟಿ. ಆರ್ . ಅನಂತರಾಮು 


ಸಿದ್ದಾಂತದೊಡನೆ ಹೊಂದಿಕೆಯಾದರೆ ಸಿದ್ದಾಂತವನ್ನು ಕುರಿತಂತೆ ಇದರ ಅರ್ಥ ಇರಬಹುದು 
ಹೊಂದಾಣಿಕೆಯಾಗದಿದ್ದರೆ ಇಲ್ಲ. ಪ್ರಾಯಶಃ ಪ್ರತಿಯೊಂದು ಸಿದ್ದಾಂತವೂ ಒಂದು ದಿವಸ 
ಅದರ ' ಇಲ್ಲ' ವನ್ನು ಅನುಭವಿಸಲಿದೆ - ಹೆಚ್ಚಿನ ಸಿದ್ಧಾಂತಗಳು ಧಾರಣೆಯಾದ ತರುಣದಲ್ಲೇ .' 

ಐನ್‌ಸ್ಟೈನ್‌ರ ಈ ನುಡಿಗಳು ಎಲ್ಲ ವಿಜ್ಞಾನಕ್ಕೂ , ಎಲ್ಲ ಕಾಲಕ್ಕೂ 
ಅನ್ವಯಿಸುವಂತಹವು. ಭೂ ವಿಜ್ಞಾನದ ಸಿದ್ದಾಂತಗಳೆಲ್ಲವೂ ಕಾಲಕಾಲಕ್ಕೆ , ಕಾಲದ 
ಮೂಸೆಯಲ್ಲಿ ಅಗ್ನಿಪರೀಕ್ಷೆಗೊಳಗಾಗಿ ಹೊರಬಂದಿವೆ, ಜೊಳ್ಳು ಸದಾ ತೂರಿ 
ಹೋಗಿವೆ, ಗಟ್ಟಿಯಷ್ಟೇ ಉಳಿದುಕೊಂಡಿವೆ. ವೆಗೆನರ್ ತನ್ನ ಕಾಲದ ವೈಜ್ಞಾನಿಕ 
ಪ್ರಗತಿಯನ್ನು ಸ್ಪಷ್ಟವಾಗಿ ಅರಿತಿದ್ದ . ಅಂತೆಯೇ ಅವುಗಳಿಗಿದ್ದ ಮಿತಿಯನ್ನೂ 
ಕೂಡ. 1911ರ ಡಿಸೆಂಬರ್ 31 ರಂದು ವಿದಮೀರ್ ಕೊಪೆನ್‌ಗೆ ಬರೆದ ಪತ್ರ 
ಈ ಅಂಶವನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ: 

- ' ನಾನು ಹೇಳಿದ ಮೊದಲ ಅಖಂಡ ಭೂಮಿ ನನ್ನ ಕಲ್ಪನೆಯ ಕೂಸೆಂದು 
ಬಗೆದಿರಬಹುದು. ಅದೆಲ್ಲಾ ನಮ್ಮ ಅವಲೋಕನೆಯನ್ನು ಹೇಗೆ ವಿಶ್ಲೇಷಿಸಿ ಮುಂದಿಡುತ್ತೇವೆ 
ಎನ್ನುವುದರ ಮೇಲೆ ಅವಲಂಬಿಸಿದೆ. ತೀರಗಳು ಸಾಮ್ಯ ತೋರುತ್ತಿದ್ದುದರಿಂದ ನಾನು ಈ 
ಅಭಿಪ್ರಾಯಕ್ಕೆ ಬಂದೆ. ಆದರೂ ಇದಕ್ಕೆ ಪುರಾವೆಗಳು ಭೂವಿಜ್ಞಾನಿಗಳಿಂದ ಬರಬೇಕು. 
ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳಿಗೆ ಭೂ ಸಂಪರ್ಕವಿದ್ದಿರಬೇಕೆಂಬ ತೀರ್ಮಾನಕ್ಕೆ 
ಬರುವಂತೆ ಇದು ಪ್ರೇರೇಪಿಸುತ್ತದೆ. ಇದನ್ನು ಎರಡು ರೀತಿಯಲ್ಲಿ ವಿವರಿಸಬಹುದು. ಇವೆರಡನ್ನೂ 
ಸಂಪರ್ಕಿಸಿದ ಖಂಡ ಮುಳುಗಿರಬೇಕು ಅಥವಾ ಖಂಡಗಳು ಸರಿದಿರಬೇಕು. ಖಂಡಗಳ 
ಚಂಚಲತೆ ಸಾಬೀತಾಗದಿದ್ದುರಿಂದ ಮೊದಲ ಉತ್ತರವನ್ನು ಜನ ಕಂಡುಕೊಂಡು ಎರಡನೇ 
ಅಂಶದ ಸಾಧ್ಯತೆಯನ್ನು ಮರೆತರು. ಆದರೆ ಇತ್ತೀಚಿನ ಭೂಮಿಯ ಸಮಸ್ಥಿರತೆ ಹಾಗೂ ಪ್ರಸ್ತುತ 
ಭೂಭೌತ ಜ್ಞಾನ, ಖಂಡಗಳು ಮುಳುಗಿರಬಹುದೆಂದು ಅಭಿಪ್ರಾಯವನ್ನು ಸಂಪೂರ್ಣವಾಗಿ 
ತಳ್ಳಿ ಹಾಕುತ್ತವೆ. ಇದರಿಂದಾಗಿ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವುದು ತೀರ 
ಅವಶ್ಯಕವಾಗಿದೆ. ಒಂದು ವೇಳೆ ನಾವು ಕುತೂಹಲಕಾರಿ ಹಾಗೂ ಸರಳವಾದ ಅಂಶಗಳನ್ನು 
ಆಧರಿಸಿ ಕೊನೆಗಾದರೂ ಇಡೀ ಭೂಮಿಯ ಬಗ್ಗೆ ಲಭ್ಯವಿರುವ ಅಂಶಗಳ ವಾಸ್ತವತೆಯನ್ನು 
ಪರಿಗಣಿಸಿದರೆ ಹಳೆಯ ಕಂದಾಚಾರದ ಅಭಿಪ್ರಾಯಗಳನ್ನು ಒಮ್ಮಿಂದೊಮ್ಮೆಗೇ ಕಿತ್ತೊಗೆಯಲು 
ಹಿಂದುಮುಂದೇಕೆ ನೋಡಬೇಕು? ನನಗನ್ನಿಸುತ್ತದೆ, ಈ ಹಳೆಯ ಸಿದ್ಧಾಂತಗಳು ಇನ್ನು ದಶಕ 
ಕೂಡ ಜೀವಂತವಾಗಿರಲಾರದೆಂದು, ಸದ್ಯದಲ್ಲಿ ಸಮಸ್ಥಿರತೆ ಸಿದ್ದಾಂತವನ್ನು ಪರಿಪೂರ್ಣವಾಗಿ 
ಅರಿತಿಲ್ಲ. ಅರಿತಾಗ ಹಳೆಯ ಸಿದ್ಧಾಂತಗಳ ಪ್ರತಿವಾದ ಬಯಲಿಗೆ ಬರುತ್ತದೆ.' 


86 


ಆಲ್‌ಫ್ರೆಡ್ ವಿನೆಗರ್ 


9. ಹಿತ್ತಲ ಗಿಡ 


ವೈಜ್ಞಾನಿಕ ಚಿಂತನೆಗಳು ನಿಂತ ನೀರಿನಂತಿದ್ದರೆ ಪ್ರಾಯಶಃ ಹೊಸ 
ಆಲೋಚನೆಗಳಿಗೆ ಅವಕಾಶವೇ ಇರುತ್ತಿರಲಿಲ್ಲ. ಇಲ್ಲಿ ಅಂತಿಮ ಸತ್ಯವೆಂಬುದು 
ಒಂದು ಕಾಲಕ್ಕಷ್ಟೇ ಸೀಮಿತವಾದ ಆಲೋಚನೆ. ಖಂಡಗಳ ಬಗ್ಗೆ ಹೇಳುವುದಾದರೆ 
ಖಂಡಗಳನ್ನು ಇದ್ದಲ್ಲೇ ನಿಲ್ಲಿಸಿದವರು ಹಲವರು. 'ದೂಡಿಕೊಂಡು ಹೋದವರು 
ಕೆಲವರು ಮಾತ್ರ ವೆಗೆನರ್ ' ತನ್ನ ಸಿದ್ದಾಂತದ ಮೂಲಕ ಖಂಡಗಳನ್ನು 
ಅಲೆಸಿದ ಎಂದು ಗೇಲಿ ಮಾಡುವವರೂ ಕೊನೆಗೆ ಗಂಭೀರವಾಗಿಯೇ ಈ 
ವಿಚಾರವನ್ನು ಆಲೋಚಿಸಬೇಕಾಗಿ ಬಂತು. ಸಾಂಪ್ರದಾಯಿಕ ವಿಜ್ಞಾನಿಗಳು 
ಆದಷ್ಟೂ ಸಂದರ್ಭಗಳಲ್ಲಿ ವೆಗೆನರ್‌ನನ್ನು ಉಪೇಕ್ಷಿಸುವಲ್ಲೇ ಹೆಚ್ಚು ಉತ್ಸಾಹ 
ತೋರಿದ್ದರು. ತನ್ನದಲ್ಲದ ಕ್ಷೇತ್ರದಲ್ಲಿ ಮೂಗು ತೂರಿಸಿದ್ದಾನೆಂದು ಅಪಪ್ರಚಾರ 
ನೀಡಿದರು. ಅವನು ವಿಜ್ಞಾನಿಯೇ ಅಲ್ಲವೆಂದು ಹೀಗಳೆದರು. ಅದರಲ್ಲೂ 
ಭೂವಿಜ್ಞಾನಿಗಳಿಗೆ ವೆಗೆನರ್‌ನ ಸಿದ್ದಾಂತ ಮೈ ಪರಚಿಕೊಳ್ಳುವಂತೆ ಮಾಡಿತು. 
ಆದರೆ ಅವನ ಸಿದ್ದಾಂತದಲ್ಲಿ ಸತ್ಯದ ಹೊಳಹು ಇದೆಯೆಂಬುದು ಕೂಡ ಅವರಿಗೆ 
ತಿಳಿದಿತ್ತು; ಒಪ್ಪಿಕೊಳ್ಳಲು ಪೂರ್ಣವಾಗಿ ಸಿದ್ಧರಿರಲಿಲ್ಲ ಅಷ್ಟೇ . ವೆಗೆನರ್‌ನ 
ಸಿದ್ದಾಂತಗಳಲ್ಲಿ ಎಲ್ಲವೂ ತರ್ಕಬದ್ಧವಾಗಿದ್ದವೆಂದು ಒಪ್ಪಿಕೊಳ್ಳುವುದೂ ಕಷ್ಟವೇ . 
ಕೆಲವು ವಿಚಾರಗಳಲ್ಲಿ ಅಸ್ಪಷ್ಟತೆಯೂ ಇದ್ದುವು. ಸುಲಭವಾಗಿ ಪ್ರಶ್ನಿಸಬಹುದಾದ 
ಅವನ ಕೆಲವು ಪ್ರತಿಪಾದನೆಗೆ ವೈಜ್ಞಾನಿಕ ಸಮರ್ಥನೆ ನೀಡುವುದೂ ಆಗಲಾರದು. 
ಮುಖ್ಯವಾಗಿ ಖಂಡಗಳ ಅಲೆತದ ಬಗ್ಗೆ ವೆನರ್ ನೀಡಿದ ಕಾರಣ ಪ್ರಾಯಶಃ 
ಯಾರಿಗೂ ಒಪ್ಪಿತವಾಗುತ್ತದೆಂದು ಕಂಡು ಬರುವುದಿಲ್ಲ. ಖಂಡತಳ ಸರಿತವನ್ನು 


ಟಿ.ಆರ್. ಅನಂತರಾಮು 


87 


ಸಷ್ಟವಾಗಿ ನಂಬಿದ್ದ ವೆಗೆನರ್‌ನ ಅನುಯಾಯಿಗಳಿಗೂ ಕೆಲವೆಡೆ ಅದರಲ್ಲಿ 
ಅಸ್ಪಷ್ಟತೆಗಳಿದ್ದುದು ತಿಳಿದಿತ್ತು. ಹಾಗೆಂದೊಡನೆ ಖಂಡಗಳು ಸ್ಥಿರವಾಗಿ ಇದ್ದಲ್ಲೇ 
ಇದ್ದುವು ಎಂದು ಹೇಳುವುದು ಕೂಡ ಅವೈಜ್ಞಾನಿಕ ಚಿಂತನೆಯಾದೀತು. 
ಮುಖ್ಯವಾಗಿ ಖಂಡಗಳನ್ನು ದೂಡುವ ಶಕ್ತಿ ಯಾವುದು ? ಪರಿಯೇನು 
ಎಂಬುದನ್ನು ತೆಗೆನರ್ ವೈಜ್ಞಾನಿಕವಾಗಿ ವಿವರಿಸಿದ್ದರೆ ಪ್ರಾಯಶಃ ಗೊಂದಲಕ್ಕೆ 
ಅವಕಾಶವೇ ಇರುತ್ತಿರಲಿಲ್ಲ. 1927ರಲ್ಲಿ ಇದೇ ಕಾರಣಕ್ಕಾಗಿಯೇ ಐಹೆರಿಂಗ್, 
ಅಟ್ಲಾಂಟಿಕ್ ಸಾಗರದ ಚರಿತ್ರೆ ಬರೆಯುತ್ತ ವೆಗೆನರ್‌ನ ಸಿದ್ದಾಂತವನ್ನು ಕುರಿತು: 

“ಅದೊಂದು ಭೂವಿಜ್ಞಾನಿಯ ಕಪೋಲಕಲ್ಪಿತ ಭ್ರಮೆ ” ಎಂದು ನುಡಿದ, ಅದು ಸೋಪಿನ 
ಗುಳ್ಳೆಯಂತೆ ಒಡೆಯುತ್ತದೆ ಎಂದೂ ನುಡಿದಿದ್ದ . ಆಸ್ಪೀಯದ ಪ್ರಾಚೀನ ವಾಯುಗುಣದ ಪರಿಣತ 
ಪ್ರಿಡ್ ಕೆರ್ನರ್ ಒಂದೆಡೆ ಬರೆಯುತ್ತ ' ಸನ್ನಿ ಹಿಡಿದ ಜನರು ಭೂಚಿಪ್ಪನ್ನು ದೂಡುವ ವ್ಯಾಧಿ, 
ಧ್ರುವಗಳ ಅಲೆತದ ಪ್ಲೇಗು' ಎಂದು ಕುಚೋದ್ಯವಾಡಿದ. 

ತೃತೀಯ ಜೀವಿಕಲ್ಪದ ವಾಯುಗುಣದ ಬಗ್ಗೆ ಸುದೀರ್ಘ ಅಧ್ಯಯನ 
ಕೈಗೊಂಡ ಮ್ಯಾಕ್ಸ್ ಸೆಂಪರ್‌ ಖಾರವಾಗಿ ಪ್ರತಿಕ್ರಿಯಿಸುತ್ತ ಖಂಡಗಳ ಅಲೆತದ 
ಸಿದ್ಧಾಂತಕ್ಕೆ ಒದಗಿಸಿರುವ ಸಾಕ್ಷಿಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಎಂದು 
ಹೇಳಿದುದರ ಜೊತೆಗೆ ವೆಗೆನರ್‌ಗೆ ಮತ್ತೊಂದು ಹಿತ ಬೋಧಿಸಿದ. ' ಇನ್ನು ಮುಂದೆ 
ಭೂವಿಜ್ಞಾನಕ್ಷೇತ್ರದಲ್ಲಿ ಕಾಲಿಟ್ಟು ಈ ಕ್ಷೇತ್ರಕ್ಕೆ ಮರ್ಯಾದೆ ತರುವುದು ಬೇಡ. 
ಬೇರೆ ಯಾವುದಾದರೂ ಕಡೆಗಣಿಸಿದ ವಿಜ್ಞಾನ ಕ್ಷೇತ್ರಕ್ಕೆ ಹೋಗುವುದು ಲೇಸು' 
ಎಂದು ಬರೆದ . ಪ್ರಾಯಶಃ ಇವೆಲ್ಲ ಅಸ್ವಸ್ಥ ಮನಸ್ಸಿನ ಕುರುಹುಗಳು ; ಅಹಂಕಾರದ 
ಕುಚೇಷ್ಟೆಗಳು . ಆದರೆ ಅವನ ಸಿದ್ದಾಂತಗಳ ಬಗ್ಗೆ ಚರ್ಚಾಗೋಷ್ಠಿ ಆದುವು. 
ವೆಗೆನರ್ ಮಾತ್ರ ವಿಚಲಿತನಾಗದೆ ಮತ್ತಷ್ಟು ಪುರಾವೆಗಳ ಸಂಗ್ರಹದಲ್ಲಿ ತೊಡಗಿದ್ದ. 
ನ್ಯೂಯಾರ್ಕ್‌ನಲ್ಲಾದ ಚಾರಿತ್ರಿಕ ಚರ್ಚಾಗೋಷ್ಠಿಗೆ ಅವನು ಹಾಜರಾಗಲೇ 
ಇಲ್ಲ. ಖೇದವೆಂದರೆ ತನ್ನ ತಾಯ್ಡಿನಲ್ಲೇ ಅವಗ್ಲೆಗೊಳಗಾಗಿದ್ದ . ಜರ್ಮನಿ ಈ 
ಪ್ರತಿಭಾವಂತನ ಬಗ್ಗೆ ಹಿತ್ತಲ ಗಿಡ ಮದ್ದಲ್ಲವೆಂಬ ನಾಣ್ಣುಡಿಯಂತೆ ವರ್ತಿಸಿತ್ತು. 
ಹ್ಯಾನ್ಸ್ಸಿಲ್ಲೇ ಮತ್ತು ಹ್ಯಾನ್ಸ್ಕ್ರೂಸ್ ವೆಗೆನರ್‌ನ ಸಿದ್ದಾಂತ ವಿರೋಧಿಯಾಗೇ 
ನಿಂತರು. ಸ್ಪಿಲ್ಲೇ , ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರದ ಚಲನಶೀಲತೆಯ 
ಬಗ್ಗೆ ಸುದೀರ್ಘವಾದ ಇತಿಹಾಸವನ್ನು ಬರೆದ. ಆದರೆ ಎಲ್ಲೂ ತಪ್ಪಿಯೂ ಕೂಡ 
ವೆಗೆನರ್‌ನ ಹೆಸರು ಪ್ರಸ್ತಾಪಿಸಲಿಲ್ಲ. ಖಂಡಗಳು “ಅಲೆಯುವುದು ಅವನಿಗೆ 
ಬೇಡವಾಗಿತ್ತು. ಮೊದಲಿನಿಂದಲೂ ಖಂಡಗಳ ಸ್ಥಿರತೆಯ ಬಗ್ಗೆ ಸಂಪೂರ್ಣವಾಗಿ 
ನಂಬಿದ್ದ ಸ್ಟಿಲ್ಲೇಗೆ ಅಪಾರ ಶಿಷ್ಯವರ್ಗವಿತ್ತು. ಅವನ ಪಾಂಡಿತ್ಯವನ್ನು ಪ್ರಶ್ನಿಸುವ 
ಗೊಡವೆಗೆ ಯಾರೂ ಹೋದವರಲ್ಲ. ಅವನು ಹೌದೆಂದರೆ ಇವರು ಹೌದೆನ್ನುತ್ತಿದ್ದರು. 
ಭೂ ವಿಜ್ಞಾನಿಗಳ ಸಮುದಾಯದಲ್ಲಿ ಇಂತಹ ' ಹೌದಪ್ಪ' ಗಳು ಎಲ್ಲ ಕಾಲದಲ್ಲೂ . 


88 


ಆಲ್‌ಫ್ರೆಡ್ ವೆನೆಗರ್‌ 


ಇದ್ದಾರೆ . ಅಬ್ರಹಂ ಗೊತ್ತಬ್ ವರ್ನರ್, ಭೂಗೋಳದಲ್ಲಿ ಎಲ್ಲ ಶಿಲೆಗಳೂ 
ನೀರಿನಂತೆಯೇ ಹುಟ್ಟಿವೆ ಎಂದು ತನ್ನ ವಾದವನ್ನು ಮಂಡಿಸಿದ್ದ . ನೂರಾರು 
ವರ್ಷಗಳ ಕಾಲ ಈ ಅಭಿಪ್ರಾಯ ವಿಜ್ಞಾನಿಗಳನ್ನು ಸಂಪ್ರದಾಯ ಶರಣರನ್ನಾಗಿ 
ಮಾಡಿತ್ತು . ಖಂಡಗಳ ಅಲೆತದ ಸಿದ್ದಾಂತದ ಬಗ್ಗೆಯೂ ವಿರೋಧ ಹೆಚ್ಚುತ್ತಿದ್ದಂತೆ 
ಎಲ್ಲೆಲ್ಲೂ ಹೆಚ್ಚು ಪ್ರಸ್ತಾಪನೆಗೊಳ್ಳದೆ, ಬರುಬರುತ್ತಾ ಸಿದ್ದಾಂತ ಮೂಲೆಗುಂಪಾಗಲು 
ಪ್ರಾರಂಭವಾಯಿತು. ಕ್ರೂಸ್ ಕೂಡ ಪ್ರಖ್ಯಾತ ಅಧ್ಯಾಪಕ, ಯೂರೋಪಿನಲ್ಲೂ 
ಅವನ ಪಾಂಡಿತ್ಯ ಪ್ರಚಾರ ಗಳಿಸಿತ್ತು. ಭೂವಿಜ್ಞಾನಿಯಾಗಿ ಅವನು ವಗೆನರ್‌ನ 
ಬುದ್ಧಿಮತ್ತೆಯನ್ನು ಮೆಚ್ಚಿಕೊಂಡಿದ್ದರೂ ಖಂಡಗಳ ಅಲೆತದ ಬಗ್ಗೆ ಅವನು 
ಒಪ್ಪಿರಲಿಲ್ಲ. 1950ರಲ್ಲಿ ಕೊಲೋಗೂನಲ್ಲಿ ನಡೆದ ಪ್ರಥಮ ಪ್ರಾಚೀನ ಹವಾಗುಣದ 
ಗೋಷ್ಠಿಯಲ್ಲಿ ಗುಸ್ತಾವ್ ಪಾರಿತೋಷಕವನ್ನು ತೆಗೆನರ್‌ನ ಗೌರವಾರ್ಥವಾಗಿ 
ಅವನ ಪತ್ನಿ ಎಲ್ಲೆಗೆ ನೀಡಬೇಕೆಂದು ಆತ ಶಿಫಾರಸ್ಸು ಮಾಡಿದ್ದ. ಆದರೆ ಅಲ್ಲಿ 
ನಡೆದದ್ದೇ ಬೇರೆ. ಹ್ಯಾನ್ಸ್ ಸಿದ್ದೇಗೆ ಈ ಪಾರಿತೋಷಕವನ್ನು ನೀಡಲಾಗಿತ್ತು. 

ಅಮೆರಿಕೆಯ ಗೋಷ್ಠಿಯಲ್ಲಿ ಸಮಾರೋಪ ಭಾಷಣ ಮಾಡಿದ, ಹಾಲೆಂಡಿನ 
ಭೂವಿಜ್ಞಾನಿ ಡಬ್ಲಿಯೂ ಎ . ಜೆ. ಎಂ . ವಾನ್ ವಾಟರ್ ಸ್ಕೂಟ್ ವಾಂಡರ್ ಗ್ರಾಚ್ 
ಅತ್ಯಂತ ಅಮೂಲ್ಯ ಅಭಿಪ್ರಾಯವನ್ನು ನೀಡಿದ. ಖಂಡಗಳ ಉಗಮವನ್ನು 
ವಿವರಿಸುವ ಪ್ರಕ್ರಿಯೆಯ ಬಗ್ಗೆ ಸ್ಪಷ್ಟವಾದ ಅಂಗೀಕಾರಾರ್ಹ ಸಿದ್ಧಾಂತಗಳಿಲ್ಲವೆಂದು 
ಒಪಿಕೊಂಡ. ಆದರೆ ಪ್ರಾಚೀನ ಜೀವಿಗಳ ಹಂಚಿಕೆಯನ್ನು ವಿವರಿಸುವಲ್ಲಿ 
ಭೂಸೇತುವೆಗಳ ಕಲ್ಪನೆಗಳಿಗಿಂತಲೂ ಖಂಡಗಳ ಅಲೆತದ ಸಿದ್ದಾಂತ ಹೆಚ್ಚು 
ವೈಜ್ಞಾನಿಕವಾದುದೆಂದು, ಆದಿನದವರೆಗೆ( 1928 ) ಖಂಡಗಳನ್ನು ದೂಡುವ 
ಶಕ್ತಿ ಯಾವುದೆಂಬುದನ್ನು ವಿವರಿಸಲಾಗಿಲ್ಲವೆಂದೂ ಮುಂದೆ ಅಂಥ ವಿವರಣೆ 
ದೊರೆಯುವುದು ಸಾಧ್ಯವೆಂದೂ ಹೇಳಿದ. ಅಟ್ಲಾಂಟಿಕ್ ತೀರದ ಇಬ್ಬದಿಯ 
ಹೊಂದಾಣಿಕೆ ಕುರಿತಂತೆ ನಾವು ಪರಿಪೂರ್ಣತೆಯನ್ನು ನಿರೀಕ್ಷಿಸಬಾರದೆಂದು 
ಹೇಳಿದನಲ್ಲದೇ ವೆಗೆನರ್ ತೀರ ಇತ್ತೀಚಿನ ಭೂ ಚರಿತ್ರೆಯ ಅಧ್ಯಯನಕ್ಕಷ್ಟೇ ತನ್ನನ್ನು 
ಸೀಮಿತ ಮಾಡಿಕೊಂಡಿರುವುದು ವಾಸ್ತವಾಂಶ. ಆದರೆ ಅವನು ಲಭ್ಯವಿರುವ 
ಸಾಕ್ಷಿಗಳನ್ನು ಪ್ರಾಯೋಗಿಕವಾಗಿ ಸಂಗ್ರಹಿಸಿದ್ದಾನೆ. ಭೂಮಿಯ ಹಿಂದಿನ ಚರಿತ್ರೆ 
ಅಷ್ಟೇನು ಸ್ಪಷ್ಟವಿಲ್ಲದ ಕಾರಣ ಅದಕ್ಕೂ ಹಿಂದೆ ಭೂಖಂಡಗಳ ಅಲೆತ ಆಗಿತ್ತೇ 
ಅಥವಾ ಇಲ್ಲವೇ ಎಂಬುದನ್ನು ಸ್ಪಷ್ಟವಾಗಿ ಇಂದಿನ ಸಾಕ್ಷಿಗಳ ಆಧಾರದ ಮೇಲೆ 
ಹೇಳಲು ಸಾಧ್ಯವಿಲ್ಲ. ಈ ವಿಚಾರವನ್ನು ಪ್ರಧಾನ ಮಾಡಿಕೊಂಡು ವೆಗೆನರ್‌ನ 
ಸಿದ್ದಾಂತವನ್ನು ಅಲ್ಲಗೆಳೆಯುವುದು ಸರಿಯಲ್ಲ' ಎಂದು ಹೇಳಿದ. ಅಮೆರಿಕದಲ್ಲಿ 
ನಡೆದ ಈ ಗೋಷ್ಠಿಯ ನಂತರ ಖಂಡಗಳ ಅಲೆತದ ಸಿದ್ಧಾಂತಕ್ಕೆ ಹೆಚ್ಚು 
ಚಾಲನೆ ದೊರೆಯಿತು. ನ್ಯೂಯಾರ್ಕ್‌ನ ವಿಚಾರಗೋಷ್ಠಿಯಲ್ಲಿ ಹಾಜರಿದ್ದವರ 
ಪೈಕಿ ಎಡಿನ್‌ಬರ್ಗ್ ವಿಶ್ವವಿದ್ಯಾಲಯದ ಅರ್ಥರ್ ಹೋಮ್ಸ್ ಕೂಡ ಒಬ್ಬರು. 


ಟಿ. ಆರ್ . ಅನಂತರಾಮು 


89 


ಅಲ್ಲಿ ನಡೆದ ವಾದವಿವಾದಗಳು ಹೆಚ್ಚು ವೈಜ್ಞಾನಿಕವಾಗಿರದೆ ತುಂಬ ಒರಟಾಗಿದ್ದವು 
ಎಂದುಹೋಮ್ ಅಭಿಪ್ರಾಯಪಟ್ಟ , ವೆಗೆನರ್‌ನ ಖಂಡಗಳ ಅಲೆತದ ಸಿದ್ದಾಂತದ 
ಕೆಲವು ಅಂಶಗಳನ್ನು ಸುಲಭವಾಗಿ ತಳ್ಳಿಹಾಕಬಹುದು, ನಿಜ. ಆದರೆ ಇಡೀ 
ಸಿದ್ದಾಂತವನ್ನು ತಿರಸ್ಕರಿಸುವುದು ಕಷ್ಟ ಎಂದು ಬರೆದ, ಮತ್ತೊಬ್ಬ ವಿಜ್ಞಾನಿ 
ಲಾಂಗ್‌ಬೇಲ್ ಅತ್ಯಮೂಲ್ಯ ಕಿವಿಮಾತೊಂದನ್ನು ಹೇಳಿದ. 

“ ಯಾವುದೇ ವೈಜ್ಞಾನಿಕ ಪರಾಮರ್ಶೆ ನಿಸರ್ಗದ ಸತ್ಯವನ್ನು ಅರಿಯುವುದೊಂದನ್ನೇ 
ಗುರಿಯಾಗಿಟ್ಟುಕೊಳ್ಳಬೇಕು. ಕೇವಲ ವಾದದಲ್ಲಿ ಜಯಗಳಿಸುವುದಲ್ಲ ? ' 

ಅರ್ಥರ್ ಹೋಮ್ಸ್ ಆ ಹೊತ್ತಿಗೆ ಭೌತವಿಜ್ಞಾನದಲ್ಲಿ ಹೆಚ್ಚು ಪರಿಶ್ರಮಗಳಿಸಿದ್ದ. 

“ ಖಂಡಗಳ ಅಲೆತದ ಸಿದ್ಧಾಂತದ ಬಗ್ಗೆ ಕಾಡುವ ಪೂರ್ವಗ್ರಹದಿಂದ ಸಂಪೂರ್ಣವಾಗಿ 
ಮುಕ್ತನಾಗುವುದರಲ್ಲಿ ನಾನು ಯಶಸ್ವಿ ಪಡೆಯಲಿಲ್ಲ. ಆದರೆ ನನ್ನ ಅಂತರಾತ್ಮದಲ್ಲಿ ಈ ಸಿದ್ದಾಂತ 
ಅದ್ಭುತವಾದುದೆಂದು ತಿಳಿದಿತ್ತು. ಆದಾಗ್ಯೂ ಖಂಡಗಳ ಅಲೆತವನ್ನು ಒಪ್ಪದೆ ವಿಧಿಯಿಲ್ಲವೆಂಬ 
ಭಯಂಕರ ಸತ್ಯವನ್ನು ಬದಿಗೊತ್ತದಿರುವ ಬಗ್ಗೆ ನಾನು ಪ್ರಜ್ಞಾವಂತನಾಗಿದ್ದೇನೆ” ಎಂದು ಬರೆದ. 
* ವೆಗೆನರ್ ಸಿದ್ಧಾಂತದಲ್ಲಿ ದೌರ್ಬಲ್ಯವಿದ್ದುದು ಖಂಡಗಳನ್ನು ದೂಡುವ 
ಪ್ರಕ್ರಿಯೆ ಯಾವುದೆಂಬುದರ ಅಸಷ್ಟತೆಯಲ್ಲಿ, ಅವನು ನೀಡಿದ ಕಾರಣಗಳು ತೀರಾ 
ಕಳಪೆಯವು ಎಂದೇ ಹೋಮ್ ಬರೆದ . ಭೂಮಿಯೊಳಗಾಗುವ ಉಷ್ಣನಯನದ 
ಬಗ್ಗೆ ಹಿಂದೆ ಹೋಮ್ ಸುಳಿವು ಕೊಟ್ಟಿದ್ದ. ಆದರೆ ಆ ಮುನ್ನವೇ ಜರ್ಮನಿಯ 
ಇಬ್ಬರು ವಿಜ್ಞಾನಿಗಳು ಸಕಾರಣವಾಗಿ ಆ ಬಗ್ಗೆ ಚಿಂತಿಸಿದ್ದರು. ಇವರಲ್ಲಿ ಆಟೋ 
ಅಂಫೆರರ್‌ ಮುಖ್ಯನಾದವನು. 1906ರಲ್ಲೇ ಈ ಆಲ್ಟ್ ಪ್ರದೇಶದ ಭೂವಿಜ್ಞಾನಿ 
ಭೂಮಿಯೊಳಗಿನ ಉಷ್ಣನಯನದ ಬಗ್ಗೆ ಅತ್ಯುತ್ತಮವಾಗಿ ಯೋಚಿಸಿದ್ದ. 
ವೆಗೆನರ್‌ನ ಸಿದ್ದಾಂತ ಹೆಚ್ಚು ಬದಲಾವಣೆ ಪಡೆದಾಗಲೂ ಅದೇ ಮಾತನ್ನು 
ಒತ್ತಿ ಹೇಳಿ ಚಿತ್ರಗಳೊಂದಿಗೆ ವಿವರಿಸಿದ್ದ . ಮುಂದೆ ಈ ಉನಯನ ಪ್ರವಾಹವೇ 
ಖಂಡಗಳನ್ನು ದೂಡುತ್ತಿರುವ ಪ್ರಮುಖ ಅಕರವೆಂಬ ಕಲ್ಪನೆ ವೈಜ್ಞಾನಿಕ 
ಆಧಾರದ ಮೇಲೆ ಬೆಳೆದು ಆದರಣೀಯವಾಯಿತು. ಈ ನಿಟ್ಟಿನಲ್ಲಿ ಚಿಂತಿಸಿದ 
ಮತ್ತೊಬ್ಬ ಪ್ರಮುಖ ಭೂ ವಿಜ್ಞಾನಿ ಆಸ್ಟಿಯದ ರಾಬರ್ಟ್ ಸ್ಪಿನ್ನರ್, ಈತ 
ಗ್ರಾಸ್ ವಿಶ್ವವಿದ್ಯಾಲಯದ ಅಧ್ಯಾಪಕ. ವಾಸ್ತವವಾಗಿ ಇವರಿಬ್ಬರ ಸಿದ್ಧಾಂತಗಳನ್ನು 
ಯಾರೂ ಆ ಕಾಲಕ್ಕೆ ಹೆಚ್ಚು ಗಮನಿಸಲಿಲ್ಲ. ವೆಗೆನರ್ 1920ರಲ್ಲಿ ಆನಂತರ 
1929ರಲ್ಲಿ ಅಂಫರರ್ ಬಗ್ಗೆ ಔಪಚಾರಿಕವಾಗಿ ಪ್ರಸ್ತಾಪಿಸಿದ ಅಷ್ಟೇ . ಆದರೆ 
ಗಂಭೀರವಾಗಿ ಎಲ್ಲೂ ಅವನ ಅಭಿಪ್ರಾಯಗಳನ್ನು ಪರಿಗಣಿಸಲಿಲ್ಲ. ಅದರಲ್ಲೂ 
ಸ್ಮಿನ್ನರ್‌ನ ಬಗ್ಗೆ ವೆಗೆನರ್ ಕೂಡ ಔದಾಸೀನ್ಯ ತಳೆದಿದ್ದ . ವಿಚಿತ್ರವೆಂದರೆ ವೆಗೆನರ್ 
ಮತ್ತು ಸ್ಕಿನ್ನರ್ ಸಹೋದ್ಯೋಗಿಗಳಾಗಿ ಅನೇಕ ವರ್ಷ ಒಟ್ಟಿಗೇ ಬೋಧಿಸಿದ್ದರು. 


ಆಲ್‌ಫ್ರೆಡ್ ವಿನೆಗರ್ 


ಸ್ಕಿನ್ನರ್ ಅತ್ಯುತ್ತಮ ಭೂಭೌತವಿಜ್ಞಾನಿಯಾಗಿದ್ದರೂ ಒಟ್ಟಿಗೆ ಕುಳಿತು ಎಂದೂ 
ಚರ್ಚಿಸಲೇ ಇಲ್ಲ. ' ಭೌತವಿಜ್ಞಾನದ ಪಠ್ಯ ಪುಸ್ತಕ' ಎಂಬ ಕೃತಿಯೊಂದರಲ್ಲಿ 
ವೆಗೆನರ್ ಸಿದ್ದಾಂತವನ್ನು ಸ್ಕಿನ್ನರ್ ಚರ್ಚಿಸಿದ. ಅಷ್ಟೇ ಅಲ್ಲ, ಅವನ ಸಿದ್ದಾಂತದ 
ದೌರ್ಬಲ್ಯಗಳನ್ನು ಎತ್ತಿ ತೋರಿಸಿದ. ಅವನ ವಿಮರ್ಶೆ ಕಟುವಾಗಿದ್ದರೂ ಅವನು 
ಎಂದೂ ವೆಗೆನರ್‌ನ ಚಾರಿತ್ರ್ಯವಧೆ ಮಾಡಲು ಯತ್ನಿಸಲಿಲ್ಲ. ವೆಗೆನರ್‌ಗಿಂತ 
ಹಿರಿಯ ಬೋಧಕ ವಗೆನರ್ ಇವನ ಟೀಕೆಗಳನ್ನು ರಚನಾತ್ಮಕವಾಗಿ ಪರಿಗಣಿಸಿದ್ದರೆ, 
ಅವನ ಸಿದ್ದಾಂತಗಳಿಗೆ ದೊರೆಯುತ್ತಿದ್ದ ಪ್ರತಿಕ್ರಿಯೆಯೇ ಬೇರೆಯದಾಗಿರುತ್ತಿತ್ತು. 
ಸ್ಪಿನ್ನರ್‌ನನ್ನು ವೆಗೆನರ್ ಪ್ರತಿವಾದಿಯೆಂದೇ ಬಗೆದಿದ್ದ. ಪೂರ್ವಗ್ರಹ ಪೀಡಿತ 
ಮನಸ್ಸು ನೈಜ ವಿಮರ್ಶೆಗಳನ್ನು ಸ್ವೀಕರಿಸಲು ಎಂದೂ ತಯಾರಾಗಿರುವುದಿಲ್ಲ. 
ವೆಗೆನರ್ ಕೂಡ ಇದೊಂದು ಸಂದರ್ಭದಲ್ಲಿ ವ್ಯಕ್ತಿಗತ ದೌರ್ಬಲ್ಯದಿಂದ ಅತ್ಯುತ್ತಮ 
ವೈಜ್ಞಾನಿಕ ಕಾರಣಗಳನ್ನೇ ದೂರ ಮಾಡಿದ್ದ . 

ವೆಗೆನರ್ ಮಾರ್ಬಗ್್ರನಲ್ಲಿದ್ದ ಕಾಲದಲ್ಲಿ ಭೂ ವಿಜ್ಞಾನಿಗಳ ನೆರವು ಪಡೆದು 
ತಾನು ಮಾಡುವ ಕೆಲಸಕ್ಕೆ ಸಾಕಷ್ಟು ಸಾಕ್ಷಿಗಳು ಬೇಕೆಂದೂ , ಅದೂ ಭೂವಿಜ್ಞಾನದ 
ಅಧ್ಯಯನ ಕ್ಷೇತ್ರದಿಂದಲೇ ಬರಬೇಕೆಂದೂ ನುಡಿದಿದ್ದ. ಪ್ಲದಮಿರ್ ಕೊಪೆನ್ 
1912ರ ಜನವರಿ 29ರಂದು ಪತ್ರ ಬರೆದು ಇವನ ಮಿತಿಗಳನ್ನು ಗುರುತಿಸಿದ್ದ. ಆದರೆ 
ಭೂವಿಜ್ಞಾನಿಗಳೊಡನೆ ಮುಕ್ತ ಚರ್ಚೆಯಲ್ಲಿ ವೆಗೆನರ್ ತೊಡಗಲಿಲ್ಲವೆಂಬುದು 
ಸ್ವಲ್ಪ ನಷ್ಟವೇ ಆಯಿತೆನ್ನಬಹುದು. ' ಘಟನೆ ಸಂಭವಿಸಿರುವುದು ಸ್ಪಷ್ಟವಾಗುತ್ತಿದೆ ; 
ಕಾರಣಗಳ ವಿವರಣೆ ಸಾಧ್ಯವಾಗುತ್ತಿಲ್ಲ' ಇದು ವೆಗೆನರ್‌ನ ಎದುರಿಗಿದ್ದ ಸ್ಥಿತಿ. 


ಟಿ. ಆರ್. ಅನಂತರಾಮು 


10 . ಚರಿತ್ರೆಯ ಪುನರಾವರ್ತನೆ 


ಹುಳು ಹುಟ್ಟಿ ಸಾಯುತಿರೆ, ನೆಲ ಸವೆದು ಕರಗುತಿರೆ || 
ಕಡಲೊಳೆತ್ತಲೋ ಹೊಸದ್ವೀಪವೇಳುವುದು | 
ಕಳೆಯುತಿಂದಿರಲಿಲ್ಲಿ, ಬೆಳೆವುದಿನ್ನೊಂದೆಲ್ಲೊ । 
ಅಳಿವಿಲ್ಲ ವಿಶ್ವಕ್ಕೆ - ಮಂಕುತಿಮ್ಮ || 

ಭೂಮಿಯಲ್ಲಾಗುತ್ತಿರುವ ಬದಲಾವಣೆಗಳನ್ನು ಕುರಿತು ಕಗ್ಗದಲ್ಲಿ ಡಿ. ವಿ . ಜಿ . 
ಯವರು ಸೊಗಸಾಗಿ ವಿವರಿಸಿದ್ದಾರೆ. 
- ಭೂ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಅನೇಕ ಪ್ರಕ್ರಿಯೆಗಳು 
ಮತ್ತೆ ಮತ್ತೆ ಘಟಿಸುತ್ತಿರುವುದು ಸ್ಪಷ್ಟವಾಗುತ್ತದೆ. ಭೂಮಿಯಲ್ಲಿ ಬೃಹತ್ 
ತಗ್ಗು ಬಿದ್ದು ಅದರಲ್ಲಿ ನದಿ ಹೊತ್ತು ತಂದು ತುಂಬಿದ ಹೂಳು ಶಿಲಾಸ್ತರವಾಗಿ 
ರೂಪುಗೊಂಡು, ಸಂಪೀಡನ ಕ್ರಿಯೆಗೊಳಗಾಗಿ ಮೇಲೆದ್ದು ಪರ್ವತವಾಗುವುದು 
ಸೃಷ್ಟಿಯ ಕಲಾವಂತಿಕೆಗೆ ಅತ್ಯುತ್ತಮ ಸಾಕ್ಷಿ. ಈ ಪ್ರಕ್ರಿಯೆಯನ್ನೇ ಭೂವಿಜ್ಞಾನಿಗಳು 
“ ಪರ್ವತ ಜನನ' ಎಂದು ಕರೆದಿದ್ದಾರೆ. ಪರ್ವತ ಹುಟ್ಟುವ ಮೊದಲು ಖಂಡದಲ್ಲಿ 
ತಗ್ಗು ಬೀಳಬೇಕು. ಆ ತಗ್ಗಿಗೆ ಸಂಚಯನಗಳು ಬಂದು ತುಂಬಿಕೊಳ್ಳಬೇಕು. ನೆಲ 
ಸವೆದು ನದಿ ಕಲ್ಲುಮಣ್ಣನ್ನು ಹೊತ್ತು ಸಾಗಿಸಿ ಇಲ್ಲಿಗೆ ತುಂಬುತ್ತದೆ. ಭೂಮಿಯ 
ಮೇಲೆ ಬೃಹತ್ ಪರ್ವತ ಮಾಲೆಯಾಗಿ ಎದ್ದಿರುವ ಅಪಲೇಶಿಯನ್ಸ್, ಆಲ್ಸ್, 
ಹಿಮಾಲಯಗಳು ಹೀಗೆಯೇ ತಗ್ಗಿನಿಂದ ಮೇಲೆದ್ದ ಶಿಲಾರಾಶಿಗಳು. 


ಆಲ್‌ಫ್ರೆಡ್ ವೆನೆಗರ್ 


ಗರತಳದ ಕಮರಿ, 


ಸಾಗರ ಓಣು 


-ಶಿಲಾಗೋಳ 


ಸಾಗರ ಏಣು 


ಉಷ್ಣತಾಮೂಲ . 


8 ಸಾಗರ ಕಮಲ 


ತಿರುಳು 


( ಆ) ಅಸ್ತೆನೋ ಗೊಳಕ್ಕೆ ಸೀಮಿತ 


ಪ್ರಾವಾರ 


ಶಿಲಾಗೋಳ 
ಅಸ್ತೆನೋ ಗೋಳ 


ಸಾಗರತಳದ ಕಮರಿ 


( ಆ) ಪ್ರಾವಾರ ಮೂಲಕ ಪ್ರಚಲನೆ 


ಫಲಕಗಳ ಏರಿಳಿತ 


ಸಾಗರ ತಳದ ಕಮರಿ 


ಜ್ವಾಲಾಮುಖಿ 


-ಕಮರಿ 


* ತಿರುಳು 
( ಇ) ಖಂಡಗಳು ಬಿರಿಯುವಂತೆ ಮಾಡುವ ಭೂಗರ್ಭ ಮೂಲದ 

ಪ್ರಚಲನೆ | 


ಮೂರು ಬಗೆಯ ಪ್ರಚಲನ ಪ್ರವಾಹದ (ಉಷ್ಣನಯನ) ಕಲ್ಪನೆ. 


ಟಿ. ಆರ್ . ಅನಂತರಾಮು 


ಇಂತಹ ಶಿಲಾಸ್ತರಗಳಲ್ಲಿ ಅಳವಲ್ಲದ ಸಾಗರ ಭಾಗದಲ್ಲಿ ವಾಸಿಸುತ್ತಿದ್ದ 
ಜೀವಿಗಳ ಪಳೆಯುಳಿಕೆಗಳು ಸಿಕ್ಕುತ್ತವೆ . ಸಾಧಾರಣವಾಗಿ ಇಂಥ ಪರ್ವತ 
ಜನನಕ್ರಿಯೆ ನೂರು ಮಿಲಿಯ ವರ್ಷಗಳಿಗೊಮ್ಮೆ ಮರುಕಳಿಸುತ್ತದೆ. 

ಐರಿಷ್ ಭೂವಿಜ್ಞಾನಿ ಜಾಲಿ 1923 - 26ರ ನಡುವೆ ಪರ್ವತ ಜನನ 
ಕ್ರಿಯೆಯ ಬಗ್ಗೆ ದೀರ್ಘ ಅಧ್ಯಯನ ಕೈಗೊಂಡ . ಭೂಮಿಯೊಳಗೆ ವಿಕಿರಣಪಟು 
ಖನಿಜಗಳು ಸಂಪೂರ್ಣವಾಗಿ ಕ್ಷಯಿಸಿ, ಉಷ್ಣತೆ ಏರುವಂತೆ ಮಾಡುತ್ತವೆ. 
ಭೂರಚಿಷ್ಟು ಈ ಉಷ್ಣವನ್ನು ಸಂವಹನ ಮಾಡದೆ ಇರುವುದರಿಂದ ಕೆಳಗಿನ 
ಪ್ರಾವಾರ ಸಾವಧಾನವಾಗಿ ಕರಗುತ್ತದೆ. ತನ್ನ ಅಭಿಪ್ರಾಯವನ್ನು ನ್ಯೂಯಾರ್ಕಿನ 
ವಿಚಾರಗೋಷ್ಠಿಯಲ್ಲಿ ಮಂಡಿಸಿದಾಗ ಖಂಡಗಳ ಅಲೆತದ ಸಿದ್ಧಾಂತಕ್ಕೆ ಮತ್ತೊಂದು 
ಹೊಸ ಆಯಾಮ ದೊರೆಯುವ ಸಾಧ್ಯತೆ ಕಂಡು ಬಂತು. 

ಯಾವುದೇ ಭಾಗದಿಂದ ಭೂಗೋಳದಲ್ಲಿ ಆಳಕ್ಕೆ ಇಳಿದಂತೆ ಪ್ರತಿ 30 
ಮೀಟರ್ ಆಳದಲ್ಲಿ ಸರಾಸರಿ 10 ಸೆಂ . ಉಷ್ಣತೆ ಏರುತ್ತಾ ಹೋಗುತ್ತದೆ. 
ಇದು ಭೂಮಿಯ ಅಂತರಾಳಕ್ಕೆ ಸಂಬಂಧಿಸಿದ ಉಷ್ಣತೆ, ಆದರೆ ಭೂಮಿಯ 
ಹೊರಚಿಪ್ಪಿನಿಂದಲೂ ಉಷ್ಣತೆ ಹೊರಹರಿಯುತ್ತಿದೆ. ಇತ್ತೀಚಿನ ಅಂದಾಜಿನಂತೆ 
ಭೂಮಿಯ ಒಳಗಿನಿಂದ ವಾರ್ಷಿಕ 2x1020 ಕ್ಯಾಲರಿ ಅಥವಾ 102 ಎರ್ಗ್ 
ಉಷ್ಣತೆ ಹೊರಹರಿಯುತ್ತಿದೆ. ಅಂದರೆ ನೆಲದ ಪ್ರತಿ ಸೆಂ . ಮೀ . ಜಾಗದಿಂದ 
ಪ್ರತಿ ಸೆಕೆಂಡಿಗೆ 1.5 ಮೈಕ್ರೋ ಕ್ಯಾಲರಿ ಉಷ್ಣತೆ ಹೊರಹರಿಯುತ್ತಿದೆ . ಒಂದು 
ವರ್ಷದಲ್ಲಿ ಸಂಭವಿಸುವ ಭೂಕಂಪನಗಳು ಬಿಡುಗಡೆ ಮಾಡುವ ಶಕ್ತಿಗಿಂತ 
ಇದು ಸಾವಿರ ಪಟ್ಟು ಅಧಿಕ, ಮಾನವ, ಈ ಎಲ್ಲ ಸಂಪನ್ಮೂಲಗಳನ್ನು ಬಳಸಿ . 
ಇಂದು ಉತ್ಪಾದಿಸುತ್ತಿರುವ ಶಕ್ತಿಯ ಪ್ರಮಾಣಕ್ಕಿಂತ ಹತ್ತು ಪಟ್ಟು ಅಧಿಕ. ಈ 
ಶಕ್ತಿಯನ್ನೇ ಯುಕ್ತವಾಗಿ ಬಳಸಿದರೆ ಇಡೀ ಹಿಮಾಲಯವನ್ನು 500 ಬಾರಿ 1 
ಸೆಂ . ಮೀ. ನಷ್ಟು ಮೇಲಕ್ಕೆತ್ತಬಹುದು! 

ವಿಕಿರಣಪಟು ಖನಿಜಗಳ ಕ್ಷಯದಿಂದ ಉತ್ಪಾದನೆಯಾಗುವ ಉಷ್ಣತೆಯ 
ಪ್ರಾಮುಖ್ಯವನ್ನು ತೋರಿಸಿಕೊಡುತ್ತಲೇ ಭೂಖಂಡಗಳ ಚಲನೆಗೆ ಇದನ್ನು 
ಅನ್ವಯಿಸುವುದೂ ಸಾಧ್ಯವಾಯಿತು. ಭೂಮಿಯ ಮಧ್ಯಗೋಳ ಕರಗಲು 
ಪ್ರಾರಂಭಿಸಿದರೆ ಏನಾಗುತ್ತದೆ? ಕರಗುವ ಶಿಲೆ ಗಾತ್ರದಲ್ಲಿ ಹಿಗ್ಗುತ್ತವೆ; ಆದ್ದರಿಂದ 
ಹಗುರವಾಗುತ್ತವೆ. ಕೆಳಗಿನ ವಲಯ ಕರಗಲು ಪ್ರಾರಂಭಿಸುತ್ತದೆ. ಅದರ ಮೇಲೆ 
ತೇಲುತ್ತಿರುವ ಭೂಹೊರಚಿಪ್ಪಿನ ಸ್ವಲ್ಪ ಭಾಗ ಮುಳುಗುತ್ತದೆ. ಇದೇ ಕಾರಣದಿಂದ 
ಪರ್ವತೆ ಜನನಕ್ಕೆ ಮೊದಲು ಖಂಡದಲ್ಲಿ ತಗ್ಗು ಬೀಳುತ್ತದೆ. ಜಾಲಿ ಮಾಡಿದ 
ಲೆಕ್ಕಾಚಾರದ ರೀತ್ಯ ಖಂಡ 1.4 ಕಿ. ಮೀ . ಆಳದವರೆಗೆ ಕುಸಿಯಬಹುದು. 


94 


ಆಲ್‌ಫ್ರೆಡ್ ವಿನೆಗರ್ 


ವಿಕಿರಣಪಟು ಅಪಾರವೆನ್ನಿಸದಿರಬಹುದು. ಒಂದು ಘನ ಸೆಂ . ಮೀ . 
ಗ್ರನೈಟ್ ಶಿಲೆಯಿಂದ ಐನೂರು ಮಿಲಿಯ ವರ್ಷಗಳಲ್ಲಿ ಹೊರಹೊಮ್ಮುವ ತಾಪ 
ಒಂದು ಲೋಟಕಾಫಿಯನ್ನೂ ಬಿಸಿಮಾಡಲು ಸಾಧ್ಯವಾಗದಿರಬಹುದು. ಆದರೆ 
ನೆನಪಿಡಬೇಕಾದ ಸಂಗತಿಯೆಂದರೆ ಭೂಮಿ ಹುಟ್ಟಿ ಸುಮಾರು 460 ಕೋಟಿ 
ವರ್ಷಗಳಾಗಿವೆ. ಈ ದೀರ್ಘಾವಧಿಯಲ್ಲಿ ಉಷ್ಣತೆಯ ಸಂಚಯನ ಭೂಮಿಯನ್ನೇ 
ಕುಲುಮೆಯಾಗಿ ಮಾಡಿದೆ. ಶಿಲೆ ಪಾಕಗೊಳ್ಳುತ್ತಲೇ ಭೂಮಿಯ ಮಧ್ಯ ಗೋಳದ 
ಮೇಲ್ಬಾಗ ಹಗುರವಾಗಿ ಮೇಲೇಳಲು ತವಕಿಸುತ್ತದೆ; ಕ್ರಮೇಣ ಶೈತ್ಯಗೊಳ್ಳುತ್ತದೆ. 
ಮತ್ತೆ ಸಾಂದ್ರವಾದಂತೆ ಕೆಳಗಿಳಿಯಲು ಪ್ರಾರಂಭಿಸುತ್ತದೆ. ಉಷ್ಣತೆಯ ಈ 
ಮೇಲು ಮತ್ತು ಕೆಳ ಮುಖದ ಹರಿಯುವಿಕೆಯೇ “ಉಷ್ಣನಯನ' ಅಥವಾ 
ಪ್ರಚಲನ ಪ್ರವಾಹ. ಇದರಿಂದ ಅಪಾರ ಉಷ್ಣತೆ ಒಂದೆಡೆಯಿಂದ ಮತ್ತೊಂದೆಡೆಗೆ 
ಸಂವಹಿಸಿ ಹಂಚಿಕೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಜಾಲಿ ಉಷ್ಣ ' ಪ್ರಚಲನಾ 
ಆವರ್ತನೆ' ಎಂದು ಕರೆದ . ಹಾಗೆ ಹೇಳುವುದಾದರೆ ಭೂಖಂಡಗಳ ಚಲನೆಯನ್ನು 
ಗುರಿಯಾಗಿರಿಸಿಕೊಂಡು ಜಾಲಿ ಈ ಸಿದ್ದಾಂತವನ್ನು ಪ್ರತಿಪಾದಿಸಲಿಲ್ಲ. ಮುಖ್ಯವಾಗಿ 
ಪರ್ವತ ಜನನ ಕ್ರಿಯೆಯನ್ನು ವಿವರಿಸಲು ಹೊಸ ಸಿದ್ದಾಂತದ ಹುಡುಕಾಟದಲ್ಲಿ 
ತೊಡಗಿದ್ದ. ಇದೇ ಸಿದ್ದಾಂತವನ್ನು ಅನುಸರಿಸಿ ಭೂಖಂಡಗಳ ಚಲನೆಯನ್ನು 
ವಿವರಿಸಲು ಸಾಧ್ಯವಾಗಿದ್ದು ಕೇವಲ ಕಾಕತಾಳೀಯ. 


ಖಂಡದ ಭೂಚಿಪ್ಪು 


ಹಳೆಯಸಾಗರ 


ಹಳೆಯ ಸಾಗರ , 


ವೀಡನೆ 


ಸಂಪೀಡನೆ 
. 


ಸಂಪೀಡನೆ 


ಬೆಸಾಲ್ಟ್ 


ಸಾಗರತಂಡರ್ವತಶ್ರೇಣಿ 


ಹೊಸಸಾಗರ 


ಕಮರಿ 


ಪರ್ವತಶ್ರೇಣಿ | 

ಸಾಗರದಾಳದ 

ಕಮರಿ 


ಖಂಡಗಳ ಚಲನೆಗೆ ಕಾರಣವಾಗುವ ಪ್ರಚಲನ ಪ್ರವಾಹ (ಹೋಮ್ ಕಲ್ಪನೆ) 


* 95 


ಟಿ. ಆರ್. ಅನಂತರಾಮು 


ಭೂ ಮೇಲ್ಮ 


ಚಿತ್ರ 14. 
ಪ್ರಾವಾರದಲ್ಲಿ 
ಹುಟ್ಟುವ 
ಪ್ರಚಲನ ಪ್ರವಾಹ 
ಖಂಡಗಳನ್ನು 
ದೂಡುವ 
ಸೀಳುನೋಟ 


ತಿರುಳು 


ಪ್ರಾವಾರ 


ಅರ್ಥರ್ ಹೋಮ್, ವಿಕಿರಣ ಪಟು ಕ್ಷಯಿಸುವ ದರವನ್ನಾಧರಿಸಿ 
ಶಿಲೆಗಳ ವಯೋಮಾನವನ್ನು ನಿರ್ಧರಿಸುವ ವಿಧಾನವನ್ನು ರೂಢಿಗೆ ತಂದ. 
ಖಂಡಗಳ ಅಲೆತವನ್ನು ಭೂಚಿಪ್ಪಿನಡಿ ಪ್ರಾವಾರದಲ್ಲಿ ಏಳುವ ಉಷ್ಟನಯನದಿಂದ 
ವಿವರಿಸುವುದು ಸಾಧ್ಯವೆಂದು ಹೇಳಿದ. ಜಾಲಿಯ ಅಭಿಪ್ರಾಯವನ್ನು ಇದು 
ಆಧರಿಸಿದ್ದರೂ ಅರ್ಥರ್ ಹೋಮ್‌ನ ಪರಿಕಲ್ಪನೆ ಹೆಚ್ಚು ವಸ್ತು ನಿಷ್ಠವಾದದ್ದು . 
ಉಷ್ಣನಯನ ಕೇವಲ ಶಿಲಾಪಾಕದಲ್ಲೇ ಏಳಬೇಕಾದುದಿಲ್ಲ. ಕಠಿಣವಾಗಿರುವ 
ಪ್ರಾವಾರದ ಭಾಗದಿಂದಲೂ ಆಗಬಹುದೆಂದು ಊಹಿಸಿದ . ಇದು ಖಂಡಗಳ 
ಅಲೆತದ ಸಿದ್ಧಾಂತಕ್ಕೆ ಪೂರಕವಾಗಿ ಪರಿಣಮಿಸಿ, ಆ ನಿಟ್ಟಿನ ಆಲೋಚನೆಗಳನ್ನು 
ಮುಂದುವರಿಯುವಂತೆ ಪ್ರೇರೇಪಿಸಿತು. ಅರ್ಥರ್ ಹೋಮ್ ಪ್ರತಿಪಾದಿಸಿದ 
ಉಷ್ಣ ನಯನದ ಪರಿಕಲ್ಪನೆ ಹೀಗಿದೆ: 

“ಭೂಮಿಯ ಅಂತರಾಳದಲ್ಲಿ ಪ್ರಾರಂಭದ ಹಂತದಲ್ಲಿ ಮೇಲೇಳುವ ಉಷ್ಣ ಪ್ರವಾಹ ಅದಿಮ 
ಸ್ಥಿತಿ ಖಂಡದ ಮಧ್ಯ ಭಾಗದತ್ತ ಪ್ರವಹಿಸುತ್ತದೆ. ಅಲ್ಲಿ ಎರಡು ಕವಲಾಗಿ ವಿರುದ್ಧ ದಿಕ್ಕಿನಲ್ಲಿ 
ಸಾಗುತ್ತದೆ. ಹೀಗೆ ಆಗುವಾಗ ಖಂಡಗಳನ್ನು ತನ್ನೊಂದಿಗೆ ಎಳೆಯುತ್ತದೆ. ಪ್ರವಾಹ ತುಂಬ 
ಶಕ್ತವಾಗಿದ್ದರೆ ಖಂಡಗಳು ಛಿದ್ರವಾಗಬಹುದು. ಇವೂ ಕೂಡ ಜೊತೆಯಲ್ಲಿಯೇ ಸರಿಯಬಹುದು. 
ಮುಂದೆ ಸಾಗುವಾಗ ವಿರುದ್ಧ ದಿಕ್ಕಿನಲ್ಲಿ ಕೂಡಿಕೊಳ್ಳುವ ಪ್ರವಾಹದೊಡನೆ ಐಕ್ಯವಾಗಿ ಒಳ 
ಸೆಳೆತವಾಗಬಹುದು. ಇಳಿಮುಖದ ಪ್ರವಾಹ ಖಂಡದ ಆ ಭಾಗವನ್ನು ಆಳಕ್ಕೆ ಒಯ್ಯುತ್ತದೆ. 
ಆಗ ಖಂಡದ ಮುಂಚೂಣಿ ವಲಯ ಮಡಿಕೆಬಿದ್ದು ಉಬ್ಬುವಂತೆ ಮಾಡುತ್ತದೆ. ಪ್ರವಾಹ 
ಸ್ಥಗಿತವಾದೊಡನೆ ಮಡಿಕೆಗೊಂಡ ಭಾಗ ಮೇಲೆದ್ದು ಸಮಸ್ಥಿರತೆಯನ್ನು ಕಾಪಾಡಿಕೊಳ್ಳಲು 
ಯತ್ನಿಸುತ್ತದೆ. ಇವು ಪರ್ವತಗಳಾಗಿ ಕಾಣಿಸಿಕೊಳ್ಳುತ್ತದೆ. ಸಮುದ್ರ ತಳದಲ್ಲಿ ಇಳಿಯುವ 
ಪ್ರವಾಹ ಬಸಾಲ್ಟ್ ಶಿಲೆಯನ್ನು ಒಳಗೆಳೆಯುತ್ತದೆ. ಅಂತಹ ಭಾಗಗಳಲ್ಲಿ ಆಳವಾದ ಕಮರಿಗಳು 
ಕಾಣಿಸಿಕೊಳ್ಳುತ್ತವೆ . ಖಂಡಗಳು ಛಿದ್ರವಾಗಿ ದೂರ ಸರಿದ ಭಾಗ ಸಾಗರದ ಪಾಲಾಗುತ್ತದೆ. 
ಶಿಲಾರಸ ಅಂತಹ ಭಾಗಗಳಲ್ಲಿ ಉಕ್ಕಿಹರಿದು ಸಾಗರ ತಳವನ್ನು ನವೀನ ಮಾಡುತ್ತದೆ. ಆರಿ 
ದ್ವೀಪವಾಗಿ ಮೈದೆಳೆಯುತ್ತದೆ.' 


ಆಲ್ಫ್ರೆಡ್ ವೆನೆಗರ್ | 


ಹೋಮ್‌ನ ಈ ಕಲ್ಪನೆ ಖಂಡಗಳನ್ನು ದೂಡುವ ಶಕ್ತಿಯನ್ನು ಅದ್ಭುತವಾಗಿ ವಿವರಿಸುತ್ತದೆ. 
ಖಂಡಗಳೆಲ್ಲವೂ ನೀರನ ಮೇಲೆತೇಲುವ ನೌಕೆಯಂತೆ ಎಂದು ಹಿಂದೆ ಭಾವಿಸಿದ್ದ ಅಭಿಪ್ರಾಯಕ್ಕಿಂತ 
ಇದು ತೀರಾ ಭಿನ್ನ ; ಹೆಚ್ಚು ವೈಜ್ಞಾನಿಕವಾದ ಪರಿಕಲ್ಪನೆ. ಖಂಡಗಳ ಈ ಚಲನೆಯನ್ನು ಸಾಗು 
ಪಟ್ಟಿಯ ಮೇಲೆ ಸಾಗಿಸುವ ವಸ್ತುಗಳಿಗೆ ಹೋಲಿಸಿ ಹೇಳುವುದಿದೆ. ಹೋಮ್ಸ್ ತನ್ನ ಈ | 
ಕಲ್ಪನೆಯನ್ನು 'ಪ್ರಿನ್ಸಿಪಲ್ಸ್ ಆಫ್ ಫಿಜಿಕಲ್ ಜಿಯಾಲಜಿ' ಎಂಬ ಕೃತಿಯಲ್ಲಿ ಸಮಂಜಸವಾಗಿ 
ವಿವರಿಸಿದ್ದಾನೆ. ಜೊತೆಗೆ ಕೆಲವು ಎಚ್ಚರಿಕೆಯ ನುಡಿಗಳನ್ನೂ ಬರೆದಿದ್ದಾನೆ. 


ಲಾರೇಷ್ಯ 


ತೆಥಿಸ್ ಮಹಾತನ್ನು 


ಗಂಡನ 


ಚಿತ್ರ 15 . ಗೊಂಡ್ವಾನ ಮತ್ತು ಲಾರೇಷ್ಯ ಖಂಡಗಳ ನಡುವಿನ ತೆಧಿಸ್ ತಗ್ಗು 


' ಈ ತೆರನಾದ, ಸಂಪೂರ್ಣವಾಗಿ ಊಹೆಯನ್ನಾಧರಿಸಿದ ಸಿದ್ದಾಂತಗಳು ಸಂದರ್ಭದ 
ಅವಶ್ಯಕತೆಗನುಗುಣವಾಗಿ ಮಾಡಿದ ಕಲ್ಪನೆಯ ಫಲದಿಂದ ಮೂಡುತ್ತವೆ. ಸ್ವತಂತ್ರವಾಗಿ ಇದಕ್ಕೆ 
ಸಾಕ್ಷಿ ದೊರೆತ ಹೊರತೂ ವೈಜ್ಞಾನಿಕ ಮೌಲ್ಯಗಳಿಸುವುದಿಲ್ಲ.' 

ದಕ್ಷಿಣ ಆಫ್ರಿಕದ ಹೆಸರಾಂತ ಭೂವಿಜ್ಞಾನಿ ಅಲೆಕ್ಸಾಂಡರ್ ಡ್ಯೂಟಾಯಿಟ್ 
( 1878 - 1948) ಖಂಡಗಳ ಅಲೆತವನ್ನು ಒಪ್ಪಿಕೊಂಡ ಪ್ರಮುಖರಲ್ಲಿ ಒಬ್ಬ. 
1927ರಲ್ಲಿ ಬರೆದ ದೀರ್ಘ ಲೇಖನವನ್ನು ವೆಗೆನರ್ ಗಮನಿಸಿದ್ದ . ವೆಗೆನರ್ 
ಬರೆದ ಖಂಡ ಮತ್ತು ಸಾಗರಗಳ ಉಗಮ ಕೃತಿಯ ಕೊನೆಯ ಆವೃತ್ತಿಯಲ್ಲಿ 
ಡ್ಯೂಟಾಯಿಟ್‌ನ ಅಭಿಪ್ರಾಯವನ್ನು ಉಲ್ಲೇಖಿಸಿದ್ದಾನೆ. ಡ್ಯೂಟಾಯಿಟ್ ದಕ್ಷಿಣ 
ಆಫ್ರಿಕದ ಭೂವಿಜ್ಞಾನಿಗಳ ಪೈಕಿ ದೊಡ್ಡ ಹೆಸರು ಮಾಡಿದವನು. ಆ ಹೊತ್ತಿಗಾಗಲೇ 
ಐದು ಗೌರವ ಪದವಿಗಳನ್ನು ನೀಡಿ ಆ ನಾಡು ಇವನ ಪ್ರತಿಭೆಯನ್ನು ಗುರುತಿಸಿತ್ತು. 


97 


ಟಿ. ಆರ್. ಅನಂತರಾಮು 


1937ರಲ್ಲಿ ಪ್ರಕಟವಾದ ಅವನ “ ಅವರ್ ವಾಂಡರಿಂಗ್ ಕಾಂಟಿನೆಂಟ್ ' 
ಪುಸ್ತಕದಲ್ಲಿ ವೆಗೆನರ್‌ನ ಸಿದ್ದಾಂತವನ್ನು ಬೆಳೆಸಿದುದೇ ಅಲ್ಲದೇ ಆ ಸಿದ್ಧಾಂತದಲ್ಲಿ 
ಅರೆಕೊರೆಗಳನ್ನು ತಿದ್ದಿ ಖಂಡಗಳ ಅಲೆತದ ಸಿದ್ದಾಂತದ ಬಗ್ಗೆ ಒಪ್ಪಬಹುದಾದ 
ವೈಜ್ಞಾನಿಕ ಚರ್ಚೆಯನ್ನು ನೀಡಿದ. ತನ್ನ ಕೊನೆಯ ಉಸಿರಿರುವವರೆಗೆ ಅದನ್ನು 
ಸಮರ್ಥಿಸಿಕೊಂಡು ಬಂದ. ವಗೆನರ್‌ನ ಪರಮಶಿಷ್ಯನಾಗಿ ಖಂಡಗಳ ಅಲೆತವನ್ನು 
ಸಾರುವ ಸಾಕ್ಷಿಗಳನ್ನು ಅರಸಲು ತನ್ನನ್ನು ತಾನೇ ತೊಡಗಿಸಿಕೊಂಡ. ಆ 
ಪುಸ್ತಕವನ್ನು ಅಭಿಮಾನದ ಕುರುಹಾಗಿ ವೆಗೆನರ್‌ಗೇ ಅರ್ಪಿಸಿದ್ದಾನೆ. 

- ಡೂಟಾಯಿಟ್ ಮಾಡಿದ ಮೊದಲ ಕೆಲಸವೆಂದರೆ ಖಂಡಗಳನ್ನು 
ಹೋಲಿಸುವಾಗ ತೀರ ಪ್ರದೇಶಗಳನ್ನು ಪರಿಗಣಿಸದೆ ಖಂಡದ ಚಾಚನ್ನು 
ಪರಿಗಣಿಸಿದ್ದು, ತೃತೀಯ ಜೀವಿಕಲ್ಲಕ್ಕೂ ಹಿಂದೆ ರೂಪುಗೊಂಡ ಪರ್ವತಗಳ 
ಉಗಮವನ್ನು ವಿವರಿಸಲು ವೆಗೆನರ್ ತಿಣುಕಬೇಕಾಯಿತು. ಡ್ಯೂಟಾಯಿಟ್‌ನ 
ಕಲ್ಪನೆಯಲ್ಲಿ ಭೂಖಂಡಗಳ ಅಲೆತ ನಿಜಕ್ಕೂ ಹಿಂದಿನ ಅವಧಿಯಲ್ಲೂ ನಡೆದಿದೆ. 
ವೆಗೆನರ್ , ಆದಿಮ ಭೂಖಂಡವನ್ನು ಪ್ಯಾಂಜಿಯಾ ಎಂದು ಕರೆದ, ಪ್ಯಾಂಜಿಯಾ 
ಎಂದರೆ ಸಮಸ್ತ ಭೂಮಿ. ಇದನ್ನೇ ಆಧರಿಸಿ ಡ್ಯೂಟಾಯಿಟ್ , ಎರಡು ಆದಿಮ 
ಮಹಾಖಂಡಗಳನ್ನು ಕಲ್ಪಿಸಿದ. ಒಂದು ಉತ್ತರಾರ್ಧಗೋಳದ ಲಾರೆಷ್ಯ ಮತ್ತೊಂದು 
ದಕ್ಷಿಣಾರ್ಧ ಗೋಳದ ಗೊಂಡ್ವಾನ. ಇವೆರಡನ್ನೂ ಬೇರ್ಪಡಿಸುವಂತೆ ತೆಥಿಸ್ 
ಸಾಗರ ಎಂಬ ಮಹಾ ತನ್ನೊಂದನ್ನು ಕಲ್ಪಿಸಿದ. 

ಗೊಂಡ್ವಾನ ಖಂಡದ ಮರುಜೋಡಣೆಯಲ್ಲಿ ಡ್ಯೂಟಾಯಿಟ್ ತುಂಬ 
ಎಚ್ಚರಿಕೆ ವಹಿಸಿದ. ಈ ಖಂಡದಲ್ಲಿ ದೊರೆಯುವ ನೀರ್ಗಲ್ಲು ನದಿಗಳ , 
ಪಳೆಯುಳಿಕೆಗಳ ಮತ್ತು ಶಿಲಾಸ್ತರಗಳ ಆಧಾರದ ಮೇಲೆ, ಆ ಪ್ರದೇಶಗಳೆಲ್ಲವನ್ನೂ 
ತುಂಬ ಒಪ್ಪುವ ರೀತಿಯಲ್ಲಿ ಜೋಡಿಸಿ ವಗೆನರ್‌ನ ಸಿದ್ದಾಂತಕ್ಕೊಂದು ಸ್ಪಷ್ಟ ರೂಪ 
ನೀಡಿದ. ಡ್ಯೂಟಾಯಿಟ್‌ನ ಅಂದಾಜಿನ ಪ್ರಕಾರ ದಕ್ಷಿಣ ಅಮೆರಿಕಾ ಮತ್ತು ಆಫ್ರಿಕಾ 
ತೀರಗಳು ಕೇವಲ 40 ಕಿ. ಮೀ . ಅಂತರದಲ್ಲಿದ್ದುವು. ಗೊಂಡ್ವಾನ ಖಂಡಗಳ 
ವಿಕಾಸವನ್ನು ಖಂಡಗಳ ಅಲೆತದ ಸಿದ್ದಾಂತದ ಮೂಲಕ ಡ್ಯೂಟಾಯಿಟ್ ಹೀಗೆ 
ಪ್ರತಿಪಾದಿಸಿದ್ದಾನೆ. 


“ ಇಡೀ ಗೊಂಡ್ವಾನ ಸಂಪೂರ್ಣವಾಗಿ ಛಿದ್ರವಾಗುವುದು ಕ್ರಿಟೇಷಿಯಸ್ ಯುಗದವರೆಗೂ 
ಸಾಧ್ಯವಾಗಲಿಲ್ಲ. ಆದರೆ ಅವುಗಳ ಬೆಸುಗೆ ಸಡಿಲಗೊಳ್ಳುತ್ತಿತ್ತು. ಇದು ಜುರಾಸಿಕ್ ಯುಗದಲ್ಲೇ 
ಪ್ರಾರಂಭವಾಯಿತು. ಆ ಅವಧಿಯಲ್ಲಿ ಸಾಗರಗಳ ತಳ ಅಷ್ಟೇನೂ ಆಳವಾಗಿರಲಿಲ್ಲವೆಂಬುದು 
ಸಂಚಿತ ಶಿಲೆಗಳ ಸಂಚಯನದಿಂದ ವ್ಯಕ್ತಪಟ್ಟಿದೆ. ಅಟ್ಲಾಂಟಿಕ್‌ನ ದಕ್ಷಿಣ ಭಾಗ ಉತ್ತರದ ಕಡೆ 
ಹಿಗ್ಗಲು ಪ್ರಾರಂಭಿಸಿದ್ದು ಕ್ರಿಟೇಷಿಯಸ್ ಯುಗದ ಪ್ರಾರಂಭದಲ್ಲಿ, ಆ ಯುಗ ಕೊನೆಗೊಳ್ಳುವ 
ಮುಂಚೆ ಅಂಟ್ಲಾಂಟಿಕ್ ಸಾಗರ ಅಸ್ತಿತ್ವಕ್ಕೆ ಬಂದು ಸ್ವತಂತ್ರ ಸಾಗರವಾಗಿ ಮೈದಳೆಯಿತು. ಇದೇ 


ಆಲ್‌ಫ್ರೆಡ್ ವೆನೆಗರ್ 


ಭೌಗೋಳಿಕ ಉತ್ತರ 

| ಕಾಂತೀಯ 


ಉತ್ತರ 


* ಅಧಿಕ ದಿಕ್ಷಾತ 


ಕಡಿಮೆ ದಿಕ್ಷಾತ 


ಭೂ ಕಾಂತಕ್ಷೇತ್ರದ ರಚನೆ 


ಅವಧಿಯಲ್ಲಿ ಇಂಡಿಯ ಈಶಾನ್ಯ ದಿಶೆಯಲ್ಲಿ ಸರಿಯಲು ಪ್ರಾರಂಭಿಸಿತು. ವಿಶೇಷವಾಗಿ ದಕ್ಷಿಣ 
ಪ್ರಸ್ಥಭೂಮಿಯನ್ನು ರೂಪಿಸಿರುವ ಬಸಾಲ್ಟ್ ಶಿಲೆ ಹರಡಲು ಈ ಸರಿತವೇ ಕಾರಣ. ಆದರೆ 
ಆಸ್ಟ್ರೇಲಿಯಾ ಇನ್ನೂ ಅಂಟಾರ್ಕ್‌ಟಿಕಾ ಖಂಡದೊಡನೆ ತನ್ನ ಸಂಪರ್ಕವನ್ನು ಕಡಿದುಕೊಂಡಿರಲಿಲ್ಲ. 
ಆಫ್ರಿಕ ಮಾತ್ರ ದೂರ ಸರಿದಿತ್ತು. ಪ್ರಾಯಶಃಕ್ರಿಟೇಷಿಯನ್ ಯುಗದ ಕೊನೆಗೆ ಅಥವಾ ತೃತೀಯ 
ಜೀವಿಕಲ್ಪದ ಮೊದಲ ಅವಧಿಯಲ್ಲಿ ಆಸ್ಟ್ರೇಲಿಯ ಕೂಡ ಅಂಟಾರ್ಕ್‌ಟಿಕಾ ಖಂಡವನ್ನು ತೊರೆದಂತೆ 
ಕಾಣುತ್ತದೆ. ನ್ಯೂಜಿಲೆಂಡ್ ತೃತೀಯ ಜೀವಿಕಲ್ಪದಲ್ಲೇ ಆಸ್ಟ್ರೇಲಿಯದಿಂದ ದೂರ ಸರಿಯಿತು.' 


99 


ಟಿ .ಆರ್. ಅನಂತರಾಮು 


11 , ಖಂಡಗಳ ಹೆಜ್ಜೆ ಗುರುತು 


ಎರಡನೇ ಜಾಗತಿಕ ಸಮರಕ್ಕೆ ಮೊದಲೇ ವೆಗೆನರ್‌ನ ಸಿದ್ದಾಂತ 
ಉಪೇಕ್ಷೆಗೊಳಗಾಯಿತು. ಆ ಸಿದ್ದಾಂತದ ದೌರ್ಬಲ್ಯ ಗುರುತಿಸುವುದರಲ್ಲೇ 
ವಿಜ್ಞಾನಿಗಳು ಹೆಚ್ಚು ಆಸಕ್ತರಾಗಿದ್ದರು . ವಾಸ್ತವವಾಗಿ ಈ ವಿಜ್ಞಾನಿಗಳು ಖಂಡಗಳು 
ಅಲೆದಿಲ್ಲವೆಂಬ ತಮ್ಮ ವಾದಕ್ಕೂ ಸಾಕ್ಷಿಗಳನ್ನು ಒದಗಿಸಲಿಲ್ಲ. ಸುಮಾರು ಎರಡು 
ದಶಕಗಳ ಕಾಲ ಈ ಸಮಸ್ಯೆ ನೆನೆಗುದಿಗೆ ಬಿತ್ತು. ಮುಖ್ಯವಾಗಿ ನೆಲವೊಂದನ್ನೇ 
ಪರಿಗಣಿಸಿ ಸಾಗರವನ್ನು ಅಲಕ್ಷಿಸಿದ್ದರಿಂದ ಈ ಪರಿಸ್ಥಿತಿ ಉಂಟಾಯಿತು. 
ಭೂಗೋಳದಲ್ಲಿ ಶೇ . 71 ಭಾಗ ಆಕ್ರಮಿಸಿರುವ ಸಾಗರ ಅದ್ಭುತಗಳನ್ನು ತನ್ನ 
ಒಡಲಿನಲ್ಲಿ ಅಡಗಿಸಿಕೊಂಡಿದೆ ಎಂಬ ಸತ್ಯ ತಿಳಿದಿದ್ದರೂ ಖಂಡಗಳ ಉಗಮಕ್ಕೆ 
ಸಂಬಂಧಿಸಿದ ಪುರಾವೆಗಳನ್ನು ಬಯಸಿ ಸಾಗರದೆಡೆಗೆ ಕೈಚಾಚಲೇ ಇಲ್ಲ. 
1950ರ ದಶಕದ ಸಂಶೋಧನೆಗಳು ಭೂವಿಜ್ಞಾನದಲ್ಲಿ , ಅದರಲ್ಲೂ ಸಾಗರ 
ಕುರಿತಂತೆ ಅರಿವಿನ ಕ್ಷಿತಿಜವನ್ನೇ ವಿಸ್ತರಿಸಿದುವು. ಸಾಗರದ ಸಂಶೋಧನೆಗೆ 
ತೊಡಗಿದಂತೆ ಮಾಹಿತಿಗಳ ಮಹಾಪೂರವೇ ಹರಿದು ಬಂತು. ಮೊದಲ 
ಜಾಗತಿಕ ಸಮರದ ನಂತರ ಸಾಗರ ವಿಜ್ಞಾನ ಹೆಚ್ಚು ಅಭಿವೃದ್ದಿಯಾಗಲು 
ಪ್ರಾಯಶಃ ಸಮರ ತಂತ್ರಕ್ಕೆ ಅದು ನೆಲೆಯೊದಗಿಸಿದ್ದೂ ಕಾರಣವಿರಬಹುದು. 
ವಾಸ್ತವತೆ ಏನೇ ಇರಲಿ ಸಾಗರ ತಳದ ಸ್ವರೂಪ, ಅದರೊಳಗಾಗುತ್ತಿರುವ 
ನೂರಾರು ಭೌತ, ರಾಸಾಯನಿಕ ಪ್ರಕ್ರಿಯೆಗಳು, ಜೀವಿ ವೈವಿಧ್ಯ ಒಂದೊಂದೂ 
ಬೆಳಕಿಗೆ ಬಂದು ವಿಸ್ಮಯವೆನ್ನಿಸುವಷ್ಟು ಮಾಹಿತಿಗಳನ್ನು ಹೊರಚೆಲ್ಲಿದುವು. 
ಈ ಸಂಶೋಧನೆಯ ಫಲವಾಗಿ ಖಂಡಗಳ ಅಲೆತದ ಸಿದ್ದಾಂತ ಮರುಹುಟ್ಟು 
ಪಡೆಯಿತೆಂದೇ ಹೇಳಬಹುದು. ಅದರಲ್ಲೂ ಅಮೆರಿಕ ಮತ್ತು ರಷ್ಯಗಳಲ್ಲಿ 
ಭೂವಿಜ್ಞಾನ ಮತ್ತು ಭೂಭೌತವಿಜ್ಞಾನ ಸಾಗರಾಧ್ಯಯನದಿಂದ ಮತ್ತೊಂದು 


100 


ಆಲ್‌ಫ್ರೆಡ್ ವೆನೆಗರ್ 


ಆಯಾಮವನ್ನೇ ಪಡೆಯಿತು. ಇದರೊಂದಿಗೆ ಸುಧಾರಿತ ತಂತ್ರಗಳೂ ಬೆಳಕಿಗೆ 
ಬಂದುವು. ಸಾಗರದಾಳದ ಕಮರಿ, ಮಧ್ಯಸಾಗರದ ಏಣುಗಳು, ಈ ಒಂದೊಂದೂ 
ಲಕ್ಷಣಗಳು ಪ್ರತಿಧ್ವನಿ ತಂತ್ರದಿಂದ ಪತ್ತೆಯಾದಾಗ ಸಾಗರದ ಬಗ್ಗೆ ನಮಗಿದ್ದ 
ಕುರುಡು ಕಲ್ಪನೆಗಳನ್ನೆಲ್ಲ ಮರುವಿಮರ್ಶಿಸಬೇಕಾಯಿತು. ಅಮೆರಿಕದ ಸಂಶೋಧನಾ 
ನೌಕೆ, ಗೋಮರ್ ಛಾಲೆಂಜರ್ ಸಾಗರಕ್ಕಿಳಿದು, ತಳದ ಶಿಲಾ ಮಾದರಿಯನ್ನು 
ಕೊರೆದು ತೆಗೆದಾಗ, ಸಾಗರದಲ್ಲಾಗುತ್ತಿರುವ ಸಹಸ್ರಾರು ಮಿಲಿಯ ವರ್ಷಗಳ 
ಬದಲಾವಣೆಗಳು, ವಿಶೇಷವಾಗಿ ಜ್ವಾಲಾಮುಖಿಗಳ ಕಾರ್ಯಾಚರಣೆ , ಸಾಗರ ತಳ 
ಅವಿಶ್ರಾಂತವೆಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿತು. ಇದರ ಹಿಂದೆಯೇ ಸಾಗರ 
ತಳದ ಶಿಲೆಗಳಲ್ಲಿ ಅಷ್ಟೊತ್ತಿದ ಪ್ರಾಕ್ಕಾಂತತ್ವ , ಕಾಂತೀಯ ಖನಿಜಗಳು ಭೂಮಿಯ 
ಕಾಂತಕ್ಷೇತ್ರಕ್ಕೆ ಓರೆಗೊಂಡು ಭೂಜಾತಕವನ್ನು ಬೀಗಹಾಕಿ ಹಿಡಿದಿಟ್ಟುಕೊಂಡಿದ್ದು 
ವಿಜ್ಞಾನಿಗಳಿಗೆ ಕಾಲಗರ್ಭದ ರಹಸ್ಯ ಕೋಟೆಯ ಬಾಗಿಲೊಡೆಯಲು ಕೀಲಿಕೈ 
ದೊರೆತಂತಾಯಿತು. ಈ ಸಂಶೋಧನೆಗಳ ಫಲ ಅದ್ಭುತವಾಗಿತ್ತು. ಭೂಮಿಯ 
ಕಾಂತಕ್ಷೇತ್ರ ಹಿಂದೆ ಕಾಲಕಾಲಕ್ಕೆ ಬದಲಾಗಿದೆ ಎಂದು ವೆನರ್ ಹೇಳಿದ 
ಮಾತುಗಳಿಗೆ ಸಾಗರ ತಳದ ಶಿಲೆಗಳು ಸಾಕ್ಷಿಯೊದಗಿಸಿದವು. 

ಸೂಜಿಗಲ್ಲಿನ ಗುಣ ಪ್ರಾಚೀನ ಕಾಲದಲ್ಲೇ ಚೀಣಿಯರಿಗೂ ತಿಳಿದಿತ್ತು. 
ಪ್ರಾಯಶಃ ಕ್ರಿ. ಪೂ . 2ನೇ ಶತಮಾನದಲ್ಲೇ ಚೀಣಿಯರು ಕಾಂತ ದಿಕೂಚಿಯನ್ನು 
ಆವಿಷ್ಕರಿಸಿದರು. ಆದರೆ ಯೂರೋಪಿನಲ್ಲಿ 11ನೇಯ ಶತಮಾನದ ಕೊನೆಯ 
ಹೊತ್ತಿಗೆ ದಿಕ್ಕೂಚಿಯ ಬಗ್ಗೆ ಉಲ್ಲೇಖಗಳು ಕಂಡುಬಂದವು. ಹದಿಮೂರನೆ 
ಶತಮಾನದ ಹೊತ್ತಿಗೆ ದಿಕ್ಕೂಚಿಯ ಮುಳ್ಳು ಉತ್ತರ ಧ್ರುವಕ್ಕೆ ಓರಣಗೊಳ್ಳುತ್ತದೆಂಬ 
ಸತ್ಯ ಪರಿಚಯವಾಯಿತು. ಧ್ರುವ ನಕ್ಷತ್ರದತ್ತಲೇ ದಿಕ್ಕೂಚಿ ಓರಣಗೊಳ್ಳುತ್ತದೆಂದೂ , 
ಈ ಗುಣವನ್ನು ಆ ನಕ್ಷತ್ರವೇ ನೀಡುತ್ತಿದೆಯೆಂದೂ ಆ ಕಾಲದ ಚಿಂತಕರು 
ನಂಬಿದ್ದರು. ಸರಿಸುಮಾರು ಅದೇ ಕಾಲಕ್ಕೆ ದಿಕೂಚಿಯನ್ನು ಸೂಜಿಗಲ್ಲು 
ಅಲುಗಿಸುವಂತೆ ಮಾಡುತ್ತದೆಂಬ ಅಂಶ ಗಮನಕ್ಕೆ ಬಂತು. ಧ್ರುವನಕ್ಷತ್ರಕವನ್ನು 
ಕಾಂತಗುಣದ ಪ್ರಚೋದಕ ನಕ್ಷತ್ರವೆಂದು ಕಾರಣ ಮಾಡಿದ ಚಿಂತಕರು ಮುಂದೆ 
ಭೂಮಿಯೇ ಇದರ ನಿಯಂತ್ರಣ ಮಾಡುತ್ತದೆ ಎಂಬುದನ್ನು ಮನಗಂಡರು. 
ಪ್ರಾಯಶಃ ಕೋಲಂಬಸ್‌ನ ಯಾನದ ನಂತರ ದಿಕೂಚಿಯ ಬಳಕೆ ಅತ್ಯಂತ 
ಅವಶ್ಯಕ ಸಾಧನವಾಗಿ ನಾವಿಕರಿಗೆ ಕಂಡು ಬಂದಿತು. ಕ್ರಿ.ಶ. 1600ರಲ್ಲಿ ವಿಲಿಯಂ 
ಗಿಲ್ಲರ್ಟ್ ಕಾಂತತ್ವದ ಬಗ್ಗೆ ಸಂಶೋಧನೆಯ ಸರಣಿಯನ್ನೇ ಪ್ರಾರಂಭಿಸಿ, ವೈಜ್ಞಾನಿಕ 
ವಿವರಣೆ ನೀಡಿದ ನಂತರ ಭೂಮಿಯಲ್ಲೇ ಕಾಂತಗುಣ ಅಡಗಿದೆ ಎಂಬುದು 
ಸ್ಪಷ್ಟವಾಯಿತು. ಸಾಮಾನ್ಯವಾಗಿ ದಿಕ್ಯೂಚೆ ಮೂಲಕ ದಿಕ್ಕನ್ನು ನಿರ್ದೇಶಿಸುವಾಗ 
ದಿಕ್ತಾತ ಎಂಬ ಪದವನ್ನು ಬಳಸುವುದು ರೂಢಿಯಲ್ಲಿದೆ. ಭೂಗೋಳದ ನೈಜ 


101 


ಟಿ. ಆರ್ . ಅನಂತರಾಮು 


ಹಳೆಯ ಜ್ವಾಲಾಮುಖಿ : 


14 


ಪ್ರಾವಾರ ಪ್ರಚಲನೆ 


ಜ್ವಾಲಾಮುಖಿ ದ್ವೀಪಸರಣಿಗಳು ಉಂಟಾಗುವ ಬಗೆ 


ಉತ್ತರ ದಿಕ್ಕಿನಿಂದ ಯಾವ ಪ್ರಮಾಣದಲ್ಲಿ ದಿಕ್ಕೂಚಿಯ ಮುಳ್ಳು ವಾಲಿದೆ 
ಎಂಬುದರ ಅಳತೆಯೇ ಆ ಪ್ರದೇಶದ ದಿಕ್ಷಾತ. 

ಕಾಗದದ ಮೇಲೆ ಕಬ್ಬಿಣದ ಚೂರನ್ನಿಟ್ಟು ಕೆಳಗಿನಿಂದ ಕಾಂತವನ್ನು ಅತ್ತಿಂದಿತ್ತ 
ಸರಿಸಿದರೆ ಕಬ್ಬಿಣದ ಚೂರು ಅಥವಾ ಸಣ್ಣ ಕಣಗಳು ಕಾಂತದ ಧ್ರುವದತ್ತ 
ದಟ್ಟಿಸುವುದನ್ನು ನೀವೆಲ್ಲ ಗಮನಿಸುತ್ತೀರಿ. ಭೂಮಿಯ ತಿರುಳೇ ಒಂದು 
ಬೃಹತ್ ಆಯಸ್ಕಾಂತದಂತೆ ವರ್ತಿಸುತ್ತದೆ. ಭೂಕಾಂತ ಬಲದ ರೇಖೆಗಳು 
ಭೂಮಿಯ ಮೇಲೆ ಮೇಲೆ ಕಾಂತ ಧ್ರುವಗಳಲ್ಲಿ ಲಂಬವಾಗಿಯೂ ಕಾಂತ 
ಸಮಭಾಜಕ ರೇಖೆಯಲ್ಲಿ ಕ್ಷಿತಿಜೀಯವಾಗಿಯೂ ವರ್ತಿಸುತ್ತದೆ. ದಿಕ್ಕೂಚಿಯ 
ಮುಳ್ಳನ್ನು ಭೂಮಿಯ ಕಾಂತ ಕ್ಷೇತ್ರ, ಕ್ಷಿತಿಜೀಯವಾಗಿ ನಿಯಂತ್ರಿಸುವುದರಿಂದ 
ಕಾಂತಧ್ರುವದಲ್ಲಿ ಅದು ಅಲುಗಲು ಪ್ರಾರಂಭಿಸುತ್ತದೆ. ಆದರೆ ಕಾಂತ ಸಮಭಾಜಕ 
ರೇಖೆಯಲ್ಲಿ ಅತ್ಯಂತ ಹೆಚ್ಚಿನ ಬಲದಲ್ಲಿ ಹಿಡಿಯಲ್ಪಟ್ಟಿರುತ್ತದೆ. 

ಸಾಮಾನ್ಯವಾಗಿ ಭೂಗೋಳದ ಪರಿಶೋಧಕರು ತಮ್ಮೊಡನೆ ದಿಕ್ಕೂಚಿಯನ್ನು 
ಕೊಂಡು ಹೋಗುತ್ತಾರೆ. ಇಂಥ ದಿಕ್ಷಚಿಯಲ್ಲಿ ಮುಳ್ಳು ಕ್ಷಿತಿಜೀಯವಾಗಿ 
ವಾಲಾಡುವ ಬದಲು ಲಂಬವಾಗಿ ಚಲನೆ ತೋರುತ್ತದೆ. ಮುಳ್ಳಿನ ದಿಕ್ಷಾತ, 
ಸಂಶೋಧಕ ಕಾಂತ ಧ್ರುವದಿಂದ ಎಷ್ಟು ದೂರದಲ್ಲಿದ್ದಾನೆ ಎಂದು ತಿಳಿಸಿಕೊಡುತ್ತದೆ. 
ಅದು ಲಂಬವಾಗಿ ನಿಂತರೆ ಧ್ರುವದಲ್ಲಿರುವುದಾಗಿ ಖಚಿತ ಪಡಿಸಿಕೊಳ್ಳುತ್ತಾನೆ. .. 
- ಹದಿನೇಳನೆಯ ಶತಮಾನದ ಸಾಗರಯಾನ ಕೈಗೊಳ್ಳುತ್ತಿದ್ದ ನಾವಿಕರಿಗೆ 
ಭೂಮಿಯ ಕಾಂತಕ್ಷೇತ್ರದಲ್ಲಾಗುತ್ತಿದ್ದ ಅಲ್ಪ ಪ್ರಮಾಣದ ಬದಲಾವಣೆ 
ಗಮನಕ್ಕೆ ಬಂದಿತ್ತು. ಈ ಬದಲಾವಣೆಗೆ ಹೊಂದಿಕೊಂಡಂತೆ ದಿಕೂಚಿಯ 
ಮುಳ್ಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು . ಇದು ಸಂಪೂರ್ಣವಾಗಿ ಭೂಮಿಯ 


102 


ಆಲ್‌ಫ್ರೆಡ್ ವೆನೆಗರ್ 


* ಗರ್ಭದಲ್ಲಾಗುತ್ತಿರುವ ಕಾಂತಕ್ಷೇತ್ರದ ಬದಲಾವಣೆಗೆ ಸಂಬಂಧಿಸಿದ ವಿದ್ಯಮಾನ. 
ಭೂಕಾಂತ ಕ್ಷೇತ್ರಕ್ಕೂ ನಾವು ಸಾಮಾನ್ಯವಾಗಿ ಭೂಗೋಳದಲ್ಲಿ ಕಲ್ಪಿಸುವಂತೆ ಒಂದು 
ಅಕ್ಷವನ್ನು ಊಹಿಸುತ್ತಾರೆ. ಕಾಂತದ ಅಕ್ಷವೇ ಬೇರೆ ಭೂಗೋಳದ ಅಕ್ಷವೇ ಬೇರೆ. 
ಕಾಂತದ ಅಕ್ಷ ಒಟ್ಟಾರೆ ಭೂಗೋಳದ ಅಕ್ಷದ ಸುತ್ತ ಒಂದು ಸುತ್ತು ಮುಗಿಸಬೇಕೆಂದರೆ 
ಹತ್ತು ಸಾವಿರ ವರ್ಷಗಳು ಬೇಕು. ನಿಧಾನಗತಿಯಲ್ಲಿ ಪಶ್ಚಿಮ ದಿಶೆಯಲ್ಲಿ ಈ 
ಅಕ್ಷ ಸರಿಯಲು ಪ್ರಾರಂಭಿಸುತ್ತದೆ. ಇದನ್ನೇ ಕಾವ್ಯಮಯವಾಗಿ ವಿಜ್ಞಾನಿಗಳು 
ಭೂಮಿಯ ತನ್ನೊಡಲ ಚಲನೆಯನ್ನು ಕಾಂತಸೂಜಿಯ ಮೌನ ಶಬ್ದಗಳಲ್ಲಿ 
ದಾಖಲಿಸಿದೆ ಎಂದಿದ್ದಾರೆ. ಮತ್ತೊಂದು ಸಂಗತಿಯನ್ನು ನಾವು ಗಮನಿಸಬಹುದು. 
ಭೂಮಿಯ ಕಾಂತಕ್ಷೇತ್ರ ಕಾಲಕಾಲಕ್ಕೆ ಓರೆಯಾಗಿರುವುದನ್ನು ಸಾಗರ ತಳದ ಶಿಲೆ 
ತನ್ನ ನೆನಪಿನ ಶಕ್ತಿಯಲ್ಲಿ ಮುದ್ರಿಸುತ್ತಿದೆ. ಸಾಗರದ ತಳ ಟೇಪ್‌ರೆಕಾರ್ಡರಿನಂತೆ 
ವರ್ತಿಸುತ್ತದೆ. ನದಿಗಳು ಒಯ್ಯುವ ಸಂಚಯನ ಸಾಗರ ತಳ ಸೇರುತ್ತದೆ. ಅಲ್ಲಿ 
ಹಲವು ಪ್ರಕ್ರಿಯೆಗಳಿಗೆ ಒಳಗಾಗಿ ಇಂಥ ಸಂಚಯನದಲ್ಲಿರುವ ಸಣ್ಣ ಕಬ್ಬಿಣದ 
ಖನಿಜಗಳು ಭೂಮಿಯ ಕಾಂತ ಕ್ಷೇತ್ರ ಯಾವ ದಿಕ್ಕಿನಲ್ಲಿ ಓರಣಗೊಂಡಿದೆಯೋ 
ಅದೇ ದಿಕ್ಕಿನಲ್ಲಿ ಶಿಸ್ತಿನ ಸಿಪಾಯಿಯಂತೆ ಓರಣಗೊಳ್ಳುತ್ತವೆ. ಇದು ಕವಾಯತು 
ನಡೆಸುವ ಪೊಲೀಸರು ಆಜ್ಞೆಯನ್ನು ಪಾಲಿಸುವಂತೆ; ಕಮಾಂಡರನ ಆಜ್ಞೆಯನ್ನು 
ಸೈನಿಕ, ಶಿರಸಾವಹಿಸಿ ಪಾಲಿಸುವಂತೆ, ಒಮ್ಮೆ ಈ ಕಣಗಳು ಓರಣಗೊಂಡವೆಂದರೆ 
ಅವು ಶಾಶ್ವತವಾಗಿ ಅದೇ ದಿಕ್ಕನ್ನು ನಿರ್ದೇಶಿಸುತ್ತವೆ. ಹಲವುಕೋಟಿ ವರ್ಷಗಳು 
ಕಳೆದುಹೋದರು ಇವು ಅಳಿಸಿ ಹೋಗುವುದಿಲ್ಲ. ಭೂವಿಜ್ಞಾನಿ ಈ ಕ್ಷೇತ್ರಗಳಲ್ಲಿ 
ಪತ್ತೆದಾರಿ ಕೆಲಸವನ್ನು ಮಾಡಬೇಕಾಗುತ್ತದೆ. 

_ 1940ರ ದಶಕದಲ್ಲಿ ವಾಷಿಂಗ್ ಟನ್‌ನ ಕಾರ್ನಗಿ ಸಂಸ್ಥೆಯ ಭೂಕಾಂತತ್ವ 
ಇಲಾಖೆಯವರು ನ್ಯೂ ಇಂಗ್ಲೆಂಡ್ ಭಾಗದ ಜೇಡಿಮಣ್ಣನ್ನು ಪರೀಕ್ಷಿಸಿದರು. ಈ 
ಜೇಡಿಮಣ್ಣು ಹಿಮಯುಗದಲ್ಲಿ ಪದರು ಪದರಾಗಿ ರೂಪುಗೊಂಡಿತ್ತು. ಒಂದು 
ದೃಷ್ಟಿಯಲ್ಲಿ ಮರದ ಕಾಂಡದಲ್ಲಿ ಮೈದಳೆಯುವ ವಾರ್ಷಿಕ ಉಂಗುರದಂತೆ 
ಈ ಮಣ್ಣಿನಲ್ಲಿ ಹುದುಗಿದ್ದ ಕಾಂತೀಯ ಖನಿಜಗಳು ಆ ನೆಲದ ದೀರ್ಘ 
ಇತಿಹಾಸವನ್ನು ಮುದ್ರಣ ಮಾಡಿದ್ದುವು. ಕ್ರಿ. ಪೂ . 15000 ಮತ್ತು 9,000 
ವರ್ಷಗಳ ಹಿಂದೆ ಕಾಂತೀಯ ಉತ್ತರ ದಿಕ್ಕು ನ್ಯೂ ಇಂಗ್ಲೆಂಡ್ ಭಾಗದಲ್ಲಿ ನೈಜ 
ಉತ್ತರಕ್ಕೆ ಸಂಬಂಧಿಸಿದಂತೆ ಹಿಂದಕ್ಕೂ ಮುಂದಕ್ಕೂ ಸರಿದಿತ್ತು. ಜೇಡಿಮಣ್ಣಿನ 
ನಿಕ್ಷೇಪ ಅನೇಕ ಕೋಟಿ ವರ್ಷಗಳ ಹಿಂದಿನ ಶಿಲೆಗಳ ಜಾತಕವನ್ನು ಬರೆಯುವ 
ಸಾಧ್ಯತೆ ಇದೆ. ಮುಂದೆ ಅದೇ ಸಂಸ್ಥೆ ಕೋಲರಡೋ ಭಾಗದಲ್ಲಿ ಪ್ರಾಚೀನ 
ಸಂಚಯನದ ಶಿಲೆಗಳನ್ನು ಸಂಗ್ರಹಿಸಿ ಅದರಲ್ಲೂ ಮುದ್ರಣವಾಗಿದ್ದ ಕಾಂತತ್ವದ 
ನೆನಪನ್ನು ಅಧ್ಯಯನ ಮಾಡಿದಾಗ ಅದ್ಭುತ ಸಂಗತಿ ಹೊರಬಿತ್ತು. 200 ಮಿಲಿಯ 


103 


ಟಿ. ಆರ್ . ಅನಂತರಾಮು 


ವರ್ಷಗಳ ಹಿಂದೆ ಭೂಮಿಯ ಕಾಂತಕ್ಷೇತ್ರ ಈಗಿನಂತಿರದೆ ಭಿನ್ನ ದಿಶೆಯಲ್ಲಿ 
ಓರಣಗೊಂಡಿತ್ತು. ಇದನ್ನೇ ಶೀತಲ ದಿಕ್ಕೂಚಿ ಎನ್ನುತ್ತಾರೆ. ವಿಜ್ಞಾನಿಗಳು ಇದರಿಂದ 
ಮತ್ತಷ್ಟು ಉತ್ಸಾಹ ತಳೆದರು. ಸಂಚಯನ ಶಿಲೆಗಳು ವ್ಯಾಪಕವಾಗಿ ಈ ನಿಟ್ಟಿನಲ್ಲಿ 
ಶೋಧನೆ ಮಾಡಲು ಪ್ರೇರೇಪಿಸಿದುವು. ಐಸ್ಥೆಂಡ್, ಕ್ಯಾಲಿಫೋರ್ನಿಯಾ, ಹವಾಯಿ, 
ಜಪಾನ್‌ದೇಶಗಳಲ್ಲಿ ಮತ್ತಷ್ಟು ಅಧ್ಯಯನ ಸಾಗಿತ್ತು. ಅಲ್ಲಿ ಜ್ವಾಲಾಮುಖಿಗಳು 
ಹಲವು ಕೋಟಿ ವರ್ಷಗಳ ಹಿಂದೆ ಸುರಿಸಿದ ಶಿಲಾರಸ, ಸ್ವರ ರೂಪದಲ್ಲಿ 
ಒಂದರ ಮೇಲೆ ಒಂದು ಕುಳಿತಿದ್ದುವು. ಒಂದೊಂದು ಸ್ತರವೂ ಭೂಮಿಯ 
ಕಾಂತಕ್ಷೇತ್ರದ ಭಿನ್ನತೆಗಳನ್ನೇ ಹೇಳಿದುವು. ಶಿಲಾರಸ ಆರಿ ಗಟ್ಟಿಯಾಗುವಾಗ 
ಅದರಲ್ಲಿನ ಕಬ್ಬಿಣ ಮತ್ತು ಟೈಟಾನಿಯಂ ಖನಿಜಗಳು ನಿರ್ದಿಷ್ಟ ತಾಪವನ್ನು 
ತಲುಪುತ್ತಲೇ ಅದರೊಳಗಿರುವ ಪರಮಾಣುಗಳು ಸ್ಥಳೀಯ ಕಾಂತಕ್ಷೇತ್ರದ 
ದಿಕ್ಕಿನಲ್ಲಿ ಓರೆಗೊಳ್ಳುತ್ತವೆ. ನಿಸರ್ಗದ ಈ ಅಗೋಚರ ವಿದ್ಯಮಾನವನ್ನು ಅರಿಯಲು 
ನಿಸರ್ಗವೇ ಸರಳೋಪಾಯಗಳನ್ನು ಪರೋಕ್ಷವಾಗಿ ನೀಡಿದೆ. ಅದನ್ನು ನಾವು 
ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅರ್ಥಮಾಡಿಕೊಳ್ಳಬೇಕು. 

ಪ್ರಾಚೀನ ಲಾವಾಸ್ತರಗಳ ಮತ್ತು ಸಂಚಯನ ಶಿಲೆಗಳ ಪ್ರಾಕ್ಕಾಂತತ್ವದ 
ಅಧ್ಯಯನದಿಂದ ಹಿಂದೆ ಭೂಗೋಳದಲ್ಲಿ ಕಾಂತೀಯ ಧ್ರುವಗಳೇ ಸ್ಥಾನ 
ಬದಲಾಯಿಸಿವೆ ಎಂಬ ವಿಚಾರ ಸ್ಪಷ್ಟವಾಯಿತು. ಗೋಳದ ಅಕ್ಷ ನಿಧಾನವಾಗಿ 
ಸರಿದುದರಿಂದ ಇದು ಘಟಿಸಿರಬಹುದು ಎಂದು ಕೆಲವರ ವಾದ. ವಾಸ್ತವವಾಗಿ 
ಭೂಮಿಯ ಕಾಂತಕ್ಷೇತ್ರ ಮತ್ತು ಭೂಗೋಳದ ಅಕ್ಷದ ಮೇಲೆ ಅದು ಬೀರುವ 
ಪ್ರಭಾವ ಏನೆಂದು ನಿಖರವಾಗಿ ತಿಳಿದಿರಲಿಲ್ಲ. 1946ರಲ್ಲಿ ಪ್ಯಾಟ್ರಿಕ್ ಬ್ಲಾಕೆಟ್ 
ಎಂಬ ವಿಜ್ಞಾನಿ ಲಂಡನ್ನಿನ ರಾಯಲ್ ಸಂಸ್ಥೆಯಲ್ಲಿ ಕೇಳಿದ ಉಪನ್ಯಾಸವೊಂದು 
ಅವನನ್ನು ಸಂಪೂರ್ಣವಾಗಿ ಈ ದಿಕ್ಕಿನಲ್ಲಿ ಶೋಧನೆಯಲ್ಲಿ ತೊಡಗುವಂತೆ 


ಪೆಸಿಫಿಕ್ ಸಾಗರ 
ತಳದ ಕಮರಿಗಳು 


ಮೇರಿಯಾನ ಕಮರಿ 


11 


12 


104 


ಆಲ್‌ಫ್ರೆಡ್ ವಿನೆಗರ್ 


ಮಾಡಿತು. ಇದರಿಂದಾದ ಲಾಭ ತುಂಬ ದೊಡ್ಡದು. ಶೋಧನೆ ಮುಂದುವರಿದಂತೆ 
ಬ್ಲಾಕೆಟ್ ಸಂಪೂರ್ಣವಾಗಿ ವೆಗೆನರ್‌ನ ಅನುಯಾಯಿಯಾದ. 

- ಬ್ಲಾಕೆಟ್ ಮುಖ್ಯವಾಗಿ ವಿಶ್ವಕಿರಣಗಳ ವರ್ತನೆಯನ್ನು ಕುರಿತಂತೆ 
ಅಧ್ಯಯನದಲ್ಲಿ ತೊಡಗಿದ್ದ . ಈ ಸಂಬಂಧವಾಗಿ ಭೂಮಿಯ ಕಾಂತಕ್ಷೇತ್ರದ 
ಅಧ್ಯಯನವನ್ನು ಆತ ಗಂಭೀರವಾಗಿ ಮುಂದುವರಿಸಿದ. ವಿಶ್ವಕಿರಣಗಳು 
ಬೇರೇನೂ ಅಲ್ಲ, ಬೆಳಕಿನ ವೇಗದಲ್ಲಿ ಗಮಿಸುವ ಪರಮಾಣುವಿನ ನ್ಯೂಕ್ಲಿಯ್ಕೆಗಳು. 
ಇವು ಆಕಾಶದಲ್ಲಿ ತೂರಿ ಬರುವಾಗ ಭೂಮಿಗೆ ಸಂಬಂಧಿಸಿದಂತೆ ಏಕಪ್ರಕಾರವಾಗಿ 
ಎಲ್ಲೆಡೆಯಲ್ಲೂ ಸುರಿಯುತ್ತವೆ. ಭೂಮಿಯ ಸಮೀಪಕ್ಕೆ ಬಂದಂತೆ ಅವುಗಳ ದಿಕ್ಕನ್ನು 
ಭೂಕಾಂತ ಕ್ಷೇತ್ರ ಬದಲಾಯಿಸುತ್ತದೆ. ಬ್ಲ್ಯಾಕೆಟ್, ಭೂಗರ್ಭದ ಕಾಂತಕ್ಷೇತ್ರದಿಂದ 
ಹಿಡಿದು ಬ್ರಹ್ಮಾಂಡದಲ್ಲಿ ವಿಶ್ವಕಿರಣ ಉತ್ಪನ್ನದವರೆಗೆ ವ್ಯಾಪಕ ಅಧ್ಯಯನದಲ್ಲಿ 
ತೊಡಗಿದ್ದ . 1930ರ ಸುಮಾರಿನಲ್ಲಿ ಎಡ್ವರ್ಡ್ ಬುಲರ್ಡ್ ಅಮೆರಿಕಾಕ್ಕೆ ಭೇಟಿ 
ಕೊಟ್ಟ ಕಾಲಕ್ಕೆ ಭೂಗರ್ಭದಲ್ಲಾಗುತ್ತಿರುವ ಅಪಾರ ಬದಲಾವಣೆಯ ಬಗ್ಗೆ ಕಾರಣ 
ನೀಡಿ ಒಂದು ಉಪನ್ಯಾಸವನ್ನು ಮಾಡಿದ್ದ. ಭೂಮಿ ತನ್ನ ಅಕ್ಷದ ಮೇಲೆ ಗಿರಿಕಿ 
ಹೊಡೆಯುತ್ತಿರುವುದರಿಂದ ಹಾಗೂ ಭೂಗರ್ಭದ ಹೊರವಲಯದಲ್ಲಿ ಕಬ್ಬಿಣದ 
ರಸ ಕುಲುಕುವುದರಿಂದ ಭೂಮಿಗೆ ಕಾಂತಕ್ಷೇತ್ರ ಲಭಿಸುತ್ತದೆ ಎಂಬುದು ಬುಲರ್ಡ್ 
ಪ್ರಕಟಿಸಿದ ಅಂಶ. ಇದು ಭೂಮಿಯ ಭೌತ ವಿದ್ಯಮಾನಗಳನ್ನು ಅರಿಯಲು 
ಭದ್ರವಾದ ವೈಜ್ಞಾನಿಕ ನೆಲೆಯೊದಗಿಸಿತು . ಬ್ಲಾಕೆಟ್ ಅತ್ಯುತ್ತಮ ಗುಣಮಟ್ಟದ 
ಕಾಂತಶೋಧಕವೊಂದನ್ನು ರೂಪಿಸಿ, ಭೂಮಿಯ ಕಾಂತಕ್ಷೇತ್ರದ ಅಳತೆಯಲ್ಲಿ 
ತನ್ನನ್ನು ತಾನು ಗಂಭೀರವಾಗಿ ತೊಡಗಿಸಿಕೊಂಡ. ಭೂಮಿಯ ಕಾಂತ ಸ್ಮರಣೆಯ 
ಬಗ್ಗೆ ಏಕಾಂತವಾಗಿ ಧ್ಯಾನ ಮಾಡಿದ. 
- ಭೂಗೋಳದ ವಿವಿಧ ಪ್ರದೇಶದಲ್ಲಿ ಶಿಲೆಗಳನ್ನು ಸಂಗ್ರಹಿಸಿ ಅವುಗಳ 
ಕಾಲವೃಂತ್ತಾಂತವನ್ನು ಅಧ್ಯಯನ ಮಾಡಿದ . ಒಂದೊಂದು ಶಿಲೆಯೂ ಬೇರೆ 
ಬೇರೆ ಕಾಲಮಾನವನ್ನು ತೋರಿದುವು. ತನ್ನ ಕ್ಷೇತ್ರದಲ್ಲಿ ಹೆಚ್ಚು ಸಂಶೋಧನೆ 
ಮಾಡಿದಷ್ಟೂ ವೆಗೆನರ್‌ನ ಸಿದ್ದಾಂತದ ಬಗ್ಗೆ ಹೆಚ್ಚು ಹೆಚ್ಚು ಗೌರವ ಮೂಡಿತು . 
ದುರದೃಷ್ಟವೆಂದರೆ ಆ ಪ್ರಗತಿಯನ್ನು ಕಣ್ಣಾರೆ ನೋಡಲು ಆಗ ವೆಗೆನರ್ ಇರಲಿಲ್ಲ. 
1954ರಲ್ಲಿ ಜೆರುಸೆಲಮ್‌ನಲ್ಲಿ ಬ್ಲಾಕೆಟ್ ಉಪನ್ಯಾಸ ನೀಡುತ್ತಾ: 

ಪ್ರತಿ ದೇಶವೂ ಹೇಗೆ ತನ್ನ ನೆಲದ ಭೂವಿಜ್ಞಾನವನ್ನು ಅಧ್ಯಯನ 
ಮಾಡುತ್ತಿದೆಯೋ ಹಾಗೆಯೇ ಪ್ರತ್ಯೇಕವಾಗಿ ಕಾಂತತ್ವವನ್ನೂ ಅಧ್ಯಯನ 
ಮಾಡಬೇಕು. ಮುಂದಿನ ದಶಕಗಳಲ್ಲಿ ಈ ನಿಟ್ಟಿನ ಶೋಧನೆಯು ಭೂಚಿಪ್ಪಿನ 
ಚಲನೆಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲು ಅನುವಾಗಬಹುದೆಂಬುದು ನನ್ನ 
ನಂಬಿಕೆ, ಹೀಗೆ ಮಾಡುವುದರಿಂದ ಭೂಮಿಯ ಹೊರಚಿಪ್ಪಿನ ಭೌತ ಅಧ್ಯಯನದ 


ಟಿ . ಆರ್. ಅನಂತರಾಮು 


105 


ಮೇಲೆ ಅದು ಗಾಢ ಪ್ರಭಾವ ಬೀರುತ್ತದೆ ಎಂದು ಹೇಳಿದ. 

ಖಂಡಗಳ ಅಲೆತದ ಬಗ್ಗೆ ಬ್ಲಾಕೆಟ್ ಆಸಕ್ತನಾಗಿದ್ದ ಸಮಯದಲ್ಲೇ ಮ್ಯಾಂಚೆಸ್ಟರ್ 
ವಿಶ್ವವಿದ್ಯಾಲಯದ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿ ಬೋಧಿಸುತ್ತಿದ್ದ ಲಾರೆನ್ಸ್ 
ಬ್ರಾಗ್ ಆಗ ತಾನೇ ಹುದ್ದೆಯಿಂದ ನಿವೃತ್ತನಾಗಿದ್ದ , 1915ರಲ್ಲಿ ಬ್ಲಾಗ್ ಮತ್ತು ಅವನ 
ತಂದೆ ವಿಲಿಯಂ ಹೆನ್ರಿ ಬ್ರಾಗ್ ಎಕ್ಸ್ ಕಿರಣ ಸ್ಪಟಿಕ ವಿವರಣೆಯ ಅಧ್ಯಯನಕ್ಕಾಗಿ 
ನೋಬೆಲ್ ಪಾರಿತೋಷಕ ಪಡೆದಿದ್ದರು. ಬ್ಲಾಕೆಟ್, ಮ್ಯಾಂಚೆಸ್ಟರ್‌ನಲ್ಲಿ ಭೂ 
ವಿಜ್ಞಾನದ ವಿಭಾಗಕ್ಕೆ ಬಂದಾಗ ಬ್ರಾಗ್‌ನೊಡನೆ ಸಂಪರ್ಕವಿರಿಸಿಕೊಂಡಿದ್ದ. 
ವಿಶ್ವವಿದ್ಯಾಲಯದ ಬುದ್ಧಿಜೀವಿಗಳ ಪೈಕಿ ಸಿಡಚಾಪ್‌ಮೆನ್ ಕೂಡ ಒಬ್ಬ. ಮುಂದೆ 
ಭೂಮಿಯ ಕಾಂತತ್ವಕ್ಕೆ ಸಂಬಂಧಿಸಿದಂತೆ ಚಾಪ್‌ಮನ್ ವ್ಯಾಪಕ ಅಧ್ಯಯನ 
ಮಾಡಿ ಅಂತಾರಾಷ್ಟ್ರೀಯ ಭೂಭೌತ ವರ್ಷದ ಆಚರಣೆಯ ಮುಖಂಡತ್ವ 
ವಹಿಸಿದ್ದ . ಚಾಪ್‌ಮನ್, ಜರ್ಮನಿ ಮತ್ತು ನಾರ್ವೆಯಲ್ಲಿ ಪವನಶಾಸ್ತ್ರ 
ವಿಜ್ಞಾನಿಗಳು ನಡೆಸಿದ ಗೋಷ್ಠಿಯೊಂದರಲ್ಲಿ ಒಂದು ಚರ್ಚೆಗೆ ಅಧ್ಯಕ್ಷನಾಗಿದ್ದ, 
ಖಂಡಗಳ ಅಲೆತದ ಸಿದ್ದಾಂತ ಆ ವೇಳೆಗೆ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು; ಅಷ್ಟೇ 
ಜನಪ್ರಿಯತೆಯನ್ನೂ ಗಳಿಸಿತ್ತು. ಚಾಪ್‌ಮನ್ ಇದರಿಂದ ಪ್ರಭಾವಿತನಾಗಿ ಬ್ಯಾಗ್ 
ಈ ನಿಟ್ಟಿನಲ್ಲಿ ಚಿಂತಿಸಲು ಸಲಹೆ ನೀಡಿದ. ಬ್ರಾಗ್ ಈ ಸಂದರ್ಭವನ್ನು ಸ್ಮರಿಸುತ್ತ: 

ಬೆಳಗಿನ ವಾಯುಸೇವನೆಗೆ ಹೊರಟ ಆದಿನ ನನಗೆ ಇನ್ನೂ ನೆನಪಿದೆ. ಖಂಡಗಳ ಅಲೆತದ 
ಬಗ್ಗೆ ನನ್ನನ್ನು ಸಂಪೂರ್ಣವಾಗಿ ಪ್ರಚೋದಿಸಿದ ಆ ಜಾಗವನ್ನು ನಾನು ಮರೆತಿಲ್ಲ. ನಾನೆಷ್ಟು 
ಪುಲಕಿತನಾದೆನೆಂದರೆ ಒಡನೆಯೇ ಖಂಡಗಳ ಅಲೆತದ ಸಿದ್ದಾಂತದ ಬಗ್ಗೆ ವಿವರ ತಿಳಿಸಲು 
ವೆಗೆನರ್‌ಗೆ ಬರೆದೆ. ಅದರ ಅನುವಾದ ಪ್ರತಿಯನ್ನು ಮಾಡಿಸಿದೆ. ಮ್ಯಾಂಚೆಸ್ಟರ್‌ನ ತತ್ವಶಾಸ್ತ್ರದ 
ಸಂಘಕ್ಕೆ ಮತ್ತೊಂದು ಪ್ರತಿಯನ್ನು ಕೊಡುಗೆಯಾಗಿ ನೀಡಿದೆ. ಈ ಸಂಸ್ಥೆಯನ್ನು ಆಧುನಿಕ 
ಪರಮಾಣು ಸಿದ್ಧಾಂತದ ಪ್ರತಿಪಾದಕ ಜಾನ್ ಡಾಲ್ಟನ್ ಪ್ರಾರಂಭಿಸಿದ್ದ. ಅಲ್ಲಿ ಭೂವಿಜ್ಞಾನದ 
ಸದಸ್ಯರು ವೆಗೆನರ್‌ನ ಮೇಲೆ ಕಿಡಿಕಿಡಿಯಾಗಿದ್ದರು ಎಂದಿದ್ದಾನೆ. 
* ಬ್ಲಾಕೆಟ್ ಪ್ರಾಕಾಂತತ್ವದ ಬಗ್ಗೆ ಅಧ್ಯಯನಶೀಲನಾಗಲು ಈ ವಿಷಯ 
ಪರಿಸ್ಥಿತಿ ತೊಡಕಾಗಲಿಲ್ಲ . ಅವನು ಪೂರ್ವಗ್ರಹ ಪೀಡಿತನಾಗದೆ ಸರಿ ಎನಿಸಿದ 
ದಿಕ್ಕಿನಲ್ಲಿ ಮುನ್ನಡೆದ. ಅವನ ಶಿಷ್ಯವೃಂದ ಬ್ರಿಟನ್ ಹಾಗೂ ಅನ್ಯದೇಶಗಳ 
ಮೂಲೆಮೂಲೆಗೆ ಹೋಗಿ ಶಿಲಾ ಮಾದರಿಗಳನ್ನು ಸಂಗ್ರಹಿಸಿತು. ಭೂಮಿಯ 
ಪ್ರಾಕ್ಕಾಂತತ್ವ ನಿಜಕ್ಕೂ ಇಂದಿನ ದಿಕ್ಕಿಗಿಂತ ಭಿನ್ನವಾಗಿತ್ತು. 1954ರಲ್ಲಿ ಈ 
ಅಧ್ಯಯನದ ಫಲಿತಾಂಶ ಹೊರಬಿದ್ದಾಗ ವಿಜ್ಞಾನಿಗಳು ನಿಬ್ಬೆರಗಾದರು. ಹಲವು 
ಕೋಟಿ ವರ್ಷಗಳ ಹಿಂದೆ ಈಗಿನ ಇಂಗ್ಲೆಂಡ್ 340 ಗಳಷ್ಟು ಪ್ರದಕ್ಷಿಣ ದಿಶೆಯಲ್ಲಿ 
ವಾಲಿತ್ತು. ಸೇನ್, ಫ್ರಾನ್ಸ್‌ನಿಂದ ದೂರ ಸರಿದಿತ್ತು. ಕ್ರಿಟೇಷಿಯಸ್ ಯುಗದ 
ಅಂತ್ಯದಿಂದ ಉತ್ತರಾಭಿಮುಖವಾಗಿ ಚಲಿಸಿತ್ತು. ಆ ಅವಧಿಯಲ್ಲಿ ಇಡೀ 


106 


ಆಲ್‌ಫ್ರೆಡ್ ವೆನೆಗರ್‌ 


ದಕ್ಷಿಣ ಪ್ರಸ್ಥಭೂಮಿಯನ್ನು ರೂಪಿಸಿರುವ ಬಸಾಲ್ಟ್ ಶಿಲಾ ಪ್ರವಾಹ ಹರಿದು, 
ಕ್ರಿಟೇಷಿಯಸ್ ಯುಗದ ಅಂತ್ಯದಲ್ಲಿ ಉತ್ತರಕ್ಕೆ ಚಲಿಸಿತ್ತು. 170 ಅಕ್ಷಾಂಶಕ್ಕೆ ತಂದು 
ನಿಲ್ಲಿಸಿರುವುದನ್ನು ಕರಾರುವಕ್ಕಾಗಿ ಅಳೆಯಲಾಯಿತು . ಅಂದರೆ ತನ್ನ ಸ್ಥಾನದಲ್ಲಿ 
560ಗಳಷ್ಟು ಭಾರತ ಪಲ್ಲಟಗೊಂಡಿರುವುದು ಇದರಿಂದ ವ್ಯಕ್ತವಾಯಿತು. 65 
ಮಿಲಿಯ ವರ್ಷಗಳ ಅವಧಿಯಲ್ಲಿ ವರ್ಷಕ್ಕೆ ಸರಾಸರಿ 7 ಸೆಂ . ಮೀ . ಚಲನೆಯನ್ನು 
ಭಾರತ ಉಪಖಂಡ ತೋರಿಸಿರುವುದನ್ನು ಈ ಅಧ್ಯಯನ ತಿಳಿಸುತ್ತದೆ. 

ಬ್ಲಾಕೆಟ್ ಕೈಗೊಂಡ ಅಧ್ಯಯನಕ್ಕೆ ಪೂರಕವಾಗಿ ಬ್ರಿಟನ್ನಿನ ಸ್ನಾನಿ ರನ್ಯಾರನ್ 
ಹೊಸ ಅಧ್ಯಾಯಗಳನ್ನು ಸೇರಿಸಿದ. ಅಮೆರಿಕದ ಕೊಲರಡೋ ಪ್ರಾಂತ್ಯದ ಗ್ರಾಂಡ್ 
ಕ್ಯಾನಿಯನ್ ಪ್ರಪಾತದಲ್ಲಿ ತಳದಿಂದ ತಲೆಯವರೆಗೆ ಸಂಗ್ರಹಿಸಿದ್ದ ಜೇಡಿಮಣ್ಣಿನ 
ಶಿಲೆಯ ಪ್ರಾಕ್ಕಾಂತತ್ವವನ್ನು ಆಧರಿಸಿ ಉತ್ತರ ಕಾಂತೀಯ ಧ್ರುವ ಕಳೆದ ಸಹಸ್ರಾರು 
ಮಿಲಿಯ ವರ್ಷಗಳಲ್ಲಿ ಅಂಡಲೆದ ಪರಿಯನ್ನು ಯಥಾವತ್ತಾಗಿ ಚಿತ್ರಿಸಿ, ಇದೇ 
ಅವಧಿಯಲ್ಲಿ ಅಮೆರಿಕದ ಪೆಟ್ರೋಲಿಯಂ ಭೂವಿಜ್ಞಾನಿಗಳು ಏರ್ಪಡಿಸಿದ್ದ 
ಹೆಸರಾಂತ ವಿಚಾರಗೋಷ್ಠಿಯಲ್ಲಿ ಹ್ಯಾರಿ ಹ್ಯಾಮಾಂಡ್ ಹೆಸ್‌ ಎಂಬ ಹೆಸರಾಂತ 
ವಿಜ್ಞಾನಿ ಪಾಲ್ಗೊಂಡಿದ್ದ . ಭೂಮಿಯ ಕಾಂತಕ್ಷೇತ್ರದ ಅಧ್ಯಯನದಿಂದ ಸಾಗರ 
ತಳ ಹರಡುತ್ತಿರುವ ಪ್ರಕ್ರಿಯೆಯನ್ನು ಅರಿಯಬಹುದು ಎಂದು ಸೂಚಿಸಿ ಮಾಡಿದ 
ಅವನ ಉಪನ್ಯಾಸ ರನ್ಯಾರನ್ ಮೇಲೆ ಭಾರೀ ಪ್ರಭಾವ ಬೀರಿತು. 

1966ರ ಹೊತ್ತಿಗೆ ರನ್ಯಾರನ್ ತಂಡ ಜಗತ್ತಿನ ಬಹುತೇಕ ಭಾಗದ 
ಶಿಲಾ ಮಾದರಿಗಳನ್ನು ಸಂಗ್ರಹಿಸಿ ಈಗ್ಗೆ ಮುನ್ನೂರು ಮಿಲಿಯ ವರ್ಷಗಳ 
ಹಿಂದೆ ಯೂರೋಪು ಮತ್ತು ಉತ್ತರ ಅಮೆರಿಕ ಕಾಂತೀಯ ಸಮಭಾಜಕ 
ವೃತ್ತದ ಬಳಿ ಇದ್ದುವೆಂದೂ , ಆಸ್ಟ್ರೇಲಿಯಾ ಬಹುಕ್ಲಿಷ್ಟವಾದ ಜಾಡು ಹಿಡಿದು 
ಸರಿಯಿತೆಂದೂ , ನಾನ್ನೂರು ಮಿಲಿಯ ವರ್ಷಗಳ ಹಿಂದೆ ಅದು ಸಮಭಾಜಕ 
ವೃತ್ತದಲ್ಲಿ ನೆಲೆಯಾಗಿತ್ತೆಂದೂ , ಈಗ್ಗೆ ಇನ್ನೂರು ಮಿಲಿಯ ವರ್ಷಗಳ ಹಿಂದೆ 
ದಕ್ಷಿಣ ಧ್ರುವದಿಂದ 2300 ಕಿ. ಮೀ . ಸರಿದಿದೆಯೆಂದೂ ಭೂಗೋಳದ ಚಿತ್ರವನ್ನು 
ಸೊಗಸಾಗಿ ಜೋಡಿಸಿತು. ಅಷ್ಟೇ ಅಲ್ಲ, ಈ ಖಂಡಗಳ ಸರಿತದ ಸರ್ಧೆಯಲ್ಲಿ 
ಇಂಡಿಯಾ ಉಳಿದೆಲ್ಲ ಖಂಡಗಳನ್ನೂ ಹಿಂದೆ ಹಾಕಿ ಬಹಳಷ್ಟು ದೂರ ಸರಿದಿದೆ 
ಎಂಬುದನ್ನು ಕೂಡ ಲೆಕ್ಕಾಚಾರದಿಂದ ಗೊತ್ತು ಮಾಡಿತು. 


107 


ಟಿ . ಆರ್. ಅನಂತರಾಮು 


12 . ಸಾಗರದಾಳದ ಸೋಜಿಗ 


ಹಿಮಾಲಯ , ಆಲ್ ಅಟ್ಲಾಸ್, ರಾಕಿ ಒಂದೊಂದೂ ಭೂಮಿಯ ಉನ್ನತ 
ಪರ್ವತ ಭಾಗಗಳೆಂದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇವುಗಳ ಲಕ್ಷಣ , ಇವು 
ಯಾವ ಶಿಲೆಯಿಂದಾಗಿವೆ, ಸವೆಯುತ್ತಿವೆಯೋ ಬೆಳೆಯುತ್ತಿವೆಯೋ , ಯಾವ 
ಪರ್ವತ ಯಾವ ಕಾಲದ್ದು ಹೀಗೆ ಹತ್ತು ಹಲವು ವೃತ್ತಾಂತಗಳನ್ನು ಅರಿಯುವುದು 
ಇಂದಿನ ವೈಜ್ಞಾನಿಕ ಪ್ರಗತಿಯಿಂದ ಸಾಧ್ಯವಾಗಿದೆ. ಇವು ಕಣ್ಣಿಗೆ ಗೋಚರಿಸುತ್ತವೆ; 
ಎಂದೇ ಅವುಗಳ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿಗಳನ್ನು ಪಡೆಯುವುದು ಅಷ್ಟೇನೂ 
ಕಷ್ಟವಲ್ಲ. ಪರ್ವತಗಳೆಂದರೆ ನೆಲದ ಮೇಲೆಗಷ್ಟೇ ಸೀಮಿತವಾಗಬೇಕೆ? ಇಂದಿನ 
ಸಾಗರಾಧ್ಯಯನದಿಂದ ಈ ಪ್ರಶ್ನೆಗೆ ಹಾಗಿರಬೇಕಾದುದಿಲ್ಲ ಎಂಬ ಉತ್ತರ 
ಪಡೆಯಲು ಸಾಧ್ಯವಾಗಿದೆ. ಸಾಗರ ತಳದಲ್ಲಿ ಹಿಮಾಲಯಕ್ಕಿಂತಲೂ ಹೆಚ್ಚು 
ವಿಸ್ತಾರವಾಗಿರುವ ಪರ್ವತ ಶಾಖೆಗಳೇ ಇವೆ. ಹವಾಯಿ ದ್ವೀಪದ ಒಂದು 
ಜ್ವಾಲಾಮುಖಿ ತಳದಿಂದ ಶಿಖರದವರೆಗೆ 9172 ಮೀಟರ್ ಎತ್ತರವಿದೆ. ಇದರ 
ಹೆಚ್ಚಿನ ಪಾಲು ಸಾಗರದಲ್ಲಿ ಮುಳುಗಿದೆ. ಈ ಜ್ವಾಲಾಮುಖಿಯ ಮುಂದೆ ನಮ್ಮ 
ಹಿಮಾಲಯದ ಎವೆರೆಸ್ಟ್ ಕೂಡ ಕುಬ್ಬ ಎನ್ನಿಸುತ್ತದೆ. ಎರಡನೇ ಜಾಗತಿಕ ಸಮರದ 
ನಂತರ ಸಾಗರ ವಿವರಣಾಶಾಸ್ತ್ರದಲ್ಲಿ ಆಮೂಲಾಗ್ರ ಬದಲಾವಣೆಯಾಗಿದೆ. 
ಆಧುನಿಕ ತಂತ್ರಜ್ಞಾನದಿಂದ ಸಾಗರ ಲಕ್ಷಣಗಳನ್ನೂ ಕೂಲಂಕಷವಾಗಿ ಸಮೀಕ್ಷಿಸಿ 
ಅವುಗಳ ಹುಟ್ಟಿನ ಬಗ್ಗೆ ನಮಗೆ ಇಂದು ಸ್ಪಷ್ಟವಾದ ತಿಳಿವು ಲಭ್ಯವಿದೆ. 50ರ 
ದಶಕದಲ್ಲಿ ಸಾಗರ ತಳದ ಲಕ್ಷಣಗಳನ್ನು ವಿವರವಾಗಿ ಅಧ್ಯಯನ ಮಾಡಲು 
ಕೋಲಂಬಿಯಾ ವಿಶ್ವವಿದ್ಯಾಲಯದ ಲ್ಯಾಮಾನ್ಸ್ ಜಿಯಾಲಜಿಕಲ್ ಅರ್ಬ್ದವೇ್ರಟರಿ 
ಸಂಸ್ಥೆಯ ಇ.ಎವಿಂಗ್, ಬಿ .ಹೀಸನ್‌, ವಿಶೇಷವಾಗಿ ಅಟ್ಲಾಂಟಿಕ್ ಸಾಗರ ತಳ 
ಕುರಿತಂತೆ ನಕ್ಷೆಯೊಂದನ್ನು ತಯಾರಿಸಿದರು. ಇಡೀ ಅಟ್ಲಾಂಟಿಕ್ ಸಾಗರವನ್ನು 


108 


ಆಲ್‌ಫ್ರೆಡ್ ವೆನೆಗರ್ 


ವಿಭಜಿಸಿದಂತೆ ಉತ್ತರ ದಕ್ಷಿಣವಾಗಿ ಹಬ್ಬಿದ ಪರ್ವತಮಾಲೆ ಕೆಲವೆಡೆ 3000 
ಮೀಟರ್ ಎತ್ತರದ ಶೃಂಗ ಹೊಂದಿತ್ತು. ಸಾಗರಶಾಸ್ತದ ನಾಮಕರಣದ ರೀತ್ಯ 
ಇವೇ ಮಧ್ಯ ಅಟ್ಲಾಂಟಿಕ್ ಏಣುಗಳು. ಈ ಏಣುಗಳು ಕೆಲವೆಡೆ ಸುಮಾರು 
400 ಕಿ. ಮೀ . ಅಗಲವಾಗಿದ್ದು, ಸಾಗರ ತಳದಿಂದ ಸೌಮ್ಯವಾಗಿ ಏಳುತ್ತವೆ. 
ಆದರೆ ಮಧ್ಯಭಾಗದಲ್ಲಿ 1000 ಮೀಟರಿಗೂ ಎತ್ತರ ಶೃಂಗಗಳಿವೆ. ಇವುಗಳ 
ನಡುವಿನಲ್ಲಿ ಮಹಾ ಪ್ರಪಾತಗಳೇ ಇವೆ. ಕೆಲವೆಡೆ ಈ ಪ್ರಪಾತಗಳ ಅಗಲವೇ 15 
ಕಿ. ಮೀ . ಗಳಷ್ಟು ಇಲ್ಲಿ ಸಾಗರ ತಳದ ಚಿಷ್ಟು ಕುಸಿದು ಕಮರಿಯಾಗಿದೆಯೆಂದು 
ಈ ತಜ್ಞರು ವರದಿ ಮಾಡಿದರು. ಇಂತಹ ಲಕ್ಷಣಗಳು ಅಟ್ಲಾಂಟಿಕ್ ಸಾಗರಕ್ಕೆ 
ಮಾತ್ರ ಸೀಮಿತವಾಗಿರಲಿಲ್ಲ. ಭೂಗೋಳದ ಎಲ್ಲ ಸಾಗರಗಳಲ್ಲೂ ಇವು 
ಶಾಖೋಪಶಾಖೆಗಳನ್ನು ಬಿಟ್ಟಿವೆ. ಹೂಮಾಲೆಯಂತೆ ಹಬ್ಬಿವೆ; ಮಧ್ಯ ಅಟ್ಲಾಂಟಿಕ್ 
ಏಣು ದಕ್ಷಿಣ ದಿಶೆಗೆ ಹಬ್ಬಿ ಆಫ್ರಿಕ ಖಂಡದ ದಕ್ಷಿಣಕ್ಕೂ ಸಾಗಿ ಅದನ್ನು 
ಬಳಸಿದಂತೆ ಸಾಗಿ , ಹಿಂದೂ ಮಹಾಸಾಗರದಲ್ಲಿ ಶಾಖೆಯಾಗಿ ಪ್ರವೇಶಿಸುತ್ತದೆ. 
ಹಿಂದೂ ಮಹಾಸಾಗರದ ಮಧ್ಯ ಭಾಗದಲ್ಲಿ ಈ ಏಣು ಮತ್ತೆ ಕವಲೊಡೆದು 
ಅದರ ಪೂರ್ವ ಶಾಖೆ ಅಂಟಾರ್ಕ್‌ಟಿಕ ಖಂಡದ ಬಳಿಯಿಂದ ಮತ್ತೆ ಪೆಸಿಫಿಕ್ 
ಸಾಗರವನ್ನು ಪ್ರವೇಶಿಸುತ್ತದೆ. ಇದನ್ನು ಪೆಸಿಫಿಕ್ ಏರು ಎಂದು ಗುರುತಿಸಿದ್ದಾರೆ. 
ಅದು ಸಾಗರ ತಳದ ಉನ್ನತ ಮಾಲೆಯಲ್ಲಿ ಸಂಧಿಸುತ್ತದೆ. ಆದರೆ ಎಲ್ಲ ಏಣುಗಳ 
ನಡುವೆಯೂ ಕಮರಿಯಿಲ್ಲ. ಪೆಸಿಫಿಕ್ ಸಾಗರದ ಏರು ಇಂತಹುಗಳಲ್ಲೊಂದು. 
ಆದಾಗ್ಯೂ ಇಡೀ ಸಾಗರದ ಈ ಏಣುಗಳು ಉಗಮದ ವೃತ್ತಾಂತ ಒಂದೇ . ಅವು 
ಸಾಗರ ತಳದ ಅಸ್ಥಿರತೆಯ ಪ್ರತೀಕ, ಅಲ್ಲಿ ದುರ್ಬಲ ಸಾಗರ ಚಿಪ್ಪು ಕುಸಿದಿದೆ. 

ಸಾಗರಶಾಸ್ತ್ರದ ಅಭಿವೃದ್ಧಿ ಒಂದೆಡೆ ಹೆಚ್ಚು ಪ್ರಗತಿಯನ್ನು ಕಂಡಿತು. 
ಮತ್ತೊಂದೆಡೆ ಭೂಕಂಪನದ ಜಾಡನ್ನು ತಳದಲ್ಲಿ ಗುರುತಿಸಿ ನಕ್ಷೆಯಲ್ಲಿ 
ಮೂಡಿಸಿದಾಗ ಈ ಪರ್ವತಮಾಲೆಯುದ್ದಕ್ಕೂ ಭೂಕಂಪನ ಬಿಂದುಗಳು 
ನೆಲೆಯಾಗಿರುವುದು ಸ್ಪಷ್ಟವಾಯಿತು. ಏನಿದರ ಅರ್ಥ ? ಸಾಗರ ತಳದಲ್ಲಿ ಈ 
ಏಣುಗಳ ಬಳಿ ಶಾಖವನ್ನು ಅಳೆದಾಗ ಹೊಸ ವಿಚಾರಗಳು ಮೂಡಿದುವು, ಸಾಗರ 
ಪ್ರಶಾಂತ ನೆಲೆಯಲ್ಲ. ಅಲ್ಲಿ ಅಪರಿಮಿತ ಉಷ್ಣತೆ ಹೊರಸೂಸುತ್ತದೆ . ಭೂಮಿಯ 
ಅತ್ಯಂತ ಚಟುವಟಿಕೆಯ ಕೇಂದ್ರವೆಂದರೆ ಅದು ಸಾಗರ ಗರ್ಭ ಎಂಬ ವಿಚಾರ 
ಮೈದಳೆಯಿತು. ಅದರಲ್ಲೂ ಏಣುಗಳ ಶೃಂಗಗಳಲ್ಲಿ ಉಳಿದ ಭಾಗಗಳಿಗಿಂತ 
ಎಂಟು ಪಟ್ಟು ಅಧಿಕ ಉಷ್ಣತೆಯ ಸೋರಿಕೆ ಕಂಡು ಬಂದಿತು. ಇದಕ್ಕೆ ಕಾರಣ 
ಸುಸ್ಪಷ್ಟವಾಗಿತ್ತು. ಇವೆಲ್ಲವೂ ಜ್ವಾಲಾಮುಖಿ ಕ್ಷೇತ್ರವಾಗಿದ್ದುವು. ಎಂದೇ ಭೂಮಿಯ 
ಮಧ್ಯಗೋಳದಿಂದ ಉಷ್ಣನಯನದ ಮೂಲಕ ಉಷ್ಣತೆ ಹೊರಹರಿದು ಬರುತ್ತಿತ್ತು ; 
ಗಿರಣಿಯ ಚಕ್ರ ತಿರುಗಲು ಲಗತ್ತಿಸಿರುವ ಸಾಗುಪಟ್ಟಿಯಂತೆ, ಮಧ್ಯಸಾಗರ 


ಟಿ.ಆರ್. ಅನಂತರಾಮು 


109 


ಪರ್ವತಗಳ ಒಡಲು ಹೆಬ್ಬಾವಿನಂತೆ ಹಿಗ್ಗಿದೆ. ಪ್ರಚಲನ ಪ್ರವಾಹದಿಂದ ಶಾಖ 
ಹೇಗೆ ಹೊರಹೊಮ್ಮುತ್ತದೋ ಅದೇ ಶಕ್ತಿ ಶಿಲಾರಸವನ್ನು ಹೊರಸೂಸುವಂತೆ 
ಮಾಡುತ್ತದೆ. ಈ ಶಿಲಾರಸ ಸುರಿದು ಪರ್ವತ ಮಾಲೆಯಾಗಿ ರೂಪುಗೊಳ್ಳುತ್ತಿದೆ. 
1950ರ ಸಾಗರಾಧ್ಯಯನದಿಂದ ಮೂಡಿ ಬಂದ ವಿಚಾರಧಾರೆಗಳಿವು. 

ಸರಿಯುವ ಸಾಗರ ತಳ 

ಖಂಡಗಳು ಸರಿದಿವೆ ಎಂದು ವಗೆನರ್ ತನ್ನ ಸಿದ್ದಾಂತವನ್ನು ಪ್ರತಿಪಾದಿಸಲು 
ಭೂಮಿಯಲ್ಲಿ ದೊರೆಯುವ ಕುರುಹುಗಳನ್ನು ಆಧರಿಸಿದ್ದ . ಸಾಗರ ವಿಜ್ಞಾನ ಪ್ರಗತಿಯ 
ಹಿನ್ನೆಲೆಯಲ್ಲಿ ಈಗ ವೆಗೆನರ್‌ನ ಸಿದ್ದಾಂತಕ್ಕೆ ಹೆಚ್ಚಿನ ಪುರಾವೆಗಳನ್ನೊದಗಿಸುವುದು 
ಸಾಧ್ಯವಾಗಿದೆ. ಎರಡನೇ ಜಾಗತಿಕ ಯುದ್ಧಾನಂತರ ಇದು ಸಾಗರ 
ವಿಜ್ಞಾನದಲ್ಲಷ್ಟೇ ಅಲ್ಲ, ಭೂವಿಜ್ಞಾನದಲ್ಲೂ ಕ್ರಾಂತಿಗೆ ಎಡೆಮಾಡಿಕೊಟ್ಟಿತು. 
ಅಮೆರಿಕದ ಹ್ಯಾರಿ ಹೆಸ್ ಎರಡನೇ ಜಾಗತಿಕ ಯುದ್ಧದಲ್ಲಿ ನೌಕಪಡೆಯಲ್ಲಿ 
ಅಧಿಕಾರಿಯಾಗಿದ್ದವನು. ಪೆಸಿಫಿಕ್ ಸಾಗರದ ಹಲವು ಲಕ್ಷಣಗಳನ್ನು ಸ್ವತಃ 
ಅಧ್ಯಯನ ಮಾಡುವ ಅವಕಾಶ ಅವನಿಗೆ ಲಭ್ಯವಾಯಿತು. ಯುದ್ಧ ನೌಕೆಯಲ್ಲಿ 
ಮರುಧ್ವನಿ ತಂತ್ರಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ಸಜ್ಜುಗೊಳಿಸಿ , ಪೆಸಿಫಿಕ್ 
ಸಾಗರದ ಲಕ್ಷಣಗಳನ್ನು ಕೂಲಂಕಷವಾಗಿ ದಾಖಲೆ ಮಾಡಿಕೊಳ್ಳುತ್ತಿದ್ದ . ಈ 
ಅವಧಿಯಲ್ಲಿ ಸಾಗರ ತಳದಲ್ಲಿ ಚಪ್ಪಟೆ ಶೃಂಗದ ಬೆಟ್ಟಗಳನ್ನು ಗುರುತಿಸಿದ. 
ಅಂತಹ ಲಕ್ಷಣಗಳನ್ನು ಹತ್ತೊಂಬತ್ತನೇ ಶತಮಾನದ ಪರಿಶೋಧಕ ಅರ್ನಾಲ್ಡ್ 
ಗಯಟ್‌ನ ಹೆಸರಿನಿಂದ ಕರೆದ . ಇವು ಜ್ವಾಲಾಮುಖಿಯಿಂದ ರೂಪಿತವಾಗಿದ್ದು, 
ಸಾಗರದ ಅಲೆಗಳು ಕೊಚ್ಚಲು ಪ್ರಾರಂಭಿಸಿದ ಮೇಲೆ ಜಲಮಟ್ಟದಿಂದ ಕೆಳಗಿಳಿದಿವೆ 
ಎಂದು ಅಧ್ಯಯನಗಳನ್ನಾಧರಿಸಿ ವರದಿ ಮಾಡಿದ. 

ಎರಡು ದಶಕಗಳ ನಂತರ ಈ ಚಪ್ಪಟೆ ಬೆಟ್ಟಗಳೇ ಅತ್ಯಾಶ್ಚರ್ಯಕರ ಎನ್ನಿಸುವ 
ಹೊಸ ವೈಜ್ಞಾನಿಕ ಪುರಾವೆಗಳನ್ನು ನೀಡಿದುವು. ಅವುಗಳಲ್ಲಿ ಕ್ರಿಟೇಷಿಯಸ್ 
ಯುಗಕ್ಕೆ ಸೇರಿದ ಜೀವ್ಯವಶೇಷಗಳು ಬಹು ಮುಖ್ಯವಾದವು. ಹಿಂದೊಮ್ಮೆ ಅವು 
ಸಾಗರ ಮಟ್ಟದಿಂದ ಮೇಲಿದ್ದು ಯಾವ ಕಾರಣದಿಂದಾಗಿ ಕುಸಿದಿದ್ದವೆಂಬುದು 
ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಹೆಸ್‌ನ ಅಧ್ಯಯನ ಈ ಸಮಸ್ಯೆಗಷ್ಟೇ ಸೀಮಿತವಾಗಿರಲಿಲ್ಲ. 
ಸಾಗರ ತಳ ಭೂಮಿರೂಪಿತವಾದಂದಿನಿಂದ ಬದಲಾವಣೆಗೊಳಗಾಗದೆ ಹಾಗೆಯೇ 
ಉಳಿದಿದಿಯೇ ? ಆದರೆ ನಿಜಸ್ಥಿತಿ ಹಾಗಿರಲಿಲ್ಲ. ಹೆಸ್‌ ಮಾಡಿದ ಲೆಕ್ಕಾಚಾರದ ರೀತ್ಯ 
ಸಾಗರ ಗರ್ಭದಲ್ಲಿ ಸಾವಿರ ವರ್ಷದಲ್ಲಿ ಒಂದು ಸೆಂ . ಮೀ .ನಷ್ಟು ಹೂಳು ತುಂಬಿ 
ಬರುತ್ತದೆ. ಅಂದರೆ, ಸರಿಸುಮಾರು 460 ಕೋಟಿ ವರ್ಷಗಳ ಭೂಚರಿತ್ರೆಯಲ್ಲಿ 
46 ಕಿ. ಮೀ . ಮಂದದ ಸಂಚಯನವಿದ್ದುದನ್ನು ಖಚಿತಪಡಿಸಿದುವು. ಒಂದು 
ವೇಳೆ ಗಾತ್ರದಲ್ಲಿ ಕುಗ್ಗಿದ್ದರೂ , ಅಲ್ಲಿನ ಸಂಚಯನ ಸಾಗರದ ಕೇವಲ 260 


110 


ಆಲ್‌ಫ್ರೆಡ್ ವಿನೆಗರ್ 


ಮಿಲಿಯ ವರ್ಷಗಳ ಚರಿತ್ರೆಯನ್ನಷ್ಟೇ ಪ್ರತಿನಿಧಿಸುತ್ತಿದ್ದುವು. ಅಂದರೆ, ಸಾಗರ 
ಶಿಲೆಗಳು , ನೆಲದ ಶಿಲೆಗಳಿಗಿಂತ ಕಡಿಮೆ ಪ್ರಾಯದವು ಎಂದಾಯಿತು. ಈ 
ಸಮಸ್ಯೆಯನ್ನು ಹೆಸ್‌ ಬೇರೆಯದೇ ದೃಷ್ಟಿಯಿಂದ ನೋಡಿದ. ಇಡೀ ಸಾಗರದಲ್ಲಿ 
ಒಟ್ಟು 10 ,000 ಜ್ವಾಲಾಮುಖಿಗಳಿರುವುದು ಬೆಳಕಿಗೆ ಬಂದಿದೆ. ಈ ಗುಡ್ಡಗಳು 
ಸಾಗರ ತಳದಲ್ಲಿ ಶಾಶ್ವತವಾಗಿಯೇ ಉಳಿಯಬೇಕಾಗಿತ್ತು. ವಾಸ್ತವವಾಗಿ ಇಲ್ಲಿ 
ಉಳಿದಿದ್ದ ಗುಡ್ಡಗಳು ಭೂಮಿಯ ಉಗಮದ ಕಾಲಕ್ಕೆ ಸಂಬಂಧಿಸಿರಲಿಲ್ಲ, ಬದಲು 
ತೀರ ಇತ್ತೀಚಿನವು. ಅಂದರೆ ಆರೂವರೆ ಕೋಟಿ ವರ್ಷಗಳ ಹಿಂದಿನವು. ಸಾಗರ 
ತಳದಲ್ಲಿ ಹೊಸ ಜ್ವಾಲಾಮುಖಿಗಳು ಹುಟ್ಟುತ್ತಿರುವುದನ್ನು ಹೆಸ್ ಗಮನಿಸಿದ. 
ಸಾಗರ ತಳದಲ್ಲಾಗುತ್ತಿರುವ ಬದಲಾವಣೆಯ ಬಗ್ಗೆ ಆವರೆಗೆ ಸಾಗಿದ್ದ ಪ್ರಗತಿಯನ್ನು 
ಸ್ಪಷ್ಟವಾಗಿ ಗುರುತಿಸಿದ. ಮುಖ್ಯವಾಗಿ ಮಧ್ಯ ಸಾಗರದ ಏಣುಗಳಿಂದ ಅಪಾರ 
ಉಷ್ಣತೆ ಹೊರಬರುತ್ತಿರುವುದರಿಂದ ಜೊತೆಗೆ ಆ ಭಾಗದಲ್ಲಿ ಭೂಕಂಪನ 
' ತರಂಗಗಳ ವೇಗದ ದರದಲ್ಲಿ ಇಳಿಮುಖವಾಗಿದ್ದುದನ್ನು ಗಮನಿಸಿದ. ಈ ಮಧ್ಯ 
ಸಾಗರ ಪರ್ವತಗಳು ಜ್ವಾಲಾಮುಖಿಗಳಿಂದಲೇ ರೂಪಿತವಾಗಿದ್ದುದು ಮತ್ತೊಮ್ಮೆ 
ಖಚಿತವಾಯಿತು. ಈ ಅಂಶಗಳನ್ನೆಲ್ಲ ಪರಿಗಣಿಸಿ ಅಂತಿಮವಾಗಿ ಸಾಗರ ತಳವೇ 
ಸಾಗುಪಟ್ಟೆಯಂತೆ ಸರಿಯುತ್ತಿದೆ ಎಂದು ಪ್ರತಿಪಾದಿಸಿದ. 

ಮಧ್ಯಸಾಗರ ಪರ್ವತಗಳಲ್ಲಿ ಸಾಗರದ ಚಿಪ್ಪು ದುರ್ಬಲವಾಗಿದ್ದು , ಅದರ 
ಮೂಲಕ ಶಿಲಾರಸ ಹೊರಹೊಮ್ಮುತ್ತಿದೆ. ಇಲ್ಲಿ ಹೊಸದಾಗಿ ಸಾಗರ ತಳ 
ನವೀನವಾಗುತ್ತಿದೆ . ಭೂಮಿಯ ಮಧ್ಯಗೋಳದಿಂದ ಉಕ್ಕುವ ಲಾವಾರಸ ಮೇಲೆ 
ಹರಿದು ಬಂದಂತೆ ಸಾಗರ ತಳವೇ ಚಲನೆಯನ್ನು ತೋರುತ್ತದೆ. ಆದ್ದರಿಂದ 
ಜ್ವಾಲಾಮುಖಿಗಳು ಸಾಗು ಪಟ್ಟಿಯ ಮೇಲೆ ಸರಿದಂತೆ ಸಾಗರ ತಳದ ಸಹಿತ 
ಮುಂದೆ ಮುಂದೆ ಸಾಗುತ್ತವೆ. ಕೊನೆಗೆ ನಿಷ್ಕ್ರಿಯವಾಗುತ್ತವೆ. ಇವು ಸಾಗರತಳದ 
ಬೆಂಕಿಯ ಕುಲುಮೆಗಳು. ಮಧ್ಯ ಸಾಗರದ ಪರ್ವತ ಉಬ್ಬಿರುವುದಕ್ಕೆ ಅಪಾರ 
ಉಷ್ಣತೆ ಬಿಡುಗಡೆಯಾಗುತ್ತಿರುವುದೇ ಕಾರಣ ಎಂಬುದು ಹೆಸ್‌ನ ಸಿದ್ದಾಂತದ 
ಪ್ರಮುಖ ತಿರುಳು. ಪೆಸಿಫಿಕ್ ಸಾಗರದ ವಾಯುವ್ಯ ಭಾಗದಲ್ಲಿ ಮೇರಿಯಾನ 
ಎಂಬ ಹೆಸರಿನ ಮಹಾ ಕಮರಿಯೊಂದಿದೆ. ಇದು ಎವರೆಸ್ಟ್ ಶಿಖರವನ್ನೇ 
ಮುಳುಗಿಸಬಲ್ಲುದು. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರದ ಅಂಚಿನಲ್ಲಿ ಎವರೆಸ್ಟ್ 
ಶಿಖರವನ್ನು ಜಲಸಮಾಧಿ ಮಾಡಬಲ್ಲ ಇನ್ನೂ ಆರು ಭಾರಿ ಕಮರಿಗಳಿವೆ. ಈ 
ಲಕ್ಷಣಗಳು ಭೂಚಿಪ್ಪು ಒಳ ಸೆಳೆತವಾಗುತ್ತಿರುವುದರ ಸಂಕೇತ. ಅಟ್ಲಾಂಟಿಕ್ 
ಸಾಗರದ ಏಣುಗಳಿಂದ ಇಕ್ಕೆಲಗಳಲ್ಲೂ ವಿರುದ್ಧ ದಿಕ್ಕಿಗೆ ಸಾಗುವ ಸಾಗರ ತಳದ 
ಚಿಪ್ಪಿನ ಭಾಗ ಒಳ ಸೆಳೆತವಾಗಿ ಭೂಮಿಯ ಸುಮಾರು 700 ಕಿ. ಮೀ . ಆಳಕ್ಕೆ 
ನುಗ್ಗುತ್ತದೆ . ಒಂದೆಡೆ ಸೃಷ್ಟಿ, ಒಂದೆಡೆ ಲಯ ಇದು ನಿಸರ್ಗದ ಸತತ ಪ್ರಕ್ರಿಯೆ . 


111 


ಟಿ . ಆರ್ . ಅನಂತರಾಮು 


ವೆಂಕೋವರ್ ಐಲ್ಯಾಂಡ್ 


[ 


ಕೋಲಂಬಿಯ 
ನದಿ 


೩ 
. 


# ಕೇಪ್ ಬ್ಲಾಂಕೆ 


ಪೆಸಿಫಿಕ್ ಸಾಗರ ತಳದ 
ಕಾಂತೀಯ ಪಟ್ಟಿ ಮತ್ತು 
ಸ್ತರಭಂಗಗಳು 


ಕೇಪ್ 
ಮೆಂಡಿಸಿನೋ 


ಈ ಭಾಗಗಳಲ್ಲಿ ಕೈಗೊಂಡ ಭೂ ಭೌತ ಸಮೀಕ್ಷೆಯಿಂದ ಇಂತಹ ಕಮರಿಗಳ 
ಬಳಿ ಗುರುತ್ವ ತುಂಬ ಕಡಿಮೆ ಎಂಬುದು ಸಿದ್ಧವಾಯಿತು. 

ಈ ಮಾಹಿತಿಗಳನ್ನು ಆಧರಿಸಿ ಸಾಗರ ತಳದ ಸೃಷ್ಟಿ ಮತ್ತು ಲಯಗಳ 
ಈ ಪ್ರಕ್ರಿಯೆಯಲ್ಲಿ ಹೊಸ ಚಿಪ್ಪು ಮೈದಳೆಯುತ್ತದೆ. ಪ್ರತಿ 300 -400 ದಶಲಕ್ಷ 
ವರ್ಷಗಳಲ್ಲಿ ಸಾಗರ ತಳ ಹೊಸದಾಗಿ ಹುಟ್ಟಿಕೊಳ್ಳುತ್ತದೆ; ಹಳೆಯ ಹಂಡೆಯ 
ತಳ ಕಟ್ಟಿದಂತೆ ಎಂದು ಹೆಸ್ ಪ್ರತಿಪಾದಿಸಿದ. 


112 


ಆಲ್‌ಫ್ರೆಡ್ ವೆನೆಗರ್‌ 


ಉತ್ತರ ಅಮೆರಿಕ 


09 


8 


8 
ಆಡ 


09 


*19 


ಇ 


| 


ದ.ಅಮೆರಿಕ 


as 


00 


8 


. 


. 


ಖಂಡದ ಚಾಚು. 


> OID ತೆರಪು 

- ಒಂದರ ಮೇಲೊಂದು 


ಬಿದ್ದಿರುವ ಭಾಗ 
* 200 ಕೋಟಿ ವರ್ಷಗಳಿಗಿಂತ 
* ಹಳೆಯ ಶಿಲೆ 
' 60 ಕೋಟಿ ವರ್ಷಗಳಿಗಿಂತ 

ಹಳೆಯದಾದ ಶಿಲೆಗಳು 


ಆಫ್ರಿಕ ಮತ್ತು ದಕ್ಷಿಣ ಅಮೆರಿಕ ಒಂದುಗೂಡಿರುವ ಸಾಧ್ಯತೆಯನ್ನು ಸಾರುವ 

ಶಿಲಾಹೊಂದಾಣಿಕೆ 


ಟಿ. ಆರ್. ಅನಂತರಾಮು 


113 


ಭೂಖಂಡಗಳ ಚಿಪ್ಪಿನ ಚಲನೆಗೆ ಹೆಸ್‌ನ ಸಿದ್ದಾಂತ ಅತ್ಯಂತ ಸಮರ್ಪಕವಾದ 
ವ್ಯಾಖ್ಯೆ ನೀಡಿತು. ಸಾಗರ ತಳದ ಚಿಪ್ಪಿನೊಡನೆ ಖಂಡಗಳೂ ಸರಿಯುವ 
ಸಾಧ್ಯತೆಯನ್ನು ಈ ಸಿದ್ದಾಂತ ಸಕಾರಣವಾಗಿ ಮುಂದಿಟ್ಟಿತು. ವೆಗೆನರ್‌ನ 
ಸಿದ್ಧಾಂತಕ್ಕೆ ಇದು ಪೂರಕವಾಗಿತ್ತು. 

ಕಾಂತತ್ವದ ತಿರುವು ಮುರುವು 

1962ರಲ್ಲಿ ಅಂತಾರಾಷ್ಟ್ರೀಯ ಶೋಧನೆಯ ಕಾರ್ಯವನ್ನು ಹಿಂದೂ 
ಮಹಾಸಾಗರದಲ್ಲಿ ಪ್ರಾರಂಭಿಸಿದಾಗ, ಬ್ರಿಟನ್ನಿನ ಎಚ್.ಎಮ್.ಎಸ್. ಓವನ್‌ 
ನೌಕೆಯ ಸಹಾಯದಿಂದ ಕೈಗೊಂಡ ಸಮೀಕ್ಷೆಯಿಂದ ಸಾಗರ ತಳದ ಮತ್ತೊಂದು 
ಅದ್ಭುತ ಸಂಗತಿ ಬೆಳಕಿಗೆ ಬಂತು. ಹೆಸ್, ಸಾಗರ ತಳ ಸರಿಯುತ್ತಿದೆ ಎಂದು 
ಪ್ರತಿಪಾದಿಸುವ ಕಾಲದಲ್ಲೇ ಓವನ್ ನೌಕೆಯಲ್ಲಿ ಸಂಶೋಧನೆ ಕೈಗೊಂಡಿದ್ದ 
ಡೊಮಾಂಡ್ ಮಾಥ್ಸ್ , ಸಾಗರ ತಳದ ಶಿಲೆಗಳನ್ನು ತಪಶೀಲಾಗಿ ಅಧ್ಯಯನ 
ಮಾಡುತ್ತಿದ್ದ . ಇಂತಹ ಅಧ್ಯಯನವೊಂದರಿಂದ ಸಾಗರ ತಳದ ಶಿಲೆಗಳಲ್ಲಿ 
ಭೂಕಾಂತತ್ವವೇ ತಿರುವು ಮುರುವಾಗಿದ್ದುದು ಗೆಳಕಿಗೆ ಬಂತು. ಅಂದರೆ ಶಿಲೆಗಳಲ್ಲಿ 
ಮುದ್ರಿತವಾಗಿದ್ದ ಕಾಂತತ್ವದ ಉತ್ತರ ದಕ್ಷಿಣ ಧ್ರುವಗಳು ಅದಲು ಬದಲಾಗಿದ್ದುವು. 
ಹಿಂದೂ ಮಹಾಸಾಗರದಲ್ಲಿ ಮಾದರಿ ಸಂಗ್ರಹಿಸಿದ ಈ ಭಾಗ ವಾಸ್ತವವಾಗಿ 
ಜ್ವಾಲಾಮುಖಿಯಿಂದಾಗಿತ್ತು. ಶಿಲಾರಸ ಹರಿದಾಗ ಭೂಮಿಯ ಕಾಂತಕ್ಷೇತ್ರ ಯಾವ 
ದಿಕ್ಕಿನಲ್ಲಿ ಓರಣಗೊಂಡಿತ್ತೋ ಅದೇ ದಿಕ್ಕಿನಲ್ಲಿ ಕಬ್ಬಿಣ ಸಂಬಂಧೀ ಖನಿಜಗಳು 
ಓರಣಗೊಂಡಿದ್ದುವು. ಹೆಸ್‌ನ ಸಿದ್ಧಾಂತಕ್ಕೆ ಇಲ್ಲಿ ನಿಜವಾದ ಸಾಕ್ಷಿ ದೊರೆಯಿತು. 
ಮತ್ತಷ್ಟು ಪರಿಶೋಧನೆ ಕೈಗೊಂಡಾಗ ಇಡೀ ಸಾಗರ ತಳದಲ್ಲಿ ಬೇರೆ ಬೇರೆ ಸ್ತರದ 
ಶಿಲೆಗಳಲ್ಲಿ ಭೂಕಾಂತ ಕ್ಷೇತ್ರಕ್ಕೆ ಸಂಬಂಧಿಸಿದ ದಿಕ್ಕು ಪರ್ಯಾಯವಾಗಿ ವ್ಯತ್ಯಾಸ 
ತೋರಿದ್ದು ಮೊತ್ತಮೊದಲ ಬಾರಿಗೆ ಬೆಳಕಿಗೆ ಬಂತು. ಒಂದು ಸ್ತರದಲ್ಲಿ ಸಹಜ 
ಉತ್ತರ ದಕ್ಷಿಣ ದಿಕ್ಕಿಗೆ ಓರೆಗೊಂಡಿದ್ದರೆ, ಕೆಳಗಿನ ಸ್ತದಲ್ಲಿ ಈ ದಿಕ್ಕುಗಳು ಸಂಪೂಣಾಗಿ 
ವಿರುದ್ಧವಾಗಿದ್ದುವು. ಮಾಧೂಸ್ ಈ ವಿನ್ಯಾಸವನ್ನೂ ಕೂಲಂಕಷವಾಗಿ 
ಗಮನಿಸಿ , ಸಾಗರ ತಳವೇ ಸಾಗುತತೆಯಂತೆ ಸರಿಯುತ್ತಿರುವುದಷ್ಟೇ ಅಲ್ಲ, 
ಅದೊಂದು ಅದ್ಭುತ ಟೇಪ್ ರೆಕಾರ್ಡರ್ ಎಂದ. ಭೂಮಿಯ ಕಾಂತಕ್ಷೇತ್ರ ತಿರುವು 
ಮುರುವಾದಕ್ಕೆ ಇಲ್ಲಿ ಸಾಕ್ಷಿ ಇದ. ಭತಾಂತ್ರಕತ್ರ ಸಾಗರದ ತಳದಲ್ಲಿ ಸಹಿ 
ಹಾಕಿದೆ ಎಂದು ಕಾವ್ಯಮಯವಾಗಿ ನುಡಿದ. 

ವಿಜ್ಞಾನ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಜನಪ್ರಿಯತೆ ಎನ್ನುವುದು ಯಾರಿಗೆ ಬೇಗ 
ಒಲಿಯುತ್ತದೆ ಎಂದು ಸುಲಭವಾಗಿ ಬರುವುದಿಲ್ಲ. ಪಸ್ ನೀಡಿದ 
ಇದೆ. ಅಲ್ಲಿವಾಯುವನ್ನು ಕನಡದ ಲಾರನ್ ದ ಮಾರ್ಲೆ , ವಿಜ್ಞಾನದ 
ಇದರಲವ ಕಳಗೆ ಕಳಿಸಿದಾಗ, ಮಾರ್ಲೆಯ ಲೇಖನದ ಬಗ್ಗೆ ಗೇಲಿ 
ಮಾದು ೩ವರಣ ನಾರಯ ಬರೆದನಂತೆ: 


114 


ಆಲ್‌ಫ್ರೆಡ್ ವೆನೆಗರ್ 


' ಇಂಥ ಊಹೆಗಳು ಪಾನಕೂಟದಲ್ಲಿ ಗಳಪಲು ಸೊಗಸಾದ ಗ್ರಾಸ್ 
ಒದಗಿಸುತ್ತವೆ. ಮರುವರ್ಷ ನೇಚರ್ ಪತ್ರಿಕೆ ಮ್ಯಾಥ್ಸ್‌ ನ ಲೇಖನವನ್ನು 
ಪ್ರಕಟಿಸಿ , ಈ ನಿಟ್ಟಿನ ಸಂಶೋಧನೆಯ ಬಗ್ಗೆ ಜಗತ್ತಿನ ಗಮನ ಸೆಳೆಯುವಂತೆ 
ಮಾಡಿತು, ಎಂದೇ ಇಂದು ಮ್ಯಾಥ್ಸ್‌ನ ಹೆಸರು ವಿಜ್ಞಾನ ರಂಗದಲ್ಲಿ ಹೆಚ್ಚು 
ಪ್ರಸ್ತಾವನೆಗೆ ಒಳಗಾಗಿದೆ; ಮೊದಲು ಬಂದವರಿಗೆ ಆತಿಥ್ಯ! 

ಶಿಲೆಯಲ್ಲಿ ಮುದ್ರಿತವಾಗಿರುವ, ಏರುಪೇರಾಗಿಲ್ಲದ ಸಹಜ ದಿಕ್ಕಿನ ಕಾಂತತ್ವ 
ಹಾಗೂ ತಿರುವು ಮುರುವಾದ ಕಾಂತತ್ವ ಪಟ್ಟೆ ಪಟ್ಟೆಯಂತೆ ಕಂಡು ಬರುತ್ತವೆ. 
ಇಂತಹ ಪರ್ಯಾಯ ಪಟ್ಟೆಗಳನ್ನು ಜೀಬ್ರಾದ ಮೇಲೆ ಮೂಡಿರುವ ಪರ್ಯಾಯ 
ಪಟ್ಟೆಗಳಿಗೆ ಹೋಲಿಸಬಹುದು. ಭೂಕಾಂತತ್ವದ ಈ ನಿಟ್ಟಿನ ಶೋಧನೆ, ಹಿಂದೆ 
ಅಂದರೆ 1, 2 .5, 3.4 ಮಿಲಿಯ ವರ್ಷಗಳ ಹಿಂದೆ ಭೂಕಾಂತತ್ವ ತಿರುವು 
ಮುರುವಾಗಿದೆ ಎಂಬ ಅಭಿಪ್ರಾಯಕ್ಕೆ ಬರಲು ನೆರವಾಯಿತು. ಇದು ಮ್ಯಾಥ್ಸ್‌ನ 
ವಿದ್ಯಾರ್ಥಿ ವೈನ್ ಹಾಗೂ ಮ್ಯಾಥ್ಸ್ ಮೊದಲ ಬಾರಿಗೆ ವಿವರಿಸಿದುದರಿಂದ 
ವೈನ್ ಮ್ಯಾಥ್ಸ್ ಸಿದ್ದಾಂತವೆಂದೇ ಹೆಸರು ಪಡೆದಿದೆ. 
- ಭೂ ವಿಜ್ಞಾನದಲ್ಲಿ ಸಾಂಪ್ರದಾಯಿಕ ಅಭಿಪ್ರಾಯದಿಂದ ದೂರ ಸರಿದ ಇಂದಿನ 
ಅಧ್ಯಯನಗಳು ಕೂಡ ವಾಗ್ವಾದಕ್ಕೆ ಎಡೆಮಾಡಿಕೊಟ್ಟದ್ದು ಸೋಜಿಗವೇ . ಹೆಸ್, 
ಸಾಗರ ತಳ ಸರಿಯುತ್ತಿದೆ ಎಂದು ಹೇಳಿದ ನಂತರ ಮತ್ತೊಮ್ಮೆ ವಿಜ್ಞಾನಿಗಳು 
ಬಣವು ಬೇರೆ ಬೇರೆಯಾಯಿತು. ಇದರ ಪರಿಣಾಮವಾಗಿ 1964ರಲ್ಲಿ ರಾಯಲ್ 
ಸೊಸೈಟಿಯ ಆಶ್ರಯದಲ್ಲಿ ಇನ್ನೊಮ್ಮೆ ವಿಚಾರಗೋಷ್ಠಿ ಏರ್ಪಟ್ಟಿತು. ರಷ್ಯದ 


ಪರಿವರ್ತಕ 
ಸ್ತರಭಂಗ 


ಸಾಗರದ ಏಣು 


ಫಲಕ 1 


ಫಲಕ 2 


ಏರುವ ಲಾವಾರಸ - ಅಸ್ತೆನೋಗೋರ : 
ಮಧ್ಯಸಾಗರ ಏಣುಗಳಲ್ಲಿ ಸ್ತರಭಂಗ ಮತ್ತು ಫಲಕಗಳ ಸರಿತ 


115 


ಟಿ. ಆರ್. ಅನಂತರಾಮು 


ಸರಿಯುತ್ತಿದೆ ಎಂದಾರದ ಸಾಮಾನೀಕರಿಸಿದರ್ಗಿಕ 
ವಿದ್ಯತೆ 


ಹೆಸರಾಂಥ ವಿಜ್ಞಾನಿ ಬೆಲಜೋವ್ ಮೊದಲಿನಿಂದಲೂ ವೆಗೆನರ್‌ನ ಸಿದ್ದಾಂತದ 
ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದವನು. ಈಗಲೂ ಆತ ಸಾಗರ ತಳ ಹರಡುವುದರ 
ಬಗ್ಗೆ ಪ್ರತಿಕ್ರಿಯಿಸುತ್ತ ಹೇಳಿದ. 

' ಸಾಗರ ತಳ ಸರಿಯುತ್ತಿದೆ ಎಂದು ಪ್ರತಿಪಾದಿಸಿದ ಸಿದ್ದಾಂತದ ಕೇವಲ ಒಂದಂಶವೂ 
ವಿಮರ್ಶನಾ ಯೋಗ್ಯವಾದುದಲ್ಲ. ಗಡಿಬಿಡಿಯಿಂದ ಸಾಮಾನೀಕರಿಸಿದ ಕೆಲವು ಮಾಹಿತಿಗಳನ್ನಾಧರಿಸಿ 
ಅದನ್ನೇ ವೈಭವೀಕರಿಸಲಾಗಿದೆ. ಇದು ಕಚ್ಚಾ ಹೇಳಿಕೆಗಳ ಮೂಲಕ ನೈಸರ್ಗಿಕ ವಿದ್ಯಮಾನಗಳನ್ನೇ 
ವಿಕೃತಗೊಳಿಸಿದೆ. ಭೂಮಿಯ ಸಹಜ ಗುಣಗಳನ್ನು ಅರ್ಥಮಾಡಿಕೊಳ್ಳದೆ , ಈ ಕ್ಷೇತ್ರಕ್ಕೆ ಒಗ್ಗದ 
ಪರಕೀಯ ಯೋಜನೆಗಳನ್ನು ತುರುಕುವುದರ ಮೂಲಕ ಮೂರ್ಖತನದ ಪರಮಾವಧಿಯನ್ನು 
ಪ್ರದರ್ಶಿಸಿದ್ದಾನೆ.” 

ಒಮ್ಮೊಮ್ಮೆ ವಿಜ್ಞಾನಿಗಳು ಬದಲಾಗದ ತಮ್ಮ ವಾದದಿಂದ ಪ್ರಗತಿಪರ 
ಧೋರಣೆಗಳೊಂದಿಗೆ ಹೆಜ್ಜೆ ಹಾಕದೆ ತಮ್ಮ ವಾದವನ್ನೇ ಸಮರ್ಥಿಸಿಕೊಳ್ಳುವ 
ಪರಿ ನಿಜಕ್ಕೂ ಆಶ್ಚರ್ಯ ತರುತ್ತದೆ . ವಿಜ್ಞಾನದಲ್ಲಿ ಇಂಥಹವರನ್ನು 
ಮೂಲಭೂತವಾದಿಗಳೆಂದು ಕರೆದರೆ ತಪ್ಪು ಅಭಿಪ್ರಾಯ ಬರಲಾರದು. 

ಕೇಂಬ್ರಿಡ್ಜ್‌ನಲ್ಲಿ ಈ ಗೋಷ್ಠಿ ಏರ್ಪಡುವ ವೇಳೆಗೆ ಮತ್ತೊಂದು 
ಬೆಳವಣಿಗೆಯಾಯಿತು: ಸರ್ ಎಡ್ವರ್ಡ್ ಬುಲರ್ಡ್, ಆ ವಿಶ್ವವಿದ್ಯಾಲಯದ 
ಗಣಿತ ವಿಭಾಗದ ನೆರವು ಪಡೆದು ಕಂಪ್ಯೂಟರ್ ಬಳಸಿ ವಗೆನರ್ ತಿಳಿಸಿದ 
ತೀರ ಪ್ರದೇಶಗಳ ಸಾಮ್ಯ ಎಷ್ಟರಮಟ್ಟಿಗೆ ಅಂಗೀಕಾರಾರ್ಹ ಎನ್ನುವುದನ್ನು 
ಪರೀಕ್ಷೆಗೊಳಪಡಿಸಿದ. ಖಂಡಗಳು ಸಾಗರದೊಳಕ್ಕೆ ವಿಸ್ತರಿಸಿರುವ ಚಾಚನ್ನೇ 
ಆಧಾರವಾಗಿಟ್ಟುಕೊಂಡು ಅಮೆರಿಕ ಜಲವಿವರಣಾ ನಕ್ಷೆ ಬಳಸಿ 100, 500, 
1000 , 2000 ಫ್ಯಾತಮ್ ( ಫ್ಯಾತಮ್ = 1.8 ಮೀಟರ್) ಆಳದಲ್ಲಿ ಈ 
ಖಂಡಗಳ ಅಂಚು ಎಷ್ಟರಮಟ್ಟಿಗೆ ಹೊಂದಾಣಿಕೆ ತೋರುತ್ತದೆ ಎಂಬುದನ್ನು 
ವಿಶ್ಲೇಷಿಸಿದ. ಈ ವಿಶ್ಲೇಷಣೆ 500 ಫ್ಯಾತಮ್ ಆಳದಲ್ಲಿ ಖಂಡಗಳು ಹಿಂದೆ 
ಒಂದುಗೂಡಿದ್ದವೆಂಬುದನ್ನು ಕಂಪ್ಯೂಟರ್ ಕೂಡ ದೃಢೀಕರಿಸಿತು. 1965ರಲ್ಲಿ 
ಕೆನೆಡಾದ ಭೂವಿಜ್ಞಾನಿ ಟೋಜೋ ವಿಲ್ಸನ್, ಅಂಟ್ಲಾಂಟಿಕ್ ಸಾಗರ ತಳದ 
ಏಣುಗಳಲ್ಲಿ ಅಸಂಖ್ಯ ಸ್ತರಭಂಗಗಳನ್ನು ಗುರುತಿಸಿದ. ಇವು ಹಣ್ಣನ್ನು ಹಲವು 
ದಿಕ್ಕಿನಿಂದ ಕೊಚ್ಚಿದರೆ ಹೇಗೆ ಕಚ್ಚು ಕಚ್ಚು ಮೂಡುತ್ತವೆಯೋ ಹಾಗೆ ಕಂಡುಬಂದುವು. 
ಇಲ್ಲಿ ಭೂಚಿಪ್ಪು ಹೋಳು ಹೋಳಾಗಿ ಬೇರೆ ಬೇರೆ ದಿಕ್ಕಿನಲ್ಲಿ ಸರಿತವಾಗುತ್ತದೆ. 
ಇದರ ಪರಿಣಾಮವಾಗಿ ಈ ಸ್ತರಭಂಗಗಳು ಭೂಕಂಪನಕ್ಕೆ ಕಾರಣವಾಗುತ್ತದೆ . 

ಇದರ ಪರಿಣಾಮವಾಗಿ ಈ ಸರಭಂಗಗಳು ಭೂಕಂಪನಕ್ಕೆ ಕಾರಣವಾಗುತ್ತದೆ 
ಎಂಬ ಅಂಶದತ್ತ ಗಮನ ಸೆಳೆದ. ಭೂಕಂಪನ ಶಾಸ್ತ್ರ ಶೀಘ್ರಗತಿಯಲ್ಲಿ ಅಭಿವೃದ್ಧಿ. 
ಹೊಂದಿದ್ದ ಹಿನ್ನೆಲೆಯಲ್ಲಿ ಟೊಜೋ ವಿಲ್ಸನ್ ಇಂಥ ಸ್ತರಭಂಗಗಳನ್ನು ಪರಿವರ್ತಕ 


116 


ಆಲ್‌ಫ್ರೆಡ್ ವೆನೆಗರ್ 


ಸರಭಂಗ ಎಂದು ಕರೆದ. ಈ ಸರಭಂಗಗಳು ಭೂಕಂಪನದ ಉಗಮ ಕೇಂದ್ರವೂ 
ಹೌದು, ಹಾಗೆಯೇ ಏಣುಗಳೂ ಹೌದು. ಭೂಕಂಪನವಾಗುವಾಗ ಈ ವಿಖುಗಳೇ 
ಸರಭಂಗವಾಗಿ ಪರಿವರ್ತನೆಯಾಗುತ್ತವೆ ಯಾದ್ದರಿಂದ ಇವಕ್ಕೆ ಈ ಹೆಸರು 
ಬಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಭೂಗಣಿತೀಯ ಸಮೀಕ್ಷೆ ಇಡೀ 
ಭೂಗೋಳವನ್ನು ಒಳಗೊಂಡಂತೆ ಸುಮಾರು 125 ಭೂಕಂಪನ ಅವಲೋಕನ 
ಕೇಂದ್ರಗಳ ಜಾಲವನ್ನು ವಿಸ್ತರಿಸಿತು. 1957 - 58 ನಡುವೆ ಅಂತರಾಷ್ಟ್ರೀಯ 
ಭೂಭೌತ ವರ್ಷದ ಆಚರಣೆಯಲ್ಲಿ ಭೂಮಿಯನ್ನು ಕುರಿತ ಭೂಭೌತ 
ಮಾಹಿತಿಗಳು ಹೇರಳವಾಗಿ ಲಭ್ಯವಿದ್ದವು. ಇದರ ಲಾಭ ಪಡೆದು ಸಾಗರ 
ತಳದ ಏಣುಗಳಲ್ಲಿ ಸ್ವರಭಂಗದ ಮೇಲೆ ವಿಶೇಷವಾಗಿ ಕಣ್ಣಿಟ್ಟು ಅಧ್ಯಯನ 
ಮಾಡಿದಾಗ ಇಲ್ಲಿ ಶಿಲೆಗಳು ಕಾರವುದೇ ಭೂಕಂಪನಕ್ಕೆ ಕಾರಣವೆಂಬ ಸತ್ಯ 
ಅರಿವಾಯಿತು. ಅಲ್ಲದೇ , ಇದರಿಂದ ಫಲಿತವಾದ ಮಾಹಿತಿಗಳು ಇಡೀ ಸಾಗರ 
ತಳದಲ್ಲಿ ಜ್ವಾಲಾಮುಖಿಗಳಷ್ಟೇ ಅಲ್ಲ, ಭೂಕಂಪನದ ಜಾಡೇ ಸಾಗಿದೆ ಎಂಬುದನ್ನು 
ಕರಾರುವಕ್ಕಾಗಿ ನಿರ್ಧರಿಸಲು ತುಂಬ ಯುಕ್ತವಾಗಿ ಪರಿಣಮಿಸಿದುವು. 


117 


ಟಿ. ಆರ್. ಅನಂತರಾಮು 


13. ಖಂಡಗಳ ಜಂಬೂಸವಾರಿ 


ಖಂಡಗಳ ಚಲನೆಯನ್ನು ಗುರುತಿಸಲು ಹೋಗಿ ಸಾಗರ ತಳವೇ ಸರಿಯುತ್ತಿದೆ 
ಎಂಬ ಸತ್ಯವನ್ನು ವಿಜ್ಞಾನಿಗಳು ಮನಗಂಡರು. ಭೂಭೌತ ಮಾಹಿತಿಗಳು ಈ 
ಶತಮಾನದ ಉತ್ತರಾರ್ಧದಲ್ಲಿ ಹೇರಳವಾಗಿ ಲಭ್ಯವಿದ್ದವು. ಭೂಮಿಯು ಉಷ್ಣತೆಯ 
ಹೊರಹರಿಯುವಿಕೆ, ಸಾಗರ ತಳದ ಜ್ವಾಲಾಮುಖಿಗಳ ಉಗಮ , ಏಣುಗಳಲ್ಲಿನ 
ಚಲನೆ, ಅವುಗಳ ಕಾಂತತ್ವದ ಏರುಪೇರು, ಭೂಕಂಪನದ ಪುನರಾವರ್ತನೆ 
ಒಂದೊಂದೂ ಭೂಚಿಪ್ಪಿನ ಸ್ವರೂಪವನ್ನು ಖಚಿತವಾಗಿ ಅರಿಯಲು ತುಂಬ 
ಪರಿಣಾಮಕಾರಿಮಾಹಿತಿಗಳಾದುವು. ಖಂಡಗಳು ಸರಿದಿವೆ ಎಂಬ ವೆಗೆನರ್‌ನ 
ವಾದ ಮತ್ತೊಂದು ರೂಪ ಪಡೆದು ಫಲಕಜನ್ಯ ಕ್ರಿಯೆ ಎಂಬ ಹೆಸರಿನಲ್ಲಿ 
ಭೂಗೋಳದ ಚಿಪ್ಪಿನ ಚಲನೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸುವಲ್ಲಿ 
ಯಶಸ್ವಿಯಾಯಿತು. ಅದರಲ್ಲೂ ಭೂಕಂಪನಗಳ ಅಧ್ಯಯನ ಇಡೀ ಭೂಮಿಯ 
ಅಂತರಾಳದ ದರ್ಶನವನ್ನು ಮಾಡಿಸಿತು. ಭೂಮಿಯ ಮೇಲ್ಮನಿಂದ ಸುಮಾರು 
ನೂರು ಕಿ. ಮೀ . ಆಳದವರೆಗೆ ಭೂಮಿ ಗಡುಸಾಗಿದೆ ಎಂಬುದನ್ನು ಭೂಕಂಪನಗಳ 
ಪ್ರವಹನೆಯ ವೇಗದ ದರವನ್ನಾಧರಿಸಿ ವಿಜ್ಞಾನಿಗಳು ಲೆಕ್ಕಾಚಾರ ಮಾಡಿದರು . 
ಈ ಆಳದಿಂದ ಮುಂದಕ್ಕೆ ಹೋದಂತೆ ಶಿಲೆ ಕಾಠಿಣ್ಯವನ್ನು ಕಳೆದುಕೊಂಡು 
ಪ್ಲಾಸ್ಟಿಕ್ ಸದೃಶವಾಗುತ್ತದೆ. ಬಾಗುತ್ತದೆ. ಒತ್ತಡದಲ್ಲಿ ಬಳಕುತ್ತದೆ. ಮೆಲ್ಲನೆ 
ಸರಿಯಲು ಪ್ರಾರಂಭಿಸುತ್ತದೆ . ಭೂಖಂಡಗಳು ಪ್ರಚಲನ ಪ್ರವಾಹದಿಂದಾಗಿ 
ಮೆಲ್ಲಮೆಲ್ಲನೆ ಸರಿಯುತ್ತದೆ ಎಂಬ ಅಂಶವನ್ನು ಪರಿಶೀಲಿಸಿ 1947ರಲ್ಲಿ ಪಿಟ್ಟನ್ 
ವಿಶ್ವವಿದ್ಯಾಲಯದ ಮೊರ್ಗಾನ್ , ಕೆಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಡಿ. ಪಿ . ಮೆಕೆಂಜಿ, 


118 


ಆಲ್‌ಫ್ರೆಡ್ ವಿನೆಗರ್‌ 


ಶಿಲಾಗೋಳದಲ್ಲಿಅಡಕವಾಗಿರುವಪ್ರಮುಖಲಕ್ಷಣಗಳು 


119 


ಟಿ. ಆರ್ . ಅನಂತರಾಮು 


ಆರ್.ಎಲ್. ಪಾರ್ಕರ್, ಲ್ಯಾಮಾಂಟ್ ಜಿಲಾಯಲಜಿಲ್ ಅರ್ಬ್ಬವೆ್ರಟರಿಯ 
ಲೈಪಕಾನ್, ಒಂದು ಹೊಸ ಸಿದ್ದಾಂತವನ್ನೇ ಮಂಡಿಸಿದರು. ಇದೇ ಫಲಕ 
ಜನ್ಯ ಕ್ರಿಯೆ. ಭೂಗೋಳದ ಹೊರಚಿಪ್ಪಿನಲ್ಲಿ ಕೇವಲ ಖಂಡಗಳಷ್ಟೇ ತೇಲುತ್ತಿಲ್ಲ, 
ಖಂಡಗಳನ್ನೇ ಹೊತ್ತಿರುವ ಶಿಲಾಗೋಳದ ಫಲಕವೂ ಇವೆ. ಆನೆಯನ್ನು ಹೊತ್ತ 
ಅಂಬಾರಿಯನ್ನು ಇದಕ್ಕೆ ಹೋಲಿಸಬಹುದು. ಅಂಬಾರಿ ಭೂಖಂಡಗಳನ್ನು 
ಪ್ರತಿನಿಧಿಸಿದರೆ, ಇದನ್ನು ಹೊತ್ತ ಆನೆ ಫಲಕಗಳನ್ನು ಪ್ರತಿನಿಧಿಸುತ್ತವೆ. ಎಪ್ಪತ್ತರ 
ದಶಕದಲ್ಲಿ ಈ ಸಿದ್ಧಾಂತದ ಮೂಲಕ ಭೂಮಿಯಲ್ಲಾಗುತ್ತಿರುವ ಅನೇಕ 
ಬದಲಾವಣೆಗಳನ್ನು ವಿವರಿಸಲು ಸಾಧ್ಯವಾಯಿತು. ಹಿಮಾಲಯದ ಹುಟ್ಟು, 
ಅಟ್ಲಾಂಟಿಕ್ ಸಾಗರದ ತಳದ ಸರಿತ, ಜಗತ್ತನ್ನೇ ಕಾಡುತ್ತಿರುವ ಜ್ವಾಲಾಮುಖಿಗಳು , 
ಭೂಕಂಪನಗಳು ಮುಂತಾದವನ್ನು ವೈಜ್ಞಾನಿಕವಾಗಿ ಈ ಸಿದ್ದಾಂತ ಒಪ್ಪುವ 
ರೀತಿಯಲ್ಲಿ ವಿವರಿಸುತ್ತದೆ, ಅಷ್ಟೇ ಅಲ್ಲ , ಅನೇಕ ಲೋಹ ನಿಕ್ಷೇಪಗಳ ಜನನವನ್ನು 
ಫಲಕಜನ್ಯ ಸಿದ್ದಾಂತದ ಮೂಲಕ ವಿವರಿಸಲು ವಿಜ್ಞಾನಿಗಳು ಮುಂದಾದರು . 
ನೂರು ಕಿ. ಮೀ . ಮಂದದ ಶಿಲಾಫಲಕ ಕೆಳಭಾಗದಲ್ಲಿ ದುರ್ಬಲವಾಗಿದ್ದು , ಆ 
ಭಾಗವನ್ನು ಅಸ್ತೆನೋಗೋಳ ಎಂದು ಗುರುತಿಸಿದ್ದಾರೆ. ಈಗ ಇಡೀ ಭೂಗೋಳದಲ್ಲಿ 
ಭೂ ಹೊರಚಿಪ್ಪು ಮತ್ತು ಮಧ್ಯಗೋಳದ ಮೇಲ್ಪದರವನ್ನು ಒಳಗೊಂಡಂತೆ 
ರೂಪಿತವಾಗಿರುವ ಶಿಲಾಗೋಳ ಹನ್ನೆರಡು ಪ್ರಮುಖ ಫಲಕಗಳಿಂದಾಗಿವೆ ಎಂಬ 
ಊಹೆಯನ್ನು ಮಾಡಲಾಗಿದೆ. ಒಂದೊಂದು ಫಲಕವೂ ತುಂಬ ವಿಶಾಲವಾಗಿದ್ದು, 
ಕೆಲವು ಫಲಕಗಳು ಒಂದಕ್ಕಿಂತ ಹೆಚ್ಚು ಭೂಖಂಡಗಳನ್ನೇ ತಮ್ಮ ಮೇಲೆ ಹೊತ್ತಿವೆ 
ಎಂಬುದನ್ನು ಕಲ್ಪಿಸಿದ್ದಾರೆ. ಉದಾಹರಣೆಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ 
ಒಂದೇ ಫಲಕದ ಮೇಲೆ ನಿಂತಿವೆ. ತೆಪ್ಪದ ಮೇಲಿರಿಸಿದ ಹಲಗೆಗಳಂತೆ ಇವು 
ಸರಿಯುತ್ತಿವೆ. 

ವಾರ್ಷಿಕವಾಗಿ ಇವುಗಳ ಸರಿತ ಕೆಲವು ಸೆ. ಮೀ . ಗಳು ಮಾತ್ರ ಫಲಕಗಳು 
ಸರಿಯುವಾಗ ಎರಡು ಬಗೆಯ ಗಡಿಗಳು ನಿಮಾರ್ಣವಾಗುತ್ತದೆ. ಸಾಗರ 
ಮಧ್ಯದ ಏಣುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಸರಿಯುವ ಸಾಗರ ತಳದಲ್ಲಿ 
ಹುಟ್ಟುವ ಹೊಸಚಿಪ್ಪು, ಕಮರಿಗಳ ಬಳಿ ಅಸ್ತೆನೋಗೋಳಕ್ಕೆ ಒಳನುಗ್ಗುವ 
ಸ್ವಾಹಾವಲಯ , ಸಾಗರ ಮಧ್ಯ ಭಾಗದ ಏಣುಗಳಿಂದ ಫಲಕಗಳು ದೂರ 
ಸರಿಯುತ್ತವೆ . ಎರಡನೆಯದರಲ್ಲಿ ಫಲಕಗಳು ಒಂದಕ್ಕೆ ಸಂಬಂಧಿಸಿದಂತೆ 
ಮತ್ತೊಂದು ಹತ್ತಿರ ಸರಿದು ಮುಂಚೂಣಿಯ ಭಾಗ ಮುದುಡಿ, ಘರ್ಷಿಸಿ , 
ಒಂದರಡಿಯಲ್ಲಿ ಮತ್ತೊಂದು ನುಸುಳುತ್ತದೆ. ಖಂಡಗಳು ಒಂದರ ಮೇಲೊಂದು 
ಸರಿದಾಗ ಜಾರುತ್ತವೆ. ಭೂಕಂಪನಗಳ ಉಗಮಕ್ಕೆ ಇವೇ ಕೇಂದ್ರಬಿಂದುಗಳು. 
ಈ ವಿದ್ಯಮಾನದಲ್ಲಿ ಒಟ್ಟಾರೆ ಭೂಚಿಪ್ಪು ನಲುಗುತ್ತದೆ, ಶಿಲಾರಸ ಹರಿಯುತ್ತದೆ, 


120 : - 


ಆಲ್‌ಫ್ರೆಡ್ ವಿನೆಗರ್ 


ಜ್ವಾಲಾಮುಖಿಗಳು ಹುಟ್ಟುತ್ತವೆ , ಭೂಕಂಪನಗಳ ತವರಾಗಿ ಈ ಕೇಂದ್ರಗಳು 
ವರ್ತಿಸುತ್ತವೆ. ಪರ್ವತಗಳನ್ನು ಏಳಿಸುತ್ತವೆ , ಸಾಗರ ತಳದಲ್ಲಿ ಸ್ವಾಹಾವಲಯದಲ್ಲಿ 
ಕಮರಿಗಳು ಬಾಯ್ದೆರೆದು ನಿಲ್ಲುತ್ತವೆ. 

ಫಲಕಗಳ ಸ್ವರೂಪ . 

ಫಲಕವೆನ್ನುವ ಹೆಸರು ಬಲು ವಿಶಾಲವಾದ ಅರ್ಥವನ್ನು ನೀಡುತ್ತದೆ. 
ಭೂಮಿಯನ್ನು ಖಂಡಗಳಾಗಿ ನಾವು ವಿಭಜಿಸಿರುವುದು ಆಯಾ ಭೂಗೋಳದ 
ಭೌತ ಪರಿಸರ, ಭೂ ಭಾಗಗಳ ಭೌಗೋಳಿಕ ಹಂಚಿಕೆಯ ಆಧಾರದ ಮೇಲೆ, 
ಒಂದೊಂದು ಖಂಡಕ್ಕೂ ನಿರ್ದಿಷ್ಟವಾದ ಸೀಮಾರೇಖೆ ಇದೆ. ಆದರೆ ಫಲಕಗಳು 
ಖಂಡಗಳನ್ನೇ ತಮ್ಮ ಮೇಲೆ ಹೊತ್ತಿವೆ. ವಿಸ್ತೀರ್ಣದಲ್ಲಿ ಖಂಡಗಳಿಗಿಂತ ಹತ್ತಾರುಪಟ್ಟು 
ದೊಡ್ಡದಾದ ಭೂಭಾಗಗಳಿವು. ಫಲಕಗಳು ನಾವು ಭಾವಿಸಿದಂತೆ ಭೂಮಿಯ 
ಹೊರಗೋಳದ ಗೋಚರ ಭಾಗಗಳಲ್ಲಿ ಕೊನೆಗೊಳ್ಳುವುದಿಲ್ಲ. ಭೌಗೋಳಿಕ 
ಸೀಮಾರೇಖೆಯೇ ಬೇರೆ, ಫಲಕಗಳ ಸೀಮಾರೇಖೆಯೇ ಬೇರೆ. ಪೆಸಿಫಿಕ್ ಸಾಗರ 
ಪ್ರಪಂಚದ ಸಾಗರಗಳಲ್ಲೆಲ್ಲಾ ಅದ್ವೀತಿಯವಾದದ್ದು. ಆಳವೊಂದರಿಂದಲೇ ಅಲ್ಲ 
ವಿಸ್ತೀರ್ಣದಲ್ಲೂ ಇದಕ್ಕೆ ಸರಿಗಟ್ಟುವ ಸಾಗರ ಬೇರೆಯಿಲ್ಲ. ಆದರೆ ಫೆಸಿಫಿಕ್ ಸಾಗರ 
ಕೂಡ ನೆಲೆಸಿರುವುದು ಭೂಮಿಯ ಫಲಕದ ಮೇಲೆ, ಅತ್ಯಂತ ವಿಶಾಲವಾದ ಭೂ 
ಫಲಕಗಳ ಜೊತೆಗೆ ಕೆಲವು ಹಿರಿಕಿರಿಯ ಭೂಫಲಕಗಳೂ ಈ ಮಹಾ ಸಾಗರದಡಿ 
ಚಂಚಲವಾಗಿವೆ ಎಂಬುದನ್ನು ಭೂಭೌತಶಾಸ್ತ್ರದ ಅಧ್ಯಯನಗಳು ತಿಳಿಸುತ್ತವೆ. 
ಉತ್ತರ ಅಮೆರಿಕ ಕೂಡ ಸರಿಯುತ್ತಿರುವ ಮಹಾಫಲಕದ ಮೇಲೆ ನಿಂತಿದೆ. 
ಅಂತೆಯೇ ಇಡೀ ಅಟ್ಲಾಂಟಿಕ್ ಸಾಗರವನ್ನು ಗಣನೆಗೆ ತೆಗೆದುಕೊಂಡಂರೆ ಮೂರು 
ಮಹಾಫಲಕಗಳು ಇದರಡಿಯಲ್ಲಿ ಇರುವುದು ವ್ಯಕ್ತವಾಗುತ್ತದೆ. ಇವುಗಳಲ್ಲಿ ಕೆಲವು 
ಖಂಡಗಳು ಹಂಚಿಹೋಗಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಪಶ್ಚಿಮಭಾಗ, 
ಭಾರತದ ಉತ್ತರ ಭಾಗದ ಹಿಮಾಲಯ ಸದಾ ಭೂಕವಚದ ಹೊಂದಾಣಿಕೆಯಲ್ಲೇ 
ಮಗ್ನವಾಗಿವೆ. ಇಲ್ಲಿಯ ಭೂ ಹೊರಟಿಯ ತುಂಬ ಅಸ್ಥಿರತೆ ಹೊಂದಿದೆ. ಈ 
ಹೊಂದಾಣಿಕೆಯಲ್ಲಿ ಆಗಾಗ ಭೂಕಂಪನಗಳು ಸಂಭವಿಸುತ್ತಿರುವುದನ್ನು ಈಗಲೂ 
ಕಾಣಬಹುದು. ಸಾಗರ ತಳವಾಗಲಿ , ಭೂ ಖಂಡಗಳ ಮೇಲೈಯಾಗಲೀ ಸದಾ 
ಜ್ವಾಲಾಮುಖಿಗಳು , ಭೂಕಂಪನಗಳ ದಾಳಿಗೆ ತುತ್ತಾಗಿದ್ದರೆ ಅದು ತುಲಬ ಅಸ್ಥಿರ 
ಭೂವುಗವೆಂದು ಸುಲಭವಾಗಿ ಹೇಳಬಹುದು. ಅಷ್ಟೇ ಅಲ್ಲ, ಈ ಕ್ರಿಯೆಯನ್ನು ಭೂ 
ಫಲಕಗಳ ಸೃಲಯ ಹೇಗೆ ಎಂಬುದನ್ನು ವಿವರಿಸಲು ಸಾಧ್ಯ . ಶಿಲಾಗೋಳದ 
ಫಲಕಗಳ ಅಂಚನ್ನು ಇಂತಹ ಕ್ರಿಯೆ ನಡೆಯುತ್ತಿರುವ ಭೂಭಾಗಗಳಲ್ಲಿ ಈಗ 
ನರ್ತಿಸಲಾಗಿದೆ. 


ಭೂಮಿಯು ದು 3ಎ , ಲವಲ್ಲಿ ಶಿಲೆಗಳ ಗಡಸುತನ ಮಾಯವಾಗಿದೆ. 
ಎಂದರೆ ಐವದ ವಿವರಗಳು ದನ್ನುನೀರಿನ ಮೇಲೆತೇಲುವ 


121 . . 


ಟಿ. ಆರ್. ಅನಂತರಾಮು 


ಪ್ರವಾರದ ಪ್ರಚಲನ ಪ್ರವಾಹ 
* ಭೂಕಂಪನ ಉಗಮ ಬಿಂದು 


ಶಿಲಾಪಾಕ 


XXX 


ಮಧ್ಯಸಾಗರದ ಏಣುಗಳು 
ಸಾಗರೀಯ ಜ್ವಾಲಾಮುಖಿ 


ಪರ್ವತಶ್ರೇಣಿ 


ಮಧ್ಯ ಸಾಗರ ಏಣುಗಳು ಮತ್ತು ಪ್ರಾವಾರದಲ್ಲೇಳುವ ಪ್ರಚಲನ 

ಪ್ರವಾಹದಿಂದಾಗು ಖಂಡಗಳ ಸರಿತ 


ಬರ್ಫದಂತೆ ತೇಲುತ್ತಿದೆ ಎಂದಾಯಿತು. ಖಂಡಗಳು ಪ್ರಮುಖವಾಗಿ ಹಗುರ 
ಶಿಲೆಯಾದ ಗನೈಟಿನಿಂದ, ಸಾಗರತಳ ಬಸಾಲ್‌ನಂತಹ ಭಾರವಾದ ಶಿಲೆಗಳಿಂದ 
ರೂಪುಗೊಂಡಿದ್ದರೂ , ಆಸೆನೋಗೋಳದ ಮೇಲೆ ಇವೆರಡು ಭೂಭಾಗಗಳು 
ನೆಲೆಯಾಗಿವೆ. ಒಂದು ಫಲಕ ಸರಿಯುತ್ತಿದೆ ಎಂದರೆ ಅಂತಹ ಫಲಕ ಬರೀ 
ಭೂಖಂಡಗಳನ್ನು ಹೊತ್ತ ಶಿಲಾಕವಚವನ್ನು ಒಳಗೊಂಡಿರಬಹುದು ಅಥವಾ ಭೂ 
ಸಾಗರ ಚಿಪ್ಪುಗಳೆರಡನ್ನೂ ಕೂಡಿದಂತೆ ಒಂದೇ ಒಂದು ಫಲಕ ಅಸ್ತಿತ್ವದಲ್ಲಿರಲು 
ಸಾಧ್ಯ . ಕೆಲವು ಖಂಡಗಳ ಭೂ ಚಿಪ್ಪು 40 ಕಿ. ಮೀ . ಮಂದವಿದ್ದರೆ ಇದರಡಿಯ 
ಫಲಕಗಳು 70 ಕಿ. ಮೀ . ಮಂದವಾಗಿರಲು ಸಾಧ್ಯ . 

ಭೂಮಿಯ ತ್ರಿಜ್ಯವೇ 6,300 ಕಿ.ಮೀಗಳಷ್ಟು ಇಂತಹ ಬೃಹತ್ ಗ್ರಹದ 
ಹೊರಮೈ ಕೇವಲ ಹನ್ನೆರಡು ಶಿಲಾಫಲಕಗಳಿಂದ ರೂಪಿತವಾಗಿದೆಯೆಂದರೆ 


122 

ಆಲ್‌ಫ್ರೆಡ್ ವಿನೆಗರ್ 
ಒಂದೊಂದು ಫಲಕದ ವ್ಯಾಪ್ತಿಯನ್ನು ಊಹಿಸಬಹುದು. 

ಸಾಗರ ತಳದ ಸಾಗು ಪಟ್ಟಿ 

ಪ್ರಚಲನ ಪ್ರವಾಹದ ಕ್ರಿಯೆಯಿಂದ ಮಧ್ಯಸಾಗರ ಪರ್ವತ ಮಧ್ಯಭಾಗದಲ್ಲಿ 
ಬಿರುಕು ಸಮೂಹಗಳಿಂದ ಶಿಲಾರಸ ಉಕ್ಕುತ್ತಿದೆ. ಅಷ್ಟೇ ಅಲ್ಲ, ಸಾಗರದ ಈ 
ಭಾಗ ನೂತನ ಶಿಲಾಗೋಳ ವರ್ಷಕ್ಕೊಂದಕ್ಕೆ 1 ರಿಂದ 12 ಸೆಂ . ಮೀ . ಗಳಷ್ಟು 
ಸರಿಯುತ್ತಿದೆ . ಉಕ್ಕಿದ ಶಿಲಾರಸ ಸರಿಯುತ್ತಿರುವ ಶಿಲಾಫಲಕದ ಅಂಚಿಗೆ 
ಪಕ್ಕದಂತೆ ಅಂಟಿಕೊಂಡು ಸಾಗರ ತಳ ವಿಶಾಲವಾಗುತ್ತಿರುವುದಕ್ಕೆ ನೆರವಾಗಿದೆ. 
ಸಾಗರ ತಳದ ನಿಧಾನಗತಿಯ ಸರಿತ ಪರ್ವತ ನಿರ್ಮಾಣಕ್ಕೆ ಅತ್ಯಂತ ಸೂಕ್ತ. 
ವರ್ಷವೊಂದಕ್ಕೆ 12 ಸೆಂ . ಮೀ . ಗಳಷ್ಟು ಸಾಗರ ತಳ ಸರಿತವಾದರೆ ಸಾಕು, ಬರುವ 
ಮೂರು ದಶಲಕ್ಷ ವರ್ಷಗಳಲ್ಲಿ ಅಟ್ಲಾಂಟಿಕ್ ಸಾಗರ ನವೀನವಾಗಿ ಬಿಡುತ್ತದೆ . 
ಮುಂದಿನ 200 - 400 ದಶಲಕ್ಷ ವರ್ಷಗಳಲ್ಲಿ ಇಡೀ ಸಾಗರ ತಳ ಮುಪ್ಪಿನಿಂದ 
ಮತ್ತೆ ತಾರುಣ್ಯಾವಸ್ಥೆಯನ್ನು ಮುಟ್ಟಿ ನವೀನ ಸಾಗರವೆಂದು ಹೆಸರು ಪಡೆಯುತ್ತವೆ. 
ಇದು ಅಟ್ಲಾಂಟಿಕ್ ಸಾಗರವೊಂದರ ಕತೆಯಲ್ಲ. ಹಿಂದೂ ಮಹಾಸಾಗರ 
ಧ್ರುವಸಾಗರಗಳು ಸರಿಯುತ್ತಿರುವ ಶಿಲಾಫಲಕಗಳಿಗೆ ಹೊಂದಿಕೊಂಡಿವೆ. ಹೀಗಾಗಿ 
ಸಾಗರ ತಳ ವಿಸ್ತರಿಸುತ್ತಿರುವುದು ಗಮನಕ್ಕೆ ಬಂದಿದೆ. 

ಐಸ್‌ಲ್ಯಾಂಡ್, ಅಟ್ಲಾಂಟಿಕ್ ಸಾಗರದ ತಳದಲ್ಲಿರುವ ಪರ್ವತಗಳ ಮೇಲೆ 
ಭಾಗವೆಂಬುದು ಈಗ ಬೆಳಕಿಗೆ ಬಂದಿದೆ. ಈ ದ್ವೀಪದ ಉತ್ತರಕ್ಕೆ ಸಾಗರ 
ತಳದ ಪರ್ವತ ಸುಪ್ತವಾಗಿ ಹಾದಿದೆ. ಇದರ ಒಂದು ಭಾಗದಲ್ಲಿ ಕಣಿವೆ 
ನಲವತ್ತೈದು ಕಿ. ಮೀ . ಗಳಷ್ಟು ಅಗಲವಾಗಿದ್ದು, ಸದಾ ತಾಪದ ಜತೆಗೆ ಶಿಲಾರಸದ 
ಸ್ಥಲನೆಯಲ್ಲಿ ತೊಡಗಿದೆ . ಇಂತಹ ಸುಪ್ತ ಜ್ವಾಲಾಮುಖಿಗಳ ಸಂಖ್ಯೆ ಸಾವಿರಾರು, 
ಐದು ವರ್ಷಗಳಿಗೊಮ್ಮೆ ಕೆರಳುವ ಇನ್ನೂರು ಸುಪ್ತ ಜ್ವಾಲಾಮುಖಿಗಳೇ ಈ 
ಜಲಭಾಗದಲ್ಲಿವೆ. ಈ ದ್ವೀಪಸಮೂಹದಲ್ಲಿ ಲಾಕಿ ಎಂಬುದು ಒಂದು ಪುಟ್ಟ 
ದ್ವೀಪ. 1783ರಲ್ಲಿ ಇದು ಶಿಲಾರಸದ ಪ್ರವಾಹವನ್ನೇ ಎದುರಿಸಬೇಕಾಯಿತು. ಆ 
ವರ್ಷದ ನಡು ಬೇಸಗೆಯಲ್ಲಿ ಸಾಗರ ತಳದ ಪರ್ವತದ ಮೂವತ್ತು ಕಿ. ಮೀ . 
ಉದ್ದದ ಬಿರುಕಿನಿಂದ ಸುರಿದ ಶಿಲಾರಸವೇ ಹನ್ನೆರಡು ಘನ ಕಿ. ಮೀ .ಗಳಷ್ಟು. 

ಇಡೀ ಅಟ್ಲಾಂಟಿಕ್ ಸಾಗರದ ಒಡಲನ್ನು ಗಣನೆಗೆ ತೆಗೆದುಕೊಂಡರೆ 
1, 00 ,000 ಚ.ಕಿ. ಮೀ . ಪ್ರದೇಶವನ್ನು ಜ್ವಾಲಾಮುಖಿಗಳೇ ಅಕ್ರಮಿಸಿವೆ ಎಂಬುದನ್ನು 
ಹೆಸ್ ಮೊದಲ ಬಾರಿಗೆ ವಿವರಿಸಿದ. ತಮ್ಮ ತಾರುಣ್ಯದಲ್ಲಿ ಶಿಲಾರಸದ ಸ್ಥಲನೆಯಲ್ಲಿ 
ನಿರತವಾಗಿದ್ದ ಮಧ್ಯಸಾಗರ ಪರ್ವತಗಳು ಕುಸಿದು ಹವಳಗಳಿಗೆ ಆಶ್ರಯ 
ನೀಡಿ ದ್ವೀಪಗಳಾಗಿ ಮಾರ್ಪಟ್ಟಿರುವುದನ್ನು ಕಾಣಬಹುದು. ಸಾಗರ ತಳದ 
ಜ್ವಾಲಾಮುಖಿ ದ್ವೀಪವಾಗಲು ಹತ್ತು ದಶಲಕ್ಷ ವರ್ಷಗಳೇ ಬೇಕು. ಅದರಲ್ಲೂ 
ದಶಲಕ್ಷ ವರ್ಷಕ್ಕೆ ನೂರು ಘನ ಕಿ. ಮೀ . ಗಿಂತ ಕಡಿಮೆ ಪ್ರಮಾಣದ ಲಾವಾರಸ 


123 


ಟಿ .ಆರ್. ಅನಂತರಾಮು 


ಭೂಫಲಕಗಳ ರಚನೆ 


ಸೂಸುವ ಜ್ವಾಲಾಮುಖಿಗಳು ತಮ್ಮ ಜೀವಿತಾವಧಿಯಲ್ಲಿಯೇ ದ್ವೀಪವಾಗಿ 
ಬೆಳೆದು ನಿಲ್ಲಲಾರವು. ಏಕೆಂದರೆ ಸಾಗರ ತಳ ಒಂದೆಡೆ ಹುಟ್ಟುತ್ತಿದ್ದರೆ ಪೆಸಿಫಿಕ್ 
ಭಾಗದಲ್ಲಿ ಸಾಯುತ್ತಿರುವುದು ಕಂಡು ಬಂದಿದೆ. ಶಿಲಾಗೋಳದ ಹುಟ್ಟು ಸಾವಿನ 
ಮಧ್ಯದಲ್ಲಿ ಜ್ವಾಲಾಮುಖಿಗಳು ದ್ವೀಪವಾಗಿ ಬೆಳೆಯುವುದು ಒಂದು ದೊಡ್ಡ 
ತಪಸ್ಸು, ಜ್ವಾಲಾಮುಖಿಯ ಕಾರ್ಯಚಟುವಟಿಕೆಯಿಂದ ಮುಕ್ತವಾಗಲು ನೂತನ 
ಸಾಗರ ತಳಕ್ಕೆ ಮೂವತ್ತು ದಶಲಕ್ಷ ವರ್ಷಗಳೇ ಬೇಕು. 


ಈ ಮೇಲೆದ್ದ ಪರ್ವತಗಳು: 

ಫಲಕಗಳ ಸರಿತದಿಂದ ಪರ್ವತಗಳು ಉದ್ಭವಿಸುವ ಬಗೆ ಅತ್ಯಂತ 
ಕುತೂಹಲಕಾರಿ . ಫಲಕಗಳು ವರ್ಷವೊಂದಕ್ಕೆ ಒಂದು ಸೆಂ . ಮೀ . ನಷ್ಟು ಸರಿಯಲಿ 
ಅಥವಾ ಸರಿತ ಇನ್ನೂ ತೀವ್ರವಾಗಿರಲಿ , ಮೊತ್ತದಲ್ಲಿ ಇಂತಹ ಸರಿತ ಸೃಷ್ಟಿಸುವ 
ಭೂ ಮೇಲ್ಸ್ ಲಕ್ಷಣಗಳು ನಮ್ಮ ಊಹೆಗೂ ಮೀರಿದ್ದು. 
- ದಕ್ಷಿಣ ಧ್ರುವಪ್ರದೇಶದೊಂದಿಗೆ ಏಕೀಕರಣವಾಗಿದ್ದ ನಮ್ಮ ಭಾರತ ಉಪಖಂಡ 
ಇದನ್ನು ಹೊತ್ತ ಫಲಕದ ಸರಿತದಿಂದಾಗಿ ಉತ್ತರದೆಡೆಗೆ 8,000 ಕಿ. ಮೀ . 


124 


ಆಲ್‌ಫ್ರೆಡ್ ವೆನೆಗರ್ 


ದೂರ ಸರಿದಿದೆ. ಉತ್ತರದೆಡೆಗೆ ಸರಿತ ಏಷ್ಯಖಂಡವನ್ನು ಹೊತ್ತ ಫಲಕದೊಡನೆ 
ಘರ್ಷಣೆ ತಂದುದರ ಫಲವಾಗೇ ನಮ್ಮ ಹಿಮಾಲಯ ಪರ್ವತದ ಮಾಲೆ 
ಉದ್ಭವಿಸಿತೆನ್ನುವುದಕ್ಕೆ ಈ ಎರಡು ನೆಲಗಳ ಭೂಚರಿತ್ರೆ ಆಧಾರವೊದಗಿಸುತ್ತದೆ. 
ಹಿಮಾಲಯ ಉಗಮ ಈಗ್ಗೆ 65 ದಶಲಕ್ಷ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. 
ಅಷ್ಟೇ ಅಲ್ಲ , ಆಗಾಗ ಪತ್ರಿಕೆಗಳಲ್ಲಿ ಹಿಮಾಲಯ ಇನ್ನೂ ಎತ್ತರಕ್ಕೆ ಬೆಳೆಯುತ್ತಿದೆ 
ಎಂಬ ಸೋಜಿಗದ ಸಂಗತಿಗಳು ಪ್ರಕಟವಾಗುತ್ತಿರುವುದರ ಹಿನ್ನೆಲೆಯಲ್ಲಿ 
ನಮ್ಮ ಉಪಖಂಡ ಭಾರತವನ್ನು ಹೊತ್ತ ಫಲಕದ ಉತ್ತರದೆಡೆಗೆ ಸರಿತವೇ 
ಆಧಾರವೆಂಬುದು ಗಮನಾರ್ಹವಾದದ್ದು . 

ಈ ಫಲಕಗಳ ಘರ್ಷಣೆ ಹಲವು ಬಾಹ್ಯ ಬದಲಾವಣೆಗಳನ್ನು ತಂದಿದೆ. 
ಮೊದಲಿಗೆ ಈ ಎರಡು ಖಂಡಗಳ ಮಧ್ಯದಲ್ಲಿದ್ದ ತೆಥಿಸ್ ಮಹಾಸಾಗರ 
ಕಣ್ಮರೆಯಾಗಿದೆ. ಮೈದಾನ ಅಥವಾ ಪ್ರಸ್ಥಭೂಮಿಯ ತಳಭಾಗದಲ್ಲಿ ಭೂ 
ಹೊರಚಿಷ್ಟು ಹೆಚ್ಚೆಂದರೆ 30 - 40 ಕಿ. ಮೀ . ಮಂದವಿರಬಹುದು. ಅಷ್ಟೇ . 
ಆದರೆ ಇವೆರಡು ಫಲಕಗಳ ಸಂಘರ್ಷ ಭೂ ಹೊರಚಿಪ್ಪಿನ ಮಂದವನ್ನೇ 
ಹೆಚ್ಚಿಸಿದುದಕ್ಕೆ ಇಂದು ಟಿಬೆಟ್ಟು ಪ್ರಸ್ಥಭೂಮಿ ಜೀವಂತ ನಿದರ್ಶನವಾಗಿದೆ. ಇಲ್ಲಿ 
ಭೂ ಹೊರಚಿಪ್ಪಿನ ಮಂದ 70 ಕಿಲೋಮೀಟರುಗಳಷ್ಟು ಹೇಗಾಯಿತು ? 

ಖಂಡಗಳ ಸಂಘರ್ಷದಲ್ಲಿ ಒಂದು ಖಂಡದ ಮುಂಭಾಗ ಮತ್ತೊಂದು 
ಖಂಡದ ಮುಂಚೂಣಿ ವಲಯದಡಿಯಲ್ಲಿ ನುಸುಳಿ ಇಂತಹ ದೈತ್ಯ ಲಕ್ಷಣದ ಸೃಷ್ಟಿಗೆ 
ಎಡೆಮಾಡಿಕೊಡುತ್ತದೆ. ಭಾರತ, ಯುರೇಷ್ಯದ ಫಲಕದಡಿ ನುಸುಳಿದುದರ ಫಲವೇ 
ಇಂದು ಉನ್ನತವಾದ ಪ್ರಸ್ಥಭೂಮಿ ಎನ್ನಿಸಿರುವ ಟಿಬೆಟ್ಟಿನ ಅಸ್ತಿತ್ವ, ಈ ಎರಡು 
ಖಂಡಗಳ ನಡುವೆ ಸಾಗರದಲ್ಲಿದ್ದ ಅತಿಕ್ತಾರ ಶಿಲೆಗಳು ಸಂಪೀಡನೆಗೊಳಗಾಗಿ, 
ಹಿಂಡಿ ಮೇಲಕ್ಕೆ ಒತ್ತರಿಸಲ್ಪಟ್ಟಿವೆ. ಏಷ್ಯಾ - ಭಾರತಗಳ ಬೆಸುಗೆಯ ವಲಯ 
ನಿರ್ಧರಿತವಾಗಿರುವುದು ಈ ಕ್ಷಾರಶಿಲೆಗಳ ಸೀಮಾರೇಖೆಯನ್ನು ಆಧರಿಸಿಯೇ . 

ಆಗಾಗ ಹಿಮಾಲಯದ ತಪ್ಪಲು, ನೆರೆಹೊರೆಯ ರಾಜ್ಯಗಳು ಭೂಕಂಪನದಿಂದ 
ತತ್ತರಿಸುವ ಸುದ್ದಿ ಪ್ರಕಟವಾಗುತ್ತಿರುತ್ತದೆ, ಆದರೆ ಹಿಮಾಲಯದಲ್ಲಿ ಹುಟ್ಟುವ 
ಭೂಕಂಪನಗಳು ಬೇರೆ ಕಡೆಯ ಭೂಕಂಪನಗಳಷ್ಟು ತೀವ್ರ ಸ್ವರೂಪದ್ದಾಗಿರದೆ 
ಇರಲು ಭೂಮಿಯ ಭೂಕಂಪನ ಉಗಮವಾಗುವುದಿಲ್ಲ. ಇಲ್ಲಿ ಶಿಲಾಗೋಳ 
ಇನ್ನೂ ತನ್ನ ಹೊಂದಾಣಿಕೆಯ ಅವಸ್ಥೆಯಲ್ಲೇ ಇರುವುದರಿಂದ ಆಗಾಗ 
ಲಘುಭೂಕಂಪನಗಳು ಸಂಭವಿಸುತ್ತಲೇ ಇರುತ್ತವೆ. ಫಲಕಗಳ ತಿಕ್ಕಾಟದ ಫಲವಾಗಿ 
ಲಘು ಭೂಕಂಪನಗಳು ಇಂತಹ ತೀವ್ರ ಹೊಂದಾಣಿಕೆಯ ಭೂವಲಯಗಳಲ್ಲಿ 
ಆಗಾಗ ಸೃಷ್ಟಿಯಾಗುತ್ತವೆಂಬುದನ್ನು ಭೂಕಂಪನ ತಜ್ಞರು ಭೂಗೋಳದ ಬೇರೆ 
ಬೇರೆ ಭಾಗಗಳ ಅಧ್ಯಯನದಿಂದ ಸಮರ್ಥಿಸಿದ್ದಾರೆ. 

ಫಲಕಗಳ ಸಂಘರ್ಷ ಇಡೀ ಶಿಲಾಗೋಳದ ಮುಂಚೂಣಿ ವಲಯದ 


125 


ಟಿ . ಆರ್. ಅನಂತರಾಮು 


N 


ಮೇಲೆ ತೀವ್ರ ಸ್ವರೂಪದ ವಿರೂಪಕ್ಕೆಡೆಗೊಟ್ಟು ಶಿಲೆಗಳು ಸುಲಭವಾಗಿ 
ನಗೀಕರಣಕ್ಕೊಳಗಾಗಲು ಸೂಕ್ತ ವಾತಾವರಣವನ್ನು ಕಲ್ಪಿಸುತ್ತದೆ . ಹಿಮಾಲಯದ 
ಶಿಲೆಗಳ ಬಲುಪಾಲು ಗಂಗಾನದಿಯಿಂದ ಬಂಗಾಳ ಕೊಲ್ಲಿಯ ಮೂಲಕ ಹಿಂದೂ 
ಮಹಾಸಾಗರಕ್ಕೆ ಸಾಗಿಸಲ್ಪಡುತ್ತದೆ. ಇಂಥಹ ಮರುಳು ನಿಕ್ಷೇಪಶ್ರೀಲಂಕದವರೆಗೆ 
ಸಾಗರ ತಳದಲ್ಲಿ ಮೆಕ್ಕಲು ಬೀಸಣಿಗೆ ಸೃಷ್ಟಿಸಿರುವುದು ಇದೀಗ ಬೆಳಕಿಗೆ ಬಂದಿದೆ. 
ನವಜೀವಿಕಲ್ಪದಲ್ಲಿ ಹಿಮಾಲಯದ ಉತ್ತರಕ್ಕೆ ಸಂಚಯನಗಳು ಸಾಗಣೆಗೊಂಡು 
ನಿಕ್ಷೇಪಗೊಂಡಿರುವುದು ಹಿಮಾಲಯದ ನಗೀಕರಣಕ್ಕೆ ಉತ್ತಮ ನಿದರ್ಶನ. 

ಏಷ್ಯ ಖಂಡಕ್ಕೆ ಹಿಮಾಲಯದ ಹೆಗ್ಗಳಿಕೆ ಇದ್ದಂತೆ ಯೂರೋಪಿಗೆ ಆಲ್ಸ್ 
ಪರ್ವತ ಶ್ರೇಣಿಗಳ ಹೆಗ್ಗಳಿಕೆಯಿದೆ. ಹಿಮಾಲಯಕ್ಕೆ ಹೋಲಿಸಿದಾಗ ಆಲ್ 
ಪರ್ವತ ಶ್ರೇಣಿಗಳು ತೀವ್ರವಾಗಿ ಮಡಿಕೆಗೊಂಡಿವೆ ಎಂದು ಹೇಳಬಹುದು. 
ಇಟಲಿಯಿಂದ ಉತ್ತರ ಆಫ್ರಿಕ ಖಂಡದವರೆಗೆ ಹೆಬ್ಬಾವಿನಂತೆ ಹಬ್ಬಿರುವ 
ಆಲ್ಸ್ ಪರ್ವತ ಶ್ರೇಣಿಗಳ ಜಟಿಲ ರಚನೆ ಬಲುಕಾಲ ವಿಜ್ಞಾನಿಗಳಿಗೆ ದೊಡ್ಡ 
ಸಮಸ್ಯೆಯಾಗಿಯೇ ಉಳಿದಿತ್ತು. ಇದೀಗ ಫಲಕ ಜನ್ಯ ಕ್ರಿಯಾ ಸಿದ್ದಾಂತವನ್ನು 
ಅನ್ವಯಿಸಿ ಈ ಪರ್ವತ ಉಗಮ ವಿಕಾಸವನ್ನು ಸುಲಭವಾಗಿ ವಿವರಿಸಲು 
ಸಾಧ್ಯವಾಗಿದೆ. ಹಿಮಾಲಯದಂತೆ ಆಲ್ಸ್ ಕೂಡ ತನ್ನ ಉತ್ತರ - ದಕ್ಷಿಣ 
ಭಾಗಗಳಲ್ಲಿ ಸಂಚಿತ ಶಿಲಾರಾಶಿಯನ್ನೇ ಬಲುದೊಡ್ಡ ಪ್ರಮಾಣದಲ್ಲಿ ಹೊಂದಿದೆ. 
ಇದರ ಜತೆಗೆ ಪರ್ವತದ ಮಧ್ಯಭಾಗದಲ್ಲಿ ಸಾಗರ ತಳ ತಿರುಚಿ ಮೇಲಕ್ಕೆದ್ದು ಈಗ 
ಉಳಿಕೆಯಾಗಿ ಕಂಡುಬರುವ ಶಿಲೆಗಳನ್ನು ಕಾಣಬಹುದು. ಆಲ್ - ಹಿಮಾಲಯ 
ಪರ್ವತಗಳ ಉಗಮವನ್ನು ಈ ಸಿದ್ದಾಂತದ ಮೂಲಕ ವಿವರಿಸುವಂತೆಯೇ 
ಭೂಚರಿತ್ರೆಯಲ್ಲಿ ಪ್ರತಿ ಪರ್ವತ ಸಾಲುಗಳ ಉಗಮವನ್ನು ಬಲು ಸಮಂಜಸವಾಗಿ 
ವಿವರಿಸಲು ಇದೀಗ ಸಾಧ್ಯ . 


ಕಮಾನು ದ್ವೀಪಗಳ ರಹಸ್ಯ 


ಸಾಗರ ತಳದಲ್ಲಿ ಸುಪ್ತವಾಗಿ ಲಾವಾರಸ ಕಾರುತ್ತಿರುವ ಜ್ವಾಲಾಮುಖಿಗಳು. 
ಭೂಮಿಯ ಮೇಲೆ ಉಗ್ರ ಸ್ವರೂಪವನ್ನು ತೋರುವ ಜ್ವಾಲಾಮುಖಿಗಳಂತೆ 
ಅನಿಯತವಾಗಿ, ಎಲ್ಲೆಂದರಲ್ಲಿ ಕಂಡು ಬರುವುದಿಲ್ಲ. ಪೆಸಿಫಿಕ್ ಸಾಗರವನ್ನು 
ಪರಿಗಣಿಸಿದರೆ ಈ ಮಾತಿನ ವಾಸ್ತವತೆಯನ್ನು ಕಾಣಬಹುದು. ಮಹಾಕಮರಿಗಳ 
ಹಿಂಬದಿಯಲ್ಲಿ ತೀರಕ್ಕೆ ಹೆಚ್ಚು ಕಡಿಮೆ ಸಮಾಂತರವಾಗಿ ಜ್ವಾಲಾಮುಖಿಗಳ ಸಾಲು 
ಸಾಲೇ ಹಾದಿದೆ. ಜಪಾನ್ , ಫಿಲಿಫೈನ್ಸ್ , ಅಂಟಲ್ , ಈಸ್ಟ್ ಇಂಡೀಸ್ , ಜಾವಾ 
ಸುಮಾತ್ರ, ಇವು ಸುಪ್ತ ಜ್ವಾಲಾಮುಖಿಗಳೇ ಸೃಷ್ಟಿಸಿದ ದ್ವೀಪಗಳು. ಸಾಧಾರಣವಾಗಿ 
ಕಮಾನಿನಾಕಾರದಲ್ಲಿ ಇವು ಬಾಗಿದಂತೆ ಕಂಡು ಬರುವುದರಿಂದ ಕಮಾನು 
ದ್ವೀಪಗಳೆಂದೇ ಹೆಸರು ಗಳಿಸಿವೆ. ಒಂದೊಂದು ದ್ವೀಪಸ್ತೋಮದ ಮುಂಭಾಗದಲ್ಲಿ 


126 


ಆಲ್‌ಫ್ರೆಡ್ ವೆನೆಗರ್ 


ಮಹಾಕಮರಿ ನೆಲೆಯಾಗಿರುವುದನ್ನು ಸಾಗರ ತಳದಲ್ಲಿ ಕಾಣಬಹುದು. ಇಲ್ಲಿಯ 
ಜ್ವಾಲಾಮುಖಿಗಳದ್ದು ಮತ್ತೊಂದು ವೈಶಿಷ್ಟ್ಯ . ಮಧ್ಯಸಾಗರ ಪರ್ವತದ ಬಿರುಕಿನಲ್ಲಿ 
ಹೊಮ್ಮುವ ಲಾವಾರಸ ಬಸಾಲ್ಟ್ ಸಂಯೋಜನೆ ಹೊಂದಿದೆಯಾದರೆ ಈ 
ಜ್ವಾಲಾಮುಖಿಗಳು ಸುರಿಸುವ ಲಾವಾರಸ ಶೇ . 70 ಭಾಗ ಆಮ್ಲ - ಕ್ಷಾರಗಳ 
ನಡುವಿನ ಸಂಯೋಜನೆಯಿಂದ ಕೂಡಿದೆ. ಅಲ್ಲದೆ ಕೊಳವೆಯಾಕಾರದ ಬಾಯಿ , 
ಇಡಿ ಸಾಲು ಸಾಲೇ ಸದಾ ಬಾಯಿತೆರೆದು ಕುಳಿತಿರುವಂತೆ ಕಂಡು ಬರುತ್ತದೆ. 
ಈ ಜ್ವಾಲಾಮುಖಿಗಳ ಸ್ಫೋಟನೆ ಹೆಚ್ಚು ಬಿಸಿ ಜನಜಂಗುಳಿಗೆ ತಟ್ಟಿ ಹೆಚ್ಚು 
ಹಾನಿಗೀಡು ಮಾಡುತ್ತದೆ. 

- ಇಂಡೋನೇಷ್ಯದ ಕಮಾನುದ್ವೀಪದಲ್ಲಿ ' ಮೌಂಟ್ ಕ್ರಕಟೋವ' ಎಂಬುದು 
ಉಗ್ರ ಸ್ವರೂಪದ ಜ್ವಾಲಾಮುಖಿ, ಸುಮಾರು ಇನ್ನೂರು ವರ್ಷಗಳ ಕಾಲ 
ಸುಪ್ತವಾಗಿದ್ದ ಈ ಜ್ವಾಲಾಮುಖಿ ಕ್ರಿ.ಶ. 1883ರಲ್ಲಿ ಇದ್ದಕ್ಕಿದ್ದಂತೆ ಕೆರಳಿ 
ಸ್ಫೋಟಿಸಿದಾಗ ಉಂಟಾದ ಭಯಂಕರ ಶಬ್ದ 5 ,000ಕಿ. ಮೀ . ದೂರದವರೆಗೆ 
ಕೇಳಿಸಿತು. ಶಬ್ದವೊಂದೇ ಭಯಾನಕವಲ್ಲ, ಇದರಿಂದ ಆಕಾಶಕ್ಕೆ ತೂರಿದ ದೂಳು 
ನಲವತ್ತು ಕಿ. ಮೀ . ವ್ಯಾಪಿಸಿ ಎಂಬತ್ತು ಕಿ. ಮೀ . ಎತ್ತರಕ್ಕೆ ತೇಲಲಾರಂಭಿಸಿತು. 
ಇದು ತಂದ ಪರಿಣಾಮ ಇತಿಹಾಸದಲ್ಲಿ ಕಂಡಿರಲಿಲ್ಲ. 24 ಗಂಟೆಗಳ ಕಾಲ 
ಇಡೀ 40,000 ಚದರ ಕಿ. ಮೀ . ಭೂಮಿ ಕತ್ತಲೆಯ ಕೋಣೆಯಾಯಿತು. 
ಸೂರ್ಯಾಸ್ತವನ್ನು ವರ್ಷಗಟ್ಟಲೆ ನೋಡಲಾಗದಷ್ಟು ದೂಳು; ಭೂಚರಿತ್ರೆಯಲ್ಲಿ 
ಇದು ಅದ್ವೀತಿಯ ನಿಸರ್ಗದ ವಿಕೋಪವೆನ್ನಿಸಿತು ; ಲಾವಾರಸ ಹರಿದು 
ಜನಜಂಗುಳಿಯನ್ನು ಕಬಳಿಸಲಿಲ್ಲ. ನಿಜ, ಆದರೆ ಸ್ಫೋಟನೆ ತಂದ ಕಂಪನ 
ಸಾಗರವನ್ನು ಪ್ರಕ್ಷುಬ್ದಗೊಳಿಸಿ ಅದರಿಂದ ಎದ್ದ ಅಲೆಗಳು ನೆರೆಹೊರೆಯ ದ್ವೀಪದ 
36 ,000 ಜನರನ್ನು ಜಲಸಮಾಧಿ ಮಾಡಿತು. 

ಕಮಾನಿನಾಕಾರದ ದ್ವೀಪಗಳಿಗೂ ಇವುಗಳಿಗೆ ಸಮಾಂತರವಾಗಿ ಮುಂದೆ 
ಹಾದಿರುವ ಮಹಾ ಕಮರಿಗಳಿಗೂ ಪರಸ್ಪರ ಸಂಬಂಧವಿದೆ. ಬಹುತೇಕ ಜಾಗಗಳಲ್ಲಿ 
ಕಂಡು ಬರುವಂತೆ ಇವೆರಡರ ನಡುವೆ ಸುಮಾರು ನೂರು ಕಿ. ಮೀ . ಗಳಷ್ಟು 
ದೂರ ಅಂತರವಿದೆ. ಸಾಗರ ತಳದಲ್ಲಿ ಜೀವಂತವಾಗಿ ಇವು ಜ್ವಾಲಾಮುಖಿಗಳು 
ಸೃಷ್ಟಿಸುತ್ತಿರುವ ದ್ವೀಪಗಳು, ಅದರಲ್ಲೂ ಕುರೈಲ್ , ಮೇರಿಯಾನ , ಹರ್ಬಿಡೈಸ್ , 
ಟೊಂಗ, ಕ್ರಮೇಡಾಕ್ ಸಾಗರ ಮಟ್ಟದಿಂದ ಸ್ವಲ್ಪ ಭಾಗದಷ್ಟೇ ಮೇಲಕ್ಕೆದ್ದಿರುವ 
ಜಪಾನ್ ದ್ವೀಪ- ಫಿಲಿಫೈನ್ , ಇಂಡೋನೇಷ್ಯ, ಅಲಾಸ್ಕ ಪರ್ಯಾಯ ದ್ವೀಪ 
ಮುಂತಾದ ಕಮಾನು ದ್ವೀಪಗಳಿಂದ ಮಾತ್ರ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಲು 
ಸಾಧ್ಯವಾಗುತ್ತದೆ. 

ಈ ಕಮಾನು ದ್ವೀಪ ಬಾಗದಲ್ಲಿ ಸಾಗುತ್ತಿರುವ ಕ್ರಿಯೆ ಯಾವುದು ? ಫಲಕಗಳ 


ಟಿ.ಆರ್. ಅನಂತರಾಮು 


127 


ಸೆಳೆತಕ್ಕೂ ಈ ದ್ವೀಪಗಳ ಉಗಮಕ್ಕೂ ಬಹು ಹತ್ತಿರದ ಸಂಬಂಧವಿದೆ. ಇವೆಲ್ಲ 
ನೆಲೆಯಾಗಿರುವುದು ಪೆಸಿಫಿಕ್‌ ಒಡಲಲ್ಲಿ. ಪೆಸಿಫಿಕ್ , ಸಾಗರದ ಹೊರಚಿಪ್ಪಿನ 
ಫಲಕಗಳಿಗೆ ಪ್ರಖ್ಯತವಾದ ಭಾಗ, ಈ ಸಾಗರದ ಫಲಕಗಳೆರಡು ತೀರ ಹತ್ತಿರಕ್ಕೆ 
ಸರಿದು ಬಂದು ಘರ್ಷಿಸಿದಾಗ ಗಡುಸಾದ ಶಿಲಾಫಲಕ ಮತ್ತೊಂದರ ಮೇಲೆ 
ಸವಾರಿ ಮಾಡಲು ಪ್ರಾರಂಭಿಸುತ್ತದೆ. ಆಗ ಉಂಟಾಗುವ ದೈತ್ಯ ಲಕ್ಷಣ ಭೂ 
ಚರಿತ್ರೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು . ದುರ್ಬಲ ಫಲಕ ಭೂಗೋಳದ 
ಆಸ್ತೆನೋಗೋಳದವರೆಗೆ ಒತ್ತರಿಸಲ್ಪಡುತ್ತದೆ. ಇದರ ಮುಂಚೂಣಿ ಭಾಗದಲ್ಲಿ ಫಲಕ 
ಅದೃಶ್ಯವಾಗುತ್ತಿರುವುದರ ಸಂಕೇತವಾಗಿ ಕಮರಿಗಳು ಉದಯಿಸುತ್ತದೆ. ಕುಸಿದ 
ಫಲಕ ಅಸ್ತೆನೋಗೋಳ ತಲುಪುತ್ತಿದ್ದಂತೆ ಅಪರಿಮಿತ ಉಷ್ಣದಿಂದಾಗಿ ಕರಗಲು 
ಪ್ರಾರಂಭಿಸುತ್ತದೆ. ಫಲಕದ ಹಗರು ಭಾಗ ಶಿಲಾಪಾಕದ ಸೃಷ್ಟಿಗೆ ಎಡೆಗೊಟ್ಟು 
ಮೇಲಿನ ಫಲಕದ ಅಂಚಿನಲ್ಲಿ ಕೆನೆಯಂತೆ ಗಟ್ಟಿಯಾಗಿ ಆರಲು ಪ್ರಾರಂಭಿಸುತ್ತದೆ. 
ಆಮ್ಲಗುಣದ ಈ ಶಿಲೆಯನ್ನೇ ' ಆಂಡಿಸೈಟ್' ಎನ್ನುವುದು. ಖಂಡಗಳ ದಿಕ್ಕಿನಲ್ಲಿ 
ದ್ವೀಪಗಳಿಗೆ ಅಂಟಿಕೊಂಡ ಈ ಶಿಲೆ ಫಲಕದ ಲಯದ ಸಂಕೇತ. ಭೂ ಹೊರಚಿಷ್ಟು 
ಇಲ್ಲೂ ಕೂಡ ತುಂಬ ಮಂದವಾಗಿರುತ್ತದೆ. ಆದ್ದಗುಣದ ಭೂ ಭಾಗವನ್ನು 
ಕಳೆದುಕೊಂಡು ಶಿಲಾಫಲಕದ ಸಾಂದ್ರ ಶಿಲೆಯಿಂದಾಗಿ ಮಧ್ಯ ಗೋಳ ಕರಗಲು 
ಪ್ರಾರಂಭಿಸುತ್ತದೆ. ಇದು ಸಾಗುವುದು ಭೂಮಿಯ 700 ಕಿ. ಮೀ ಆಳದಲ್ಲಿ 
ಎಂಬುದನ್ನು ಭೂಕಂಪನ ತರಂಗಗಳ ಪ್ರವಹನದಿಂದಾಗಿ ಅರಿಯಬಹುದು. 
ಫಲಕಗಳ ಸರಿತ ಮಧ್ಯಸಾಗರ ಪರ್ವತದಲ್ಲಿ ಎಷ್ಟು ಮಂದಗಾಮಿಯೋ 
ಅಷ್ಟೇ ಸಾವಧಾನ, ಪೆಸಿಫಿಕ್‌ನಲ್ಲಿ ಫಲಕಗಳು ಆಳಕ್ಕೆ ನುಗ್ಗುತ್ತಿರುವುದರಿಂದ 
ಸದಾ ಭೂಕಂಪನಕ್ಕೆ ಎಡೆಗೊಡುತ್ತದೆ . ಇಲ್ಲಿಯ ಭೂಕಂಪನ ಉಗಮಬಿಂದು 
ಸಾಗರದಾಳದ 700 ಕಿ. ಮೀ . ನಲ್ಲಿರುತ್ತದೆ. ಅಂತೆಯೇ ಅವು ತರುವ ವಿಪತ್ತು 
ತುಂಬ ದೊಡ್ಡ ಪ್ರಮಾಣದ್ದು . ಭೂಮಿ ಒಂದೆಡೆ ಸೃಷ್ಟಿಯಾಗುತ್ತಿದ್ದರೆ ಮತ್ತೊಂದೆಡೆ 
ಸುಪ್ತವಾಗಿ ಲಯವಾಗುತ್ತಿರುವುದು ನಿಸರ್ಗದಲ್ಲಿ ತುಂಬಾ ಗುಟ್ಟಾಗಿ ನಡೆಯುತ್ತಿದೆ. 
ವರ್ಷವೊಂದಕ್ಕೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಹತ್ತು ದಶಲಕ್ಷ ಭೂಕಂಪನಗಳು 
ಸಂಭವಿಸುತ್ತವೆ . ಇವುಗಳಲ್ಲಿ ಅರ್ಧಪಾಲು ಪೆಸಿಫಿಕ್ ಅಂಚಿಗೆ ಸೀಮಿತ. ಈಗ 
ಇದರ ರಹಸ್ಯ ರಹಸ್ಯವಾಗುವುಳಿದಿಲ್ಲ. ಭೂ ಫಲಕಗಳು ಆಸೆನೋಗೋಳಕ್ಕೆ 
ನುಗ್ಗುವಾಗ ಉಂಟಾಗುವ ಬಲದ ಚಿಹ್ನೆಗಳೇ ಭೂಕಂಪನಗಳೆಂದು ಸ್ಪಷ್ಟವಾಗಿ 
ತಿಳಿದು ಬಂದಿದೆ. 

ಸಾಮಾನ್ಯವಾಗಿ ಫಲಕಗಳ ಘರ್ಷಣೆಯ ಅಂಚಿನಲ್ಲಿ ಅಥವಾ ಫಲಕಗಳು 
ಒಂದರಡಿಯಲ್ಲೊಂದು ನುಸುಳುವ ಭೌಗೋಳಿಕ ಆವರಣದಲ್ಲಿ ಜ್ವಾಲಾಮುಖಿಗಳ 
ಕಾರ್ಯಚರಣೆ ಹೆಚ್ಚೆಂಬುದನ್ನು ನಿದರ್ಶನಗಳ ಮೂಲಕ ಅರಿಯಬಹುದು. 


128 


ಆಲ್‌ಫ್ರೆಡ್ ವೆನೆಗರ್‌ 


ಹಿಮಾಲಯ ಆಲ್ಸ್ ಪರ್ವತಶ್ರೇಣಿಗಳು ಭೂಕಂಪನಗಳಿಂದ ತತ್ತರಿಸಿದರೆ . 
ಕಮಾನು ದ್ವೀಪಸ್ತೋಮಗಳು ಭೂಕಂಪನಗಳ ಜೊತೆಗೆ ಜ್ವಾಲಾಮುಖಿಗಳ 
ಹಾವಳಿಯನ್ನೂ ಎದುರಿಸುತ್ತಿವೆ . 


ಖಂಡಗಳನ್ನೇ ಬಿರಿಯುವ ಬಿಸಿದಾಣಗಳು 


ಇವೆರಡನ್ನು ಮೀರಿದ ಇನ್ನೊಂದು ದೈತ್ಯ ಕ್ರಿಯೆ ಖಂಡಗಳಡಿ ಸಾಗುತ್ತಿದೆ. 
ಇವೇ ಬಿಸಿದಾಣಗಳ ಉಗಮ . ಇವುಗಳ ಭೌಗೋಳಿಕ ಹಂಚಿಕೆಯೂ ಸ್ವಲ್ಪ 
ವಿಭಿನ್ನವಾದ್ದು. ನಿರ್ದಿಷ್ಟವಾದ ಯಾವುದೇ ಜಾಡಿಗೂ ಸೀಮಿತಗೊಳ್ಳದೆ 
ಭೂಗೋಳದಲ್ಲಿ ಚದರಿದಂತೆ ಕಂಡು ಬರುವ ಬಿಸಿದಾಣಗಳು ಜ್ವಾಲಾಮುಖಿಯ 
ಮತ್ತೊಂದು ಸ್ವರೂಪವೆಂದೇ ಹೇಳಬಹುದು. ಆದರೆ ಬಿಸಿದಾಣಗಳು ಫಲಕಗಳ 
ಅಥವಾ ಖಂಡಗಳ ಅಂಚಿಗೆ ಸೀಮಿತವಾಗಿರುವುದಿಲ್ಲ. ಬದಲು ಫಲಕಗಳ 
ಮಧ್ಯಭಾಗದಲ್ಲಿ ನಿಧಾನಗತಿಯಲ್ಲಿ ಮೇಲೆರುತ್ತವೆ. ಅತೀವ ಉಷ್ಣ ಪ್ರಚಲನೆಯನ್ನು 
ಮಾಡುವ ಬಿಸಿದಾಣಗಳಿಗೂ ಭೂಮಿಯ ಕೇಂದ್ರ ಭಾಗವಾದ ಪ್ರಾವಾರ 
ವಲಯಕ್ಕೂ ನೇರವಾದ ಸಂಪರ್ಕವಿರುವುದು ಇದೀಗ ಬೆಳಕಿಗೆ ಬಂದಿದೆ. 
ಶಿಲಾಗೋಳದತ್ತ ಪ್ರವಹಿಸುವ ಈ ಉಷ್ಣದಾಣಗಳು ಫಲಕಗಳು ಸರಿದಂತೆ ತಾವೂ 
ಸರಿಯುತ್ತವೆ. 

ಬಿಸಿದಾಣಗಳು ಸುಪ್ತಕಾರ್ಯಚರಣೆಯಲ್ಲಿ ತೊಡಗಿವೆ. ಜ್ವಾಲಾಮುಖಿಗಳಂತೆ 
ಥಟ್ಟನೆ ಕೆರಳಿ ಲಾವಾರಸ ಕಾರುವುದಿಲ್ಲ. ಇವು ಉಷ್ಣ ವಿಸರ್ಜನೆ ಮಾಡುವ 
ಮುನ್ನ ಇಡೀ ಫಲಕ ಉಬ್ಬುತ್ತದೆ. ಉಬ್ಬುವಿಕೆ ಹೆಚ್ಚಿದಂತೆ ಶಿಲಾಗೋಳದ 


ಫಲಕಗಳ ಇಾದ ಮಯ 


హాయువకలు 


ಕಮರಿ 


ಸಾಗರ ಮಟ್ಟ 


13 


Y 


ಖಂಡದ ಚಿಪ್ಪು 
ಫಲಕಗಳ ಸೃಷ್ಟಿ- ಲಯವನ್ನು ವಿವರಿಸುವ ಫಲಕಜನ್ಯ ಕ್ರಿಯೆ ಸಿದ್ದಾಂತದ ಪರಿಕಲ್ಪನೆ 


129 


ಟಿ. ಆರ್. ಅನಂತರಾಮು 


ಆ ಭಾಗ ಛಿದ್ರವಾಗುತ್ತದೆ. ಕೆಲವೊಮ್ಮೆ ಜಾಳಾದ ಭೂಭಾಗ ಕುಸಿದು ಅಲ್ಲಿ 
ಯಥೇಚ್ಛ ಉಷ್ಣ ಪ್ರವಹನೆಯಾಗುತ್ತದೆ. ಇಂತಹ ತಾಣಗಳು ಹೊಸಬಗೆಯ 
ಲಕ್ಷಣಗಳಿಗೆಡೆ ಮಾಡಿಕೊಡುವಷ್ಟು ತೀವ್ರ ಕಾರ್ಯಚರಣೆ ಮಾಡುತ್ತವೆ. ಇಂತಹ 
ಅಪರಿಮಿತ ಉಷ್ಣ ಪ್ರವಹನೆಯಾಗುವ ಸಾಗರ ಭಾಗದಲ್ಲಿ ಬಾಷ್ಟ್ರೀಕರಣ 
ಹೆಚ್ಚು. ಈ ಕಾರಣದಿಂದಾಗಿಯೇ ಮೆಕ್ಸಿಕೋ ಖಾರಿ, ಆಫ್ರಿಕ ಹಾಗೂ ದಕ್ಷಿಣ 
ಅಮೆರಿಕದ ತೀರ ಪ್ರದೇಶದಲ್ಲಿ ಬಾಷ್ಟ್ರೀಕರಣಗೊಂಡ ನಿಕ್ಷೇಪಗಳು ಹೇರಳವಾಗಿ 
ದೊರೆಯುವುದು. ಅಂತೆಯೇ ಕೆಂಪು ಸಮುದ್ರ ಕೂಡ ಮಧ್ಯಸಾಗರ 
ಪರ್ವತಗಳ ಜ್ವಾಲಾಮುಖಿಗಳು ಸೂಸುವ ಲಾವಾರಸದಂತೆ ಲೀಥಿಯಮ್, 
ಸೋಡಿಯಮ್, ಮೋಟಾಸಿಯಮ್ ಮುಂತಾದ ಕ್ಲಾರಾಧಾತುಗಳ ಸಂಗ್ರಹಣೆ 
ಹೆಚ್ಚು. ಭೂಮಿಯ ಅತ್ಯಂತ ಆಳಭಾಗದಲ್ಲಿ ಈ ಶಿಲಾರಸದ ಮೂಲವಿರುವುದು 
ಇದರಿಂದ ಸ್ಪಷ್ಟವಾಗುತ್ತದೆ. ಇಡೀ ಹವಾಯಿ ದ್ವೀಪ ಸಮೂಹ ಒಂದೇ ಒಂದು 
ಬಿಸಿದಾಣದ ಮೂಲದಿಂದಲೇ ರೂಪುಗೊಂಡ ದ್ವೀಪಭಾಗವೆಂದು ಕ್ರಿ.ಶ . 
1838ರಲ್ಲೇ ಅಮೆರಿಕದ ಪ್ರಖ್ಯಾತ ಭೂವಿಜ್ಞಾನಿ ಜೆ. ಡಿ . ಡಾನ್ ಅಧ್ಯಯನ ಮಾಡಿ 
ತಿಳಿಸಿದ. ಕಿಲೋಯಿ- ಮೌವನಲೋಅದಿಂದ ವಾಯುವ್ಯಕ್ಕೆ ಬಂದಂತೆ ಈ 
ದ್ವೀಪಗಳ ವಯೋಮಾನ ಹೆಚ್ಚುತ್ತಾ ಹೋಗುವುದನ್ನು ಗಮನಿಸಬಹುದು. ಅಷ್ಟೇ 
ಅಲ್ಲ, ಇಡೀ ಹವಾಯಿ ದ್ವೀಪದ ಶಿಲಾ ಸಂಯೋಜನೆ ಬಸಾಲ್ ಹೊರತು 
ಬೇರೆನನ್ನೂ ಹೊಂದಿಲ್ಲ . ಗಾಳಿದೂಡುವ ಹೊಗೆಯಂತೆ ಪೆಸಿಫಿಕ್ ಸಾಗರ ತಳದ 
ಮಹಾಫಲಕ ಬಿಸಿದಾಣವನ್ನು ತನ್ನಡಿಯಲ್ಲಿ ಎಳೆದುಕೊಂಡೇ ಸಾಗಿರುವುದನ್ನು 
ಅನೇಕ ನಿದರ್ಶನಗಳ ಮೂಲಕ ಅರಿಯಬಹುದು. 

- ಭೂ ಸಾಗರತಳದ ಶಿಲಾಫಲಕವನ್ನೊಳಗೊಂಡಂತೆ ಇಡೀ ಭೂಗೋಳದಲ್ಲಿ 
ಒಟ್ಟು 122 ಬಿಸಿದಾಣಗಳಿರುವುದು ಎಣಿಕೆಗೆ ಬಂದಿದೆ. ಸಾಗರ ಫಲಕಗಳಡಿ 
ಇವುಗಳ ಸಂಖ್ಯೆ 53, ಅದರಲ್ಲೂ ಬಹುತೇಕ ಬಿಸಿದಾಣಗಳು ಮಧ್ಯಸಾಗರ 
ಪರ್ವತದಲ್ಲೇ ನೆಲೆಗೊಂಡಿವೆ. ಆಫ್ರಿಕ ಖಂಡ ಇದರಿಂದಾಗಿಯೇ , ಅನೇಕ 
ಉಬ್ಬು - ತಗ್ಗುಗಳಿರುವ ಭೂ ಭಾಗವಾಗಿ ಪರಿಣಮಿಸಿರುವುದು. ಸುಮಾರು 30 
ದಶಲಕ್ಷ ವರ್ಷಗಳ ಹಳೆಯ ಶಿಲಾಗೋಳದಲ್ಲಿ ಆಫ್ರಿಕದ ಅನೇಕ ಬಿಸಿದಾಣಗಳು 
ನೆಲೆಯಾಗಿರುವುದನ್ನು ನೋಡಿದರೆ ಸದ್ಯದಲ್ಲಿ ಆಫ್ರಿಕ ಖಂಡವನ್ನು ಹೊತ್ತ 
ಭೂಫಲಕ ತಟಸ್ಥವಾಗಿದೆಯೆಂದು ವಿಜ್ಞಾನಿಗಳು ಭಾವಿಸಿದ್ದಾರೆ. 


ಸಮುದ್ರ ಮಥನ 


ಖಂಡಗಳ ಮತ್ತು ಸಾಗರ ತಳದ ಚಿಪ್ಪು ಸಂಯೋಜನೆಯಲ್ಲಿ 
ಭಿನ್ನವಾಗಿರುವುದನ್ನು ಅರಿತ ಮೇಲೆ ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸುವ 
ಕುತೂಹಲವನ್ನು ವಿಜ್ಞಾನಿಗಳು ತಳೆದರು. ಅಮೆರಿಕದ ಮಿಸೆಲೇನಿಯಸ್ ಸೊಸೈಟಿ 


130 


ಆಲ್‌ಫ್ರೆಡ್ ವಿನೆಗರ್ 


ಆಲೈಡ್ ವೆಗೆನರ್ ಮತ್ತು ಅಲೆಮಾರಿ ಭೂಖಂಡಗಳು 


ಭೂಖಂಡ 


ಸಮುದ್ರ ತಳ 


KN 


ಹೊದಿಕೆ 


ಅ. ಸ್ಥಿರ ಖಂಡ 


ಭೂಖಂಡ 


ಸಮುದ್ರ ತಳ 


S 


ಪ್ರಾವಾರ 


ಆ. ವೆಗೆನರ್ ಕಲ್ಪಿಸಿದ ಅಸ್ಥಿರ ಖಂಡ 


ಭೂಖಂಡ 


ಸಮುದ್ರ ತಳ 


ಪಲಕ 


ಹೊದಿಕೆ 


ಇ, ಫಲಕಗಳ ಸರಿತ 


ಭೂಚಿಪ್ಪಿನ ರಚನೆಯ ಮೂರು ಕಲ್ಪನೆಗಳು 


ಟಿ. ಆರ್. ಅನಂತರಾಮು 


131 


( AMSOC: ಅಂಸಾಕ್ ) ಎಂಬ ಸಂಘ ಮೂಲತಃ ಒಂದು ವಿಶಿಷ್ಟ ಸಂಘ. 
ಅದರ ಉದ್ದೇಶಗಳಲ್ಲಿ ತುಂಬ ಕುತೂಹಲ ಅಂಶಗಳು ಸೇರ್ಪಡೆಯಾಗಿದ್ದುವು. 
ಭೂಮಿಯ ಮೇಲಿನ ಪ್ರತಿಜೀವಿಗಳ ಕುಲಗೋತ್ರ ಅರಿಯುವುದು , ಅನ್ಯಗ್ರಹಗಳಲ್ಲಿ 
ಜೀವಿಗಳಿದ್ದರೆ ಸಂಪರ್ಕವೇರ್ಪಡಿಸುವುದು ಮುಂತಾದ ಕಾರ್ಯಕ್ರಮಗಳನ್ನು 
ಹಾಕಿಕೊಂಡಿತ್ತು. ಸಂಘದ ಸದಸ್ಯರು ಸೇರುತ್ತಿದ್ದುದೇ ಪಾನಕೂಟಗಳಲ್ಲಿ. 
ಒಮ್ಮೊಮ್ಮೆ ಇಬ್ಬರೇ ಸದಸ್ಯರು ಸಭೆ ಮಾಡಿದ್ದೂ ಉಂಟು. 1954ರ ಸುಮಾರಿನಲ್ಲಿ 
ಈ ಸಂಘದ ಸದಸ್ಯರಿಗೆ ಭೂಮಿಯ ಹೊರಚಿಪ್ಪು ಬಗೆದು ಮಧ್ಯಗೋಳ 
ತಲುಪಿ ಅಲ್ಲೇನಿದೆ ಎಂಬುದನ್ನು ಪರೀಕ್ಷಿಸುವ ಕುತೂಹಲವುಂಟಾಯಿತು. 
ಯುಗೋಸ್ಲಾವಿಯದ ಮೊಹರೋವಿಕ್ ಎಂಬ ಭೂಕಂಪನ ತಜ್ಞ ಭೂಮಿಯ 
ಚಿಪ್ಪಿನಡಿ ಒಂದು ವಲಯವನ್ನು ಗುರುತಿಸಿದ. ಈ ವಲಯದಲ್ಲಿ ಭೂಕಂಪನ 
ತರಂಗಗಳ ವೇಗ ವ್ಯತ್ಯಾಸವಾಗುತ್ತಿತ್ತು. ಮೊಹರೋವಿಕ್ ವಲಯ ಎಂದೇ 
ಮುಂದೆ ಖ್ಯಾತಿಗಳಿಸಿತ್ತು. ಈ ವಲಯವನ್ನು ತಲುಪುವುದು “ ಅಂಸಾಕ್ ' 
ಸದಸ್ಯರ ಉದ್ದೇಶ. ಅಮೆರಿಕನ್ ಸೈನ್ಸ್ ಫೌಂಡೇಷನ್ ಈ ಯೋಜನೆಗೆ ಹಣದ 
ನೆರವು ಒದಗಿಸಲು ಮುಂದೆ ಬಂತು. ಹವಾಯಿ ದ್ವೀಪದ ಬಳಿ ಕೊರೆದರೆ ಅಲ್ಲಿ 
ಸಾಗರ ತಳದ ಚಿಪ್ಪು ತೆಳುವಾಗಿರುವುದರಿಂದ ಮಿತ ಶ್ರಮದಲ್ಲಿ, ತ್ವರಿತವಾಗಿ 
ಭೂಮಿಯ ಎರಡನೇ ಗೋಳವನ್ನು ತಲುಪಬಹುದೆಂದು ತಜ್ಞರು ಲೆಕ್ಕಾಚಾರ 
ಮಾಡಿದ್ದರು. ಈ ಯೋಜನೆ ಕಾರ್ಯರೂಪಕ್ಕೆ ಬರುವ ಮೊದಲು 1962ರಲ್ಲಿ 
ಘೋರ್ಟರಿಕೋ ಎಂಬ ಭಾಗದಲ್ಲಿ ಪ್ರಾಯೋಗಿಕವಾಗಿ ಸಾಗರ ತಳ ಕೊರೆದು 
ಶಿಲಾ ಮಾದರಿಯನ್ನು ತೆಗೆದರು . ಈ ಯೋಜನೆಯಲ್ಲಿ ಹ್ಯಾರಿ ಹೆಸ್ ಪ್ರಮುಖ 
ಪಾತ್ರ ವಹಿಸಿದ್ದ. 1966ರಲ್ಲಿ ವಿಯೆಟ್ನಾಂ ಯುದ್ಧದ ಬಿಸಿ ತಾಗಿ, ಕೊನೆಗೆ 
ನೆಲ ಕೊರೆಯುವ ಈ ಮಹದಾಸೆಯನ್ನು ಕೈ ಬಿಡಬೇಕಾಯಿತು. ಲೆಕ್ಕಾಚಾರ 
ಹಾಕಿದ್ದಕ್ಕಿಂತ ವೆಚ್ಚ 127 ಮಿಲಿಯನ್ ಡಾಲರ್‌ಗೆ ಹೆಚ್ಚು ಏರಿತ್ತು. 

1968ರಲ್ಲಿ ಈ ಯೋಜನೆ ಬೇರೆಯ ರೂಪ ತಳೆದು 'ಜೋಯಿಡ್' 
( JOINT OCEANIC INSTITUTE FOR DEEP EARTH 
SAMPLING) ಎಂಬ ಹೆಸರಿನಲ್ಲಿ ಸಾಗರತಳದ ಶಿಲಾ ಶೋಧನೆಗೆ ಅದರಲ್ಲೂ 
ಮುಖ್ಯವಾಗಿ ಸಾಗರ ತಳ ಸರಿಯುತ್ತಿರುವುದರ ಪರೀಕ್ಷೆಗಾಗಿ ಸಾಗರ ತಳದ 
ಶಿಲಾ ಮಾದರಿ ತೆಗೆಯಲು ನಿರ್ಧರಿಸಿತು. ಇದರ ಉಸ್ತುವಾರಿಯನ್ನು ನ್ಯಾಷನಲ್ 
ಸೈನ್ಸ್ ಫೌಂಡೇಶನ್ ವಹಿಸಿಕೊಂಡಿತ್ತು. 12 .5 ಮಿಲಿಯನ್ ಡಾಲರ್‌ನ ಈ 
ಯೋಜನೆ 'ಗೋಮರ್ ಛಾಲೆಂಜರ್ ' ಎಂಬ ಹಡಗನ್ನು ಬಳಸಿತ್ತು. 1974ರಲ್ಲಿ 
ಯಶಸ್ವಿಯಾಗಿ ಅದು ಸಾಗರ ತಳದ ಮಾದರಿಯನ್ನು ತೆಗೆದಾಗ 319 ಜಾಗಗಳಲ್ಲಿ 
419 ರಂಧ್ರಗಳನ್ನು ಕೊರೆದು ಅತ್ಯಂತ ಮಹತ್ವ ಪೂರ್ಣವಾದ ಮಾಹಿತಿಗಳನ್ನು 


132 


ಆಲ್‌ಫ್ರೆಡ್ ವೆನೆಗರ್ 


ನೀಡಿತು. ಅದು ನೀಡಿದ ಮಾಹಿತಿಗಳ ಆಧಾರದ ಮೇಲೆ ಭೂ ಖಂಡಗಳ 
ಚಲನೆಯನ್ನಷ್ಟೇ ಅಲ್ಲ, ಭೂ ಫಲಕಗಳ ಸರಿತವನ್ನೂ ಅತ್ಯಂತ ಕ್ರಮಬದ್ಧವಾಗಿ 
ವಿವರಸಲು ಸಾಧ್ಯವಾಯಿತು. 
- ಅಟ್ಲಾಂಟಿಕ್ ಸಾಗರ ತಳದ ಜ್ವಾಲಾಮುಖಿಗಳ ಸೂಸಿದ ಶಿಲೆಗಳು 
ಮಧ್ಯಸಾಗರ ಪರ್ವತದ ಪೂರ್ವ ಹಾಗೂ ಪಶ್ಚಿಮ ದಿಕ್ಕಿಗೆ ಸಾಗಿದಂತೆ ತುಂಬ 
ಹಳೆಯ ಶಿಲೆಗಳಾಗಿ ಕಂಡುಬಂದುವು. ಇದೇ ನೌಕೆಯನ್ನು ಬಳಸಿ 1970ರ 
ಮಧ್ಯಭಾಗದಲ್ಲಿ ಖಂಡಗಳ ಇಳಿಜಾರು ಪ್ರದೇಶದಲ್ಲಿ ಶಿಲಾಮಾದರಿ ಸಂಗ್ರಹಿಸಿ 
ಪರೀಕ್ಷಿಸಿದಾಗ ಅತ್ಯಂತ ಮಹತ್ವಪೂರ್ಣ ಅಂಶಗಳು ಬೆಳಕಿಗೆ ಬಂದುವು. ಅಂತಹ 
ಶಿಲಾ ಮಾದರಿಗಳು ತೋರಿದ ವಯೋಮಾನ 150 ದಶಲಕ್ಷ ವರ್ಷಗಳು. 
ಭೂಚರಿತ್ರೆಯನ್ನು ಪರಿಶೀಲಿಸಿದರೆ 150 ದಶಲಕ್ಷ ವರ್ಷಗಳ ಹಿಂದೆ ಉತ್ತರ 
ಅಮೆರಿಕ, ಆಫ್ರಿಕ ಖಂಡದೊಡನೆ ಬೇರ್ಪಟ್ಟ ಕಾಲಕ್ಕೆ ಇದು ಹೊಂದಿಕೆಯಾಗುತ್ತದೆ. 

ಇದರಿಂದ ಉಂಟಾದ ಬಿರುಕಿನಲ್ಲಿ ಶಿಲಾರಸ ನುಗ್ಗಿ ಗಟ್ಟಿಯಾದ 
ಶಿಲಾಮಾದರಿಯನ್ನೇ ಈ ವಿಜ್ಞಾನಿಗಳು ಸಂಗ್ರಹಿಸಿದ್ದು. ಭೂಮಿ ಹುಟ್ಟಿ 
ಸುಮಾರು 4600 ಮಿಲಿಯ ವರ್ಷಗಳೇ ಸಂದಿವೆ. ಅಂದ ಮೇಲೆ ಅಟ್ಲಾಂಟಿಕ್ 
ಸಾಗರದ ಈ ಪ್ರಾಯ ಇಷ್ಟೇಕೆ ಕಡಿಮೆ ಎನ್ನಿಸಬಹುದು. ಆಗಿದ್ದ ಸಾಗರ 
ತಳ ನವೀನವಾಗಿದೆ. ನಿರಂತರವಾಗಿ ಹೊಸ ಸಾಗರ ತಳ ರೂಪಿಸಬಲ್ಲ 
ಪ್ರಮಾಣದ ಶಿಲಾಪಾಕ ಸಾಗರಾದ್ಯಂತ ಹರವುತ್ತಲೇ ಇದೆ. ಇದರಿಂದಾಗಿ 
ಹಳೆಯ ಅಟ್ಲಾಂಟಿಕ್ ಸಾಗರ ತಳ ಹೊಸ ರೂಪ ಪಡೆಯುತ್ತಿದೆ. ಅಟ್ಲಾಂಟಿಕ್ 
ಸಾಗರ ತಳದ ಮೇಲೆ ದ್ವೀಪರೂಪವಾಗಿ ತಲೆಯೆತ್ತಿರುವ ಶಿಲಾ ಸಮೂಹ 
ಒಂದೊಂದೂ ಹಲವು ಬಗೆಯ ವಯೋಮಾನ ಸೂಚಿಸುತ್ತವೆ. ಇವುಗಳಲ್ಲೆಲ್ಲಾ 
ಅತ್ಯಂತ ಕಿರಿಯ ಪ್ರಾಯದ ದ್ವೀಪ ಐಸ್‌ಲ್ಯಾಂಡ್, ಇದರ ಪ್ರಾಯ ಕೇವಲ 10 
ದಶಲಕ್ಷ ವರ್ಷ, ಪರೋಗೆ50 ದಶಲಕ್ಷ ವರ್ಷ ಸಂದಿದೆ. ಆದರೆ ಆಫ್ರಿಕ ಪಶ್ಚಿಮ 
ಕರಾವಳಿಯಲ್ಲಿರುವ ಫರ್ನಾಂಡೋ ಪೋಪ್ರಿನ್ಸಿಪಿಗೆ 120 ದಶಲಕ್ಷ ವರ್ಷ ಪ್ರಾಯ . 
ಪರ್ವತ ಭಾಗದಿಂದ ದೂ ಸರಿದಷ್ಟೂ ದ್ವೀಪಗಳ ಪ್ರಾಯವೂ ಹೆಚ್ಚಿರುವುದನ್ನು 
ವಿಕಿರಣಪಟು ಖನಿಜಗಳ ಅಧ್ಯಯನ ಸ್ಪಷ್ಟವಾಗಿ ಸೂಚಿಸಿತು. 


133 


ಟಿ . ಆರ್. ಅನಂತರಾಮು 


14 . ಖ್ಯಾತಿಯ ಅಳತೆಗೋಲು 


ವೆಗೆನರ್ ಪ್ರತಿಪಾದಿಸಿದ ಖಂಡಗಳ ಚಲನೆಯ ಸಿದ್ದಾಂತ, ಫಲಕಜನ್ಯ ಕ್ರಿಯೆ 
ಎಂಬ ಹೆಸರಿನಲ್ಲಿ ಮರುಹುಟ್ಟು ಪಡೆಯುತ್ತಲೇ ಮತ್ತೊಮ್ಮೆ ವೆಗೆನರ್‌ನ ಕೊಡುಗೆಗೆ 
ಎಲ್ಲೆಲ್ಲೂ ಪುರಸ್ಕಾರ ದೊರೆಯಲು ಪ್ರಾರಂಭಿಸಿತು. ವಾಸ್ತವವಾಗಿ ಈ ಸುವರ್ಣ 
ಕ್ಷಣಗಳನ್ನು ಕಾಣಲು ವೆಗೆನರ್ ಜೀವಿಸಿರಲಿಲ್ಲ. ಜೀವನದುದ್ದಕ್ಕೂ ಅವನ ಸಿದ್ಧಾಂತಕ್ಕೆ 
ಮಾನ್ಯತೆ ದೊರೆಯಲಿಲ್ಲ. ತನ್ನ ನಾಡಿನಲ್ಲೇ ಅವನ ಕೊಡುಗೆಯನ್ನು ವಿಜ್ಞಾನಿಗಳು 
ಅಲಕ್ಷಿಸಿದರು. ಅವನ ಸಾಧನೆಗೆ ತಕ್ಕಮಟ್ಟಿನ ಪುರಸ್ಕಾರ ದೊರೆತದ್ದು ಖಂಡಗಳ 
ಅಲೆತದ ಬಗ್ಗೆ ಮಂಡಿಸಿದ ಸಿದ್ದಾಂತದಿಂದಲ್ಲ, ಅವನ ಧ್ರುವಯಾತ್ರೆಗಾಗಿ ಸಂಘ 
ಸಂಸ್ಥೆಗಳು ಗೌರವಿಸಿದುವು. ಆಗತಾನೇ ಮೊದಲ ಗ್ರೀನ್ಲೆಂಡ್ ಯಾತ್ರೆಯನ್ನು 
ಯಶಸ್ವಿಯಾಗಿ ಕೈಗೊಂಡು ವೆಗೆನರ್ ತಾಯಾಡಿಗೆ ಮರಳಿದ್ದ . ಡೆನ್ಮಾರ್ಕಿನ ದೊರೆ 
ಬೆಳ್ಳಿಯ ಪದಕ ನೀಡಿ ಅವನನ್ನು ಗೌರವಿಸಿದ. 1913ರಲ್ಲಿ ಮತ್ತೆ ಎರಡನೇ ಬಾರಿ 
ಯಾತ್ರೆಯನ್ನು ಮುಗಿಸಿಕೊಂಡು ಬಂದಾಗ ಡೆನ್ಮಾರ್ಕ್ ನೈಟ್‌ಕ್ರಾಸ್ ಗೌರವವನ್ನಿತ್ತು 
ಸನ್ಮಾನಿಸಿತು. ಅದೇ ವರ್ಷ ವಗೆನರ್ ಮತ್ತು ಅವನ ಸಂಗಡಿಗ ಜೆ. ಬಿ. ಕೋಚ್‌ಗೆ 
ಬರ್ಲಿನ್‌ನಲ್ಲಿ ಕಾರ್ಲ್ರಿಟರ್ ಪದಕ ನೀಡಿ ಜರ್ಮನಿ ಗೌರವಿಸಿತು . 1923ರಲ್ಲಿ 
ಉತ್ತರ ಗ್ರೀನ್‌ಲೆಂಡ್ ಪರಿಶೋಧನೆಯಲ್ಲಿ ಅವನು ಮಾಡಿದ ಸಂಶೋಧನೆಯನ್ನು 
ಗಮನಿಸಿ, ಭೂಗೋಳದ ವಿಭಾಗಕ್ಕೆ ಇಟ್ಟಿದ್ದ ಕಿರ್ಕ್ಪೌ ರ್ ಎಂಬ ಪದಕ ನೀಡಿ 
ಗೌರವಿಸಲಾಯಿತು. ವೆಗೆನರ್‌ಗೆ ಇವು ಸಲ್ಲಬೇಕಾದುದೇ ನಿಜ, ಆದರೆ ಅವನ 
ಬಹುಮುಖ್ಯ ಕೊಡುಗೆಯನ್ನೇ ಜಗತ್ತು ಮರೆತಂತೆ ಕಾಣುತ್ತದೆ. ಜರ್ಮನಿಯಲ್ಲಷ್ಟೇ 
ಅಲ್ಲ, ಹೊರಗು ಸಹ ಅಲೆಯುವ ಖಂಡಗಳ ಬಗ್ಗೆ ಸಮಕಾಲೀನ ಜಗತ್ತು ಅವಕೃಪೆ 
ತೋರಿತು . ವೆಗೆನರ್‌ನ ಮರಣಾನಂತರ ಗ್ರಾಸ್ ನಗರ ಅವನು ವಾಸಿಸುತ್ತಿದ್ದ 
ಬ್ಲೂಮಂಗೇನ್ ಮನೆಯನ್ನು ತೆಗೆನರ್‌ಗೇನ್ ಎಂದು ಮರುನಾಮಕರಣ ಮಾಡಿ 
ಸ್ಮರಿಸಿತು. ಗ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅವನ ಕಂಚಿನ ಪ್ರತಿಮೆ ಸ್ಥಾಪಿಸಿ ಅವನ 


134 


ಆಲ್‌ಫ್ರೆಡ್ ವಿನೆಗರ್ 


ಕೊಡುಗೆಯನ್ನು ವಿಶ್ವವಿದ್ಯಾಲಯ, ಸ್ಮರಿಸಿದೆ. 1961ರಲ್ಲಿ ಆಸ್ಟಿಯದ ಆಲೈನ್ 
ಸಾಹಸಿಗಳು ವೆಗೆನರ್‌ನ ಸ್ಮರಣಾರ್ಥ ಗ್ರೀನ್‌ಲ್ಯಾಂಡಿನಲ್ಲಿ ಅವನು ಸ್ಥಾಪಿಸಿದ್ದ 
ವೆಸ್ಟ್ ಸ್ಟೇಷನ್ ಬಳಿ ಶಿಲಾ ಫಲಕ ನೆಟ್ಟಿತು. ಡೇನಿಷರು ಗ್ರೀನ್‌ಲ್ಯಾಂಡಿನ 
ಪರ್ಯಾಯ ದ್ವೀಪದ ಒಂದು ಭಾಗಕ್ಕೆ ವಗೆನರ್‌ನ ಹೆಸರನ್ನಿಟ್ಟರು. ಜರ್ಮನಿ 
ಧ್ರುವಪ್ರದೇಶದ ಸಂಶೋಧನಾ ಸಂಸ್ಥೆಯನ್ನು ಬ್ರೆಮರ್ ಹ್ಯಾವೆನ್‌ನಲ್ಲಿ ಸ್ಥಾಪಿಸಿ 
ಆ ಸಂಸ್ಥೆಗೆ ವೆಗೆನರ್‌ನ ಹೆಸರನ್ನು ನೀಡಿತು. ಹ್ಯಾಂಬರ್ಗ್ನ ಬೀದಿಯೊಂದನ್ನು 
ವೆಗೆನರ್‌ನ ಹೆಸರಿನಿಂದ ಕರೆದಿದ್ದಾರೆ. ಅದೇ ನಗರ ಕೊಪೆನ್ ಮತ್ತು ಜಾರ್ಜಿ 
ಹೆಸರನ್ನು ಮತ್ತೊಂದು ಬೀದಿಗೆ ನೀಡಿ ಗೌರವಿಸಿದೆ. ಬರ್ಲಿನ್‌ನಲ್ಲಿ ವೆಗೆನರ್‌ನ 
ಹೆಸರಿನಲ್ಲಿ ಶಾಲೆಯೊಂದು ನಡೆಯುತ್ತಿದೆ. ಇತ್ತೀಚಿಗೆ ಗ್ರಾಸ್ , ಮಾರ್ಬಗ್್ರ, 
ಪೂರ್ವ ಮತ್ತು ಪಶ್ಚಿಮ ಬರ್ಲಿನ್‌ಗಳಲ್ಲಿ ವೆಗೆನರ್‌ನ ಕೊಡುಗೆಯನ್ನು ಸ್ಮರಿಸಿ 
ಸ್ಮಾರಕಗಳನ್ನು ನೆಡಲಾಗಿದೆ. ವೆಗೆನರ್‌ನ ತಂದೆ ತಾಯಿ ವಾಸಿಸುತ್ತಿದ್ದ ಮನೆಯ 
ಎರಡು ಕೊಠಡಿಗಳನ್ನು ಸರ್ಕಾರಿ ವಸ್ತುಸಂಗ್ರಹಾಲಯವಾಗಿ ಮಾರ್ಪಡಿಸಿ, ಅಲ್ಲಿ 
ಅಮೂಲ್ಯವಾದ ಪತ್ರಗಳನ್ನು ಪ್ರದರ್ಶಿಸಿದೆ. ಹೆಚ್ಚಿನ ಪಾಲು ವೆಗೆನರ್‌ನ ಪತ್ನಿ 
ಎಲ್ಲೆವೆಗೆನರ್ ನೀಡಿದ ಕೊಡುಗೆಗಳಿವು. ಆದರೆ ಇವೆಲ್ಲವೂ ಗ್ರೀನ್‌ಲೆಂಡ್ ಯಾತ್ರೆಗೆ 
ಸಂಬಂಧಿಸಿವೆಯೇ ಹೊರತು ಖಂಡಗಳ ಅಲೆತದ ಸಿದ್ಧಾಂತಕ್ಕೆ ಸಂಬಂಧಿಸಿಲ್ಲ. 

ವೆಗೆನರ್‌ನ ಹೆಸರನ್ನು ಸ್ಥಿರಗೊಳಿಸಿರುವುದು ಈ ಬಿರುದು ಬಾವಲಿಗಳಿಗಿಂತ 
ಅವನ ವೈಜ್ಞಾನಿಕ ಕೊಡುಗೆಯಾದ ಖಂಡಗಳ ಅಲೆತದ ಸಿದ್ದಾಂತ, ಕಾಲದ 
ಪರೀಕ್ಷೆಯಲ್ಲಿ ಗೆದ್ದ ವೆಗೆನರ್‌ನ ಹೆಸರು ಅವನ ಜೀವಿತಕಾಲದಲ್ಲೇ ಯೂರೋಪಿಗೆ 
ಪಸರಿಸಿತ್ತು. ಖಂಡಗಳ ಅಲೆತವನ್ನು ಒಪ್ಪಲಿ , ಬಿಡಲಿ ಎಲ್ಲ ಭೂವಿಜ್ಞಾನಿಗಳು 
ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿ ದಶಕಗಳ ಕಾಲ ವೆಗೆನರ್ ಅವರ ಬುದ್ದಿಗೆ 
ಕಸರತ್ತು ನೀಡಿದ್ದ, ಮನಸ್ಸನ್ನೇ ಅಳಿದ್ದ. ಅವನು ಪ್ರತಿಪಾದಿಸಿದ ಸಿದ್ದಾಂತದ 
ಬಗ್ಗೆ ನಡೆದ ವ್ಯಾಪಕ ಗೋಷ್ಠಿಗಳೇ ಅವನ ಕೊಡುಗೆಯ ಸಾಮರ್ಥ್ಯಕ್ಕೆ ಸಾಕ್ಷಿ . 
ಇಂದಿಗೂ ಜರ್ಮನ್ ಮಿಟಿಯರಾಲಜಿಕಲ್ ಸೊಸೈಟಿ ವೆಗೆನರ್‌ನ ಹೆಸರಿನಲ್ಲಿ 
ಪಾರಿತೋಷಕ ನೀಡುತ್ತಿದೆ. ಫಲಕಜನ್ಯ ಕ್ರಿಯೆಯ ಸಿದ್ಧಾಂತಕ್ಕೆ ಅಲೆಮಾರಿ 
ಭೂಖಂಡಗಳ ಕಲ್ಪನೆಯೇ ಭ್ರೂಣ, ಇಂದು ಫಲಕದ ಬಗ್ಗೆ ಚರ್ಚಿಸುವಾಗ 
ಅದರೊಟ್ಟಿಗೆ ವೆಗೆನರ್‌ನ ಹೆಸರು ಅತ್ಯಗತ್ಯವಾಗಿ ಕೇಳಿಬರುತ್ತದೆ. ಖಂಡಗಳ 
ಅಲೆತದ ಸಿದ್ದಾಂತದ ಪಿತಾಮಹನೆಂಬ ಸತ್ಯವನ್ನು ಯಾರೂ ಅಲ್ಲಗಳೆಯಲಾರರು. 
ಸ್ವತಃ ಭೂವಿಜ್ಞಾನಿಗಳೇ ಈಗ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. 

ಖಂಡಗಳ ಅಲೆತದ ಸಿದ್ದಾಂತವನ್ನು ಪ್ರತಿಪಾದಿಸಿದವನು ಜರ್ಮನಿಯ 
ವೆಗೆನರ್. ಆದರೆ ಎರಡನೇ ಜಾಗತಿಕ ಸಮರದ ನಂತರ ಈ ನಿಟ್ಟಿನಲ್ಲಿ ಹೆಚ್ಚು 
ಸಂಶೋಧನೆಯಾದದ್ದು ಇಂಗ್ಲೆಂಡ್ ಮತ್ತು ಅಮೆರಿಕಗಳಲ್ಲಿ. ಹೀಗೆಂದು ಫಲಕಜನ್ಯ 


ಟಿ.ಆರ್. ಅನಂತರಾಮು 


135 


ಕ್ರಿಯೆಯ ಬಗ್ಗೆ ಬರೆದ ಪುಸ್ತಕದಲ್ಲಿ ಅಂತನಿ ಹ್ಯಾಲಮ್ ಉಲ್ಲೇಖಿಸಿದ್ದಾನೆ. 

ಖಂಡಗಳ ಅಲೆತದ ಸಿದ್ಧಾಂತದಲ್ಲಿ ಮತ್ತೊಂದು ಕುತೂಹಲಕಾರಿ ಅಂಶವೂ 
ಇದೆ. ಇಂದು ಈ ಸಿದ್ಧಾಂತ, ಭೂವಿಜ್ಞಾನಿಗಳ ಚರ್ಚೆಯಲ್ಲಿ ತಪ್ಪದೆ ನುಸುಳುತ್ತದೆ. 
ವೆಗೆನರ್‌ನ ತಾರುಣ್ಯದಲ್ಲಿ ಮೊಳೆತ ಈ ಸಮಸ್ಯೆಯನ್ನು ಇಡೀ ಜೀವನದುದ್ದಕ್ಕೂ 
ಅವನು ಬಿಡಿಸುತ್ತಲೇ ಹೋದ. ಪ್ರತಿಬಾರಿ ಅವನು ಸಮರ್ಥಿಸಿಕೊಳ್ಳಲು 
ಹೋದಾಗಲೂ ಹೊಸ ಅಂಶಕ್ಕಾಗಿ ಕೈಚಾಚುತ್ತಿದ್ದ . ಬಹುತೇಕ ಅವನ ತಾರ್ಕಿಕ 
ನೆಲೆ ಒಪ್ಪುವಂತಿದ್ದರೂ ತಿರಸ್ಕರಿಸಬಹುದಾದ ಅಂಶಗಳೂ ಸೇರಿದ್ದುವು. ಇಂದು 
ಸಾಗರ ವಿಜ್ಞಾನದಲ್ಲಿ ಭಾರಿ ಪ್ರಗತಿಯಾಗಿದೆ. ಭೂವಿಜ್ಞಾನ, ಭೂಭೌತವಿಜ್ಞಾನ 
ತಮ್ಮ ಮಿತಿಗಳನ್ನು ದಾಟಿ ಹಿಗ್ಗಿವೆ. ಹಾಗೆಯೇ ತಂತ್ರಜ್ಞಾನವೂ ಭಾರಿ ಸುಧಾರಣೆ 
ಕಂಡಿದೆ. ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಖಂಡಗಳ ಚಲನೆ ಕುರಿತಂತೆ 
ಹೊಸ ದೃಷ್ಟಿಕೋನ ತಳೆಯುವುದು ಸಾಧ್ಯವಾಗಿದೆ. ವೆಗೆನರ್ , ಭೂವಿಜ್ಞಾನ 
ಇತಿಹಾಸದಲ್ಲಿ ಅತ್ಯಂತ ಕ್ರಾಂತಿಕಾರಿ ವಿಚಾರಧಾರೆಯನ್ನೇ ಹರಿಸಿದ್ದಾನೆ ಎಂಬ 
ಬಗ್ಗೆ ಎರಡು ಅಭಿಪ್ರಾಯವಿರದು. ಆಧುನಿಕ ಭೂವಿಜ್ಞಾನಿಗಳಿಗೆ ಈ ನಿಟ್ಟಿನಲ್ಲಿ 
ಮುಂದುವರಿಯಲು ವೆಗೆನರ್‌ನ ಸಿದ್ದಾಂತ ಅತ್ಯಂತ ಆರೋಗ್ಯಕರ ಪರಿಕರವನ್ನೇ 
ನೀಡಿತು . 

ಆಲ್ಬರ್ಟ್ ಐನ್‌ಸ್ಟೈನ್ ಒಮ್ಮೆ ಮ್ಯಾಕ್ಸ್ ಪ್ಲಾಂಕ್‌ನ ಸಂಶೋಧನಾ ಲೇಖನಗಳ 
ಬಗ್ಗೆ ಹೀಗೆ ಅಭಿಪ್ರಾಯ ಪಟ್ಟನಂತೆ: 


“ ಅದರಲ್ಲಿರುವ ಪರಿಹಾರ ಸಮರ್ಪಕವಾಗಿದೆ, ಆದರೆ ಪ್ರತಿಪಾದಿಸಿರುವ ರೀತಿ ಸರಿಯಲ್ಲ.' 

ಪ್ರಾಯಶಃ ಇದೇ ಅಭಿಪ್ರಾಯವನ್ನು ಖಂಡಗಳಿಗೂ ಅನ್ವಯಿಸಿದರೆ, ವೆಗೆನರ್‌ನ 
ದೃಷ್ಟಿಯ ಬಗ್ಗೆ ಮತ್ತಷ್ಟು ಆರೋಗ್ಯಕರ ಅಭಿಪ್ರಾಯಗಳನ್ನೇ ಭೂವಿಜ್ಞಾನಿಗಳು 
ನೀಡಬಹುದಾಗಿತ್ತು. ಆದರೆ ಈಚಿನ ಬೆಳವಣಿಗೆಗಳು ನೆಗೆನರ್‌ನ ಮೂಲಭೂತ 
ಕೊಡುಗೆಗಳನ್ನು ಉಪೇಕ್ಷಿಸಿಲ್ಲ; ಕಾಗಕ್ಕ ಗುಬ್ಬಕ್ಕನ ಕತೆಯೆಂದು ಗೇಲಿಮಾಡಲು 
ಸಾಧ್ಯವಿಲ್ಲ . ನಲವತ್ತರ ದಶಕದಲ್ಲಿದ್ದ ವಿಜ್ಞಾನದ ಹೆಸರಿನ ವಿಶ್ಲೇಷಣೆಯ ಜಾಡು 
ಬದಲಾಗಿದೆ. ವಿವಿಧ ವಿಜ್ಞಾನ ಶಾಖೆಗಳ ಸಂಶೋಧನೆ, ಸಾಧನೆಗಳನ್ನು 
ಭೂವಿಜ್ಞಾನ ಕ್ಷೇತ್ರಕ್ಕೂ ಅನ್ವಯಿಸಿದಾಗ ಭೂಮಿಯ ಬಗ್ಗೆ ಹೊಸ ದೃಷ್ಟಿಕೋನ 
ತಳೆಯುವುದು ಸಾಧ್ಯ . ಇಂದು ಯಾವುದೇ ಸಂಶೋಧನೆ ಸಂಪೂರ್ಣವಾಗಿ 
ಏಕಮುಖವಾದುದಲ್ಲ; ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ . 1922ರಲ್ಲೇ 
ವೆಗೆನರ್‌ನನ್ನು ಕೊಪರ್ನಿಕಸ್‌ಗೆ ಹೋಲಿಸಿದ್ದುಂಟು. ಫಲಕಜನ್ಯ ಕ್ರಿಯೆಯ 
ಪ್ರತಿಪಾದಕರಲ್ಲೊಬ್ಬರಾದ ಟೊಜೋವಿಲ್ಸನ್, ವೆಗೆನರ್‌ನನ್ನು ಕುರಿತು ಹೇಳಿರುವ 
ಮಾತುಗಳು ತುಂಬ ಪ್ರಸ್ತುತ : 


136 


ಆಲ್‌ಫ್ರೆಡ್ ವೆನೆಗರ್‌ 


'ನಮ್ಮ ಕಾಲದಲ್ಲಿ ಭೂವಿಜ್ಞಾನಕ್ಕೆ ಹೊಸಮಾಹಿತಿ, ಸುಧಾರಿತ ಸಾಧನಗಳು ಅಥವಾ ತಂತ್ರಗಳ 
ಅವಶ್ಯಕತೆಗಿಂತ ಹೊಸ ಸಿದ್ಧಾಂತಗಳಿಗೆ ಭೂಮಿ ಸ್ಥಾಯಿಯಾಗಿರುತ್ತದೆಂಬ ನಂಬಿಕೆಯಲ್ಲಿನ ಸರಳ 
ಮಾನಸಿಕ ಬದಲಾವಣೆ ಬೇಕಾಗಿದೆ. ಇದು ಕೊಪರ್ನಿಕಸ್ ಕ್ರಾಂತಿಯನ್ನು ಹೋಲುತ್ತದೆ. ಬಹುಶಃ 
ಈ ಕಾರಣದಿಂದಲೇ ಇದನ್ನು ಪ್ರತಿಪಾದಿಸಿದ ವೆಗೆನರ್‌ನ ಹೆಸರಿನಲ್ಲಿ ವೆಗೆನೇರಿಯನ್ ಕ್ರಾಂತಿ 
ಎಂದು ಕರೆಯುವುದು ಯುಕ್ತವೆನಿಸುತ್ತದೆ.' 

ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆಂದು ಕೊಪರ್ನಿಕಸ್ 
ನುಡಿದ, ವಗೆನರ್ ಭೂಖಂಡಗಳು ಸ್ಥಾಯಿಯಲ್ಲ; ಅವು ಚಲಿಸುತ್ತವೆ ಎಂದ. 
ಇಬ್ಬರ ದೃಷ್ಟಿಯೂ ಪ್ರಗತಿಪರ ದೃಷ್ಟಿಯೇ . ಶತಶತಮಾನಗಳ ಕಾಲ ಇದ್ದ 
ಅಭಿಪ್ರಾಯಗಳನ್ನು ಇವು ಬುಡಸಹಿತ ಅಲ್ಲಾಡಿಸಿದುವು. ಆದರೂ ಇಬ್ಬರ 
ಪಾಂಡಿತ್ಯವೂ ಬೇರೆ ಬೇರೆ; ಇದ್ದ ಪರಿಸ್ಥಿತಿಗಳೂ ಬೇರೆ. ಕೊಪರ್ನಿಕಸ್ ಅಂದಿನ 
ಭೌತವಿಜ್ಞಾನ , ಖಗೋಳಶಾಸ್ತ್ರದಲ್ಲಿ ಬೇರೂರಿದ್ದ ಕಲ್ಪನೆಗಳನ್ನು ಅಲುಗಿಸಿದುದರ 
ಜೊತೆಗೆ ಮತಾಂಧ ಸಮಾಜ , ತತ್ವಗಳನ್ನು ಕೊಡವಿ ಹಾಕಿದ್ದ. ವೆಗೆನರ್‌ಗೆ ಇಂಥ 
ಊರ ಪರಿಸ್ಥಿತಿ ಎದುರಾಗಿರಲಿಲ್ಲ. ಹಾಗೆ ಹೇಳುವುದಾದರೆ ವಗೆನರ್‌ನ ಸಿದ್ದಾಂತ 
ಜರ್ಮನಿಯ ಹೊರಗೆ ಚರ್ಚಿತವಾದಷ್ಟು ಪ್ರಮಾಣದಲ್ಲಿ ಆ ದೇಶದ ಮತ್ತಾವ 
ವಿಜ್ಞಾನಿಯ ಕೊಡುಗೆಯೂ ಚರ್ಚಿತವಾಗಲಿಲ್ಲ. ಅಲೆಕ್ಸಾಂಡರ್ ಹಂಬೋಲ್ಡ್, 
ಪ್ರಕೃತಿ ವಿಜ್ಞಾನಿ ಎಂದು ಹೆಚ್ಚು ಹೆಸರು ಮಾಡಿದ್ದರೂ ವೆಗೆನರ್ ಮಾಡಿದ 
ಕ್ರಾಂತಿಯನ್ನು ಅವನು ಮಾಡಲಿಲ್ಲ. ವೆಗೆನರ್‌ನ ಸಹೋದ್ಯೋಗಿ ಹ್ಯಾನ್ಸ್ 
ಬೆಂಡೋರ್ಫ್, ವೆಗೆನರ್‌ಗೆ ಶ್ರದ್ದಾಂಜಲಿ ಅರ್ಪಿಸುತ್ತಾ ಹೇಳಿದ ಮಾತುಗಳಿವು : 

“ ವೆಗೆನರ್ ವ್ಯಕ್ತಿತ್ವ ನಿಷ್ಕಳಂಕವಾದುದು. ಆತ ನೇರ ನುಡಿಗಳ ಸರಳ ಮನುಷ್ಯ . 
ಅಪರೂಪವೆನ್ನಿಸುವ ನಮ್ಮ ಸ್ವಭಾವದವನು. ಆದರೆ ಕಾರ್ಯಶೀಲ ವ್ಯಕ್ತಿ, ಅಚಲ ನಿರ್ಧಾರ, 
ದಣಿವರಿಯದ ಹುರುಪು, ಗುರಿ ಸಾಧಿಸುವಲ್ಲಿ ಜೀವವನ್ನೇ ಪಣವಾಗಿ ಬೇಡಿದರೂ 
ಅಸಾಧ್ಯವಾದುದನ್ನು ಸಾಧಿಸಲು ಪ್ರೇರಕವಾದುವು.' 


137 


ಟಿ. ಆರ್. ಅನಂತರಾಮು 


15. ಕ್ರಾಂತಿಯ ಒಳನೋಟ 


ಇದು ಪ್ರಸಿದ್ದ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿಗೆ ಸಂಬಂಧಿಸಿದ ಸಂಗತಿ. ವೃದ್ದ 
ಗೆಲಿಲಿಯೋನನ್ನು ಧರ್ಮಪೀಠ ನ್ಯಾಯಮಂಡಳಿಯ ಮುಂದೆ ಹಾಜರಾಗುವಂತೆ 
ಆಜ್ಞಾಪಿಸಿತ್ತು. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ ಎಂದು ಹೇಳಿ 
ಮಠ ಸಂಪ್ರದಾಯದ ವಿರುದ್ದ ಅಭಿಪ್ರಾಯಗಳನ್ನು ಸಾರಿದ್ದ ಎಂಬ ಆರೋಪಕ್ಕೆ 
ಗುರಿಯಾಗಿದ್ದ. 1633ರ ಜೂನ್ 22ರಂದು ಈ ವೃದ್ದ ಗೋಣಿಪಟ್ಟೆ ಉಟ್ಟು, 
ಮೈಗೆ ಬೂದಿ ಬಳಿದುಕೊಂಡು ರೋಮ್‌ನ ಸಂತಮೇರಿಯ ಸೋಪ್ರಮಿನರ್ವದ 
ಕಟಕಟೆಯಲ್ಲಿ ಮೊಣಕಾಲೂರಿ ಕುಳಿತ. ಎದುರಿಗೆ ನ್ಯಾಯ ಮಂಡಲಿ. 
ಪಕ್ಕದಲ್ಲಿ ಚಿತ್ರಹಿಂಸೆ ನೀಡಲು ತಯಾರಾಗಿದ್ದ ಧೂತರು. ಅವನಿಗೆ ವರದಿಯ 
ಪ್ರತಿಯೊಂದನ್ನು ನೀಡಿ, ಸಭೆಗೆ ಕೇಳಿಸುವಂತೆ ಗಟ್ಟಿಯಾಗಿ ಅದನ್ನು ವಾಚನ 
ಮಾಡಬೇಕೆಂಬ ಅಪ್ಪಣೆಯಾಯಿತು. ವೃದ್ಧ ಓದಲು ತೊಡಗಿದ : 

'ನಾನು, ಫ್ಲಾರೆನ್‌ನ ದಿವಂಗತ ವಿನ್‌ಸನ್‌ಸಿಯೋ ಗೆಲಿಲಿಯೋನ ಮಗನಾದ 
ಗೆಲಿಲಿಯೊ , ವಯಸ್ಸು ಎಪ್ಪತ್ತು, ವೈಯಕ್ತಿಕವಾಗಿ ವಿಚಾರಣೆಗೆ ಗುರಿಯಾಗಿದ್ದೇನೆ. 
ಸಂಪ್ರದಾಯ ಬಾಹಿರ ಕೆಲಸ ಮಾಡಿ ಪಾಪಿಯಾಗಿರುವುದರಿಂದ ಧರ್ಮ ಗುರುಗಳ, 
ಅತ್ಯಂತ ಪೂಜ್ಯ ಕಾರ್ಡಿನಲ್‌ಗಳ, ವಿಚಾರಣಾಧಿಕಾರಿಗಳ ಪಾದಗಳಲ್ಲಿ ಬಿದ್ದಿದ್ದೇನೆ. 
ಪ್ರಮಾಣ ಮಾಡಿ ಹೇಳುತ್ತೇನೆ, ಪವಿತ್ರ ಕ್ಯಾಥೋಲಿಕ್ ಚರ್ಚ್ ಬೋಧಿಸುವ 
ಮಠ ಸಂಬಂಧ ವಾದವನ್ನು ಸದಾ ನಂಬಿದ್ದೇನೆ. ಈಗಲೂ ನಂಬುತ್ತೇನೆ. ದೈವ 
ಕೃಪೆಯಿಂದ ಮುಂದೆಯೂ ಹಾಗೆ ಮಾಡುತ್ತೇನೆ. ನನಗೆ ಕಾನೂನು ರೀತ್ಯ 
ಆಜ್ಞೆ ಮಾಡಿದೆ. ಸೂರ್ಯನೇ ವಿಶ್ವದ ಕೇಂದ್ರ, ಚಲಿಸುವುದಿಲ್ಲ. ಭೂಮಿ ವಿಶ್ವದ 
ಕೇಂದ್ರವಲ್ಲ ಅದು ಚಲಿಸುತ್ತಿದೆ ಎಂಬ ನನ್ನ ತಪ್ಪು ಅಭಿಪ್ರಾಯವನ್ನು ತ್ಯಜಿಸುತ್ತೇನೆ. 
ನಾನು ಈ ಖಂಡನಾರ್ಹ ಅಭಿಪ್ರಾಯಗಳನ್ನು ಬರೆದ ಪುಸ್ತಕದಲ್ಲಿ ಯಾವುದೇ 
ಸಲಹೆ , ಪರಿಹಾರಗಳನ್ನು ಸೂಚಿಸದೆ, ಪರಿಣಾಮಕಾರಿ ಕಾರಣಗಳನ್ನು ಕೊಟ್ಟೆ, 
ಇಂದಿನ ನ್ಯಾಯಪೀಠ ನನ್ನನ್ನು ಪಾಷಂಡವಾದಿಯೆಂದು ತೀರ್ಮಾನಿಸಿದೆ.' 


138 


ಆಲ್‌ಫ್ರೆಡ್ ವೆನೆಗರ್ 


ಹೀಗೆ ಬಲವಂತವಾಗಿ ಒಪ್ಪಿಕೊಂಡ ಗೆಲಿಲಿಯೊ ಮೇಲೇಳುವಾಗ ತಗ್ಗಿದ 
ದನಿಯಲ್ಲಿ ' ನಾನು ಏನೇ ಹೇಳಲಿ, ಅದು ಚಲಿಸಿಯೇ ಚಲಿಸುತ್ತದೆ' ಎಂದನಂತೆ. 

ಆದರೆ ವೆಗೆನರ್‌ಗೆ ಇಂಥ ದಾರುಣ ಪರಿಸ್ಥಿತಿ ಎದುರಾಗಲಿಲ್ಲ. ಅವನ 
ಸಿದ್ದಾಂತವನ್ನು ಪ್ರಶ್ನಿಸಿದವರಿಗೆ ಹಾಗೆ ಪ್ರಶ್ನಿಸುವ ಹಕ್ಕೂ ಇತ್ತು . ಅವಶ್ಯಕತೆಯೂ 
ಇತ್ತು. ವಿಚಾರ ಮಂಥನದ ಫಲವಾಗಿ ಕ್ರಾಂತಿಕಾರಿ ಅಭಿಪ್ರಾಯ ಅಗ್ನಿಪರೀಕ್ಷೆಯಲ್ಲೂ 
ಗೆದ್ದು ಬಂದಿತು. ಬ್ರಹ್ಮಾಂಡದಲ್ಲಿ ಸೂರ್ಯಾದಿ ನಕ್ಷತ್ರ, ಗ್ರಹಗಳ ಸ್ಥಾನಗಳ 
ಬಗ್ಗೆ ಅರಿಸ್ಟಾಟಲ್‌ನಿಗಿದ್ದ ಅಭಿಪ್ರಾಯವೇ ಬೇರೆ. ಸೂರ್ಯನೇ ಪೃಥ್ವಿಯ ಸುತ್ತ 
ಸುತ್ತುತ್ತದೆಂದು ಗೆಲಿಲಿಯೋ , ಧರ್ಮಗುರುಗಳ ಮುಂದೆ ಮಂಡಿಯೂರಿ 
ಕುಳಿತುಕೊಂಡ ಆ ಕಾಲ ಧರ್ಮವೆಂತಹುದು ? ಇತಿಹಾಸ ಕಂಡ ಬದಲಾವಣೆ 
ಎಂತಹುದು? ಸಮಾಜ ಒಪ್ಪಲಿ ಬಿಡಲಿ, ಧರ್ಮಗುರುಗಳು ಪುರಸ್ಕರಿಸಲಿ , 
ತಿರಸ್ಕರಿಸಲಿ , ವಿಜ್ಞಾನಿ ನಿರ್ಭಿತಿಯಿಂದ ತನಗೆ ತೋರಿದ ಸತ್ಯವನ್ನೇ 
ನುಡಿದಿರುವುದನ್ನು ಇತಿಹಾಸ ಸಾರುತ್ತದೆ. ಭೂಮಿ ಸ್ಥಾಯಿಯಾಗಿ ಇದ್ದಲ್ಲಿ ಇದ್ದು 
ಆಕಾಶದಲ್ಲಿ ಸೂರ್ಯನೂ ಸೇರಿದಂತೆ ತಾರಾಸಮೂಹ ಸರಿಯುತ್ತದೆಯೆಂದು 
ಭಾಸವಾಗಿದ್ದರೆ, ಅದು ನಮ್ಮ ದೈನಂದಿಕ ಅನುಭವ; ಆದರೆ ವೈಜ್ಞಾನಿಕ 
ಸತ್ಯವಲ್ಲ. ನಮ್ಮ ಸುತ್ತ ಘಟಿಸುವ ನೈಸರ್ಗಿಕ ವಿದ್ಯಮಾನಗಳ ಸಾವಾಧಾನದ ಗತಿ 
ಅಥವಾ ಅವುಗಳ ಚಕ್ರಗತಿ ಪುನರಾರ್ವತನೆ ಎಷ್ಟೋ ವೇಳೆ ನಮ್ಮ ಅನುಭವಕ್ಕೆ 
ಬರುವುದಿಲ್ಲ. ಬೆಟ್ಟ ಹುಟ್ಟುವುದು, ನೆಲ ಕೊರೆದು ಕಣಿವೆಯಾಗುವುದು, ನದಿ ತನ್ನ 
ಪಾತ್ರವನ್ನೇ ಅಳವಡಿಸಿ ಜಲಪಾತ ನಿರ್ಮಿಸುವುದು, ಬೆಟ್ಟ ಕರಗಿ ಮಣ್ಣಾಗುವುದು, 
ಯಾವುವೂ ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಘಟಿಸುವುದಿಲ್ಲ. ನೆಲದ ಮೇಲೆ 
ಒಂದಂಗುಲ ಮಣ್ಣು ರೂಪುಗೊಳ್ಳಲು ಸಹಸ್ರಾರು ವರ್ಷಗಳ ಕಾಲ ಶಿಲೆ 
ಶಿಥಿಲೀಕರಣವಾಗಬೇಕು. ಇಂದು ಖಂಡಗಳು ತೆಪ್ಪದಂತೆ ಫಲಕಗಳ ಮೇಲೆ 
ತೇಲುತ್ತಿವೆ ಎಂದು ಹೇಳಿದರೆ ಅದು ಅತ್ಯಂತ ನಿಧಾನಗತಿಯ ಸರಿತ ಎಂಬುದನ್ನು 
ಮನಗಾಣಬೇಕು. ಈ ಚಲನೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ನಮ್ಮ ಬೆರಳುಗಳಲ್ಲಿ 
ಉಗುರು ಬೆಳೆಯುವ ಹಾಗೆ, ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಅಟ್ಲಾಂಟಿಕ್ 
ಸಾಗರದ ಸರಿತ ಹೆಚ್ಚೆಂದರೆ ಒಂದೂವರೆ ಮೀಟರಿನಷ್ಟಾಗಬಹುದು. ಒಂದು 
ವೇಳೆ ಕೋಲಂಬಸ್ ತನ್ನ ಐತಿಹಾಸಿಕ ಯಾನವನ್ನು ಇಂದು ಪ್ರಾರಂಭಿಸಿದ್ದರೆ 
ಸಮುದ್ರ ಒಂದು ಫುಟ್‌ಬಾಲ್ ಆಟದ ಮೈದಾನದಷ್ಟು ಹೆಚ್ಚು ಅಗಲವಾಗಿರುತ್ತಿತ್ತು. 
ಸೊಕ್ರಟೀಸ್‌ನ ಕಾಲದ ಗ್ರೀಸ್‌ನಿಂದ ಮೆಡಿಟರೇನಿಯನ್ ಸಮುದ್ರದ ಮೂಲಕ 
ಅಲೆಕ್ಸಾಂಡ್ರಿಯ ತಲುಪಬೇಕಾದರೆ , ಇಂದು ಯಾನ ಕೈಗೊಂಡಿದ್ದರೆ ಅದರ ದೂರ 
ಫುಟ್‌ಬಾಲ್ ಆಟದ ಮೈದಾನದಷ್ಟೇ ಕಡಿಮೆಯಾಗುತ್ತಿತ್ತು. ನಾವು ಖಂಡಗಳು 
ಅಥವಾ ಫಲಕಗಳು ಸರಿಯುವುದನ್ನು ಈ ಹಿನ್ನೆಲೆಯಲ್ಲಿ ನೋಡಬೇಕು. ಡಾರ್ವಿನ್ 


139 


ಟಿ. ಆರ್. ಅನಂತರಾಮು 


ವಿಕಾಸವಾದವನ್ನು ಪ್ರತಿವಾದಿಸುವಾಗ , ಅದನ್ನು ಸಮರ್ಥಿಸುತ್ತ ಥಾಮಸ್ ಹೆನ್ರಿ 
ಹಕ್ಸಲಿ ಬರೆದ. 
ಈ “ ಪ್ರಕೃತಿದತ್ತ ಜ್ಞಾನವನ್ನು ಇನ್ನಷ್ಟು ಸುಧಾರಿಸುವೆನೆಂದು ಹೊರಡುವವನು 
ಅಧಿಕಾರಯುಕ್ತ ನಂಬಿಕೆಗಳನ್ನು ಎಂದೂ ಒಪ್ಪಲಾರ. ಅವನಿಗೆ ಶಂಕಿಸುವುದೇ ಪೂಜ್ಯ 
ಕರ್ತವ್ಯ , ಕುರುಡು ನಂಬಿಕೆ ಅವನ ದೃಷ್ಟಿಯಲ್ಲಿ ಒಂದು ಕ್ಷಮಿಸಲಾರದ ಪಾಪ. 
ಪ್ರತಿಬಾರಿ ಜ್ಞಾನದ ವಿಸ್ತರಣೆ ಹೀಗೆ ಅಧಿಕಾರಯುಕ್ತ ನಂಬಿಕೆಗಳನ್ನು ತಿರಸ್ಕರಿಸಿದೆ. 
ಜ್ಞಾನವನ್ನೇ ಧ್ಯಾನವೆಂದು ಭಾವಿಸುವ ವಿಜ್ಞಾನಿ ತನ್ನ ನಂಬಿಕೆಯನ್ನು ಗಾಢವಾಗಿ 
ಬೇರೂರಿಸುವುದು ತಾನು ಗೌರವಿಸುವ ವ್ಯಕ್ತಿ ಅದನ್ನು ನಂಬುತ್ತಾನೆಂದಾಗಲಿ, 
ವಾಸ್ತವತೆ, ಮುನ್ಸೂಚನೆ ಅಥವಾ ಅದ್ಭುತಗಳ ಮೂಲಕ ಪರೀಕ್ಷೆಗೊಳಗಾಗುತ್ತದೆ 
ಎಂಬುದರಿಂದಾಗಲಿ ಅಲ್ಲ. ತನ್ನ ನಂಬಿಕೆಯನ್ನು ನಿಸರ್ಗದ ಹಿನ್ನೆಲೆಯಲ್ಲಿ, 
ನೋಡಬಯಸಿ, ಪರೀಕ್ಷಿಸಲು, ಅವಲೋಕಿಸಲು ಬಯಸಿದಾಗ, ನಿಸರ್ಗ ಅದನ್ನು 
ಖಚಿತಪಡಿಸುತ್ತದೆ ಎನ್ನುವ ಕಾರಣದಿಂದ, ವಿಜ್ಞಾನಿ, ನ್ಯಾಯ ಸಮ್ಮತವಾದ 
ವಿಚಾರವನ್ನು ನಂಬುವುದು ಕೇವಲ ನಂಬಿಕೆಯಿಂದಲ್ಲ, ಅದನ್ನು ಪರೀಕ್ಷಿಸುವುದರ 
ಮೂಲಕ.' 

ಈ ಅಭಿಪ್ರಾಯ ಕೇವಲ ಜೀವ ವಿಜ್ಞಾನಕ್ಕಷ್ಟೇ ಅನ್ವಯಿಸುವುದಿಲ್ಲ; ಎಲ್ಲ 
ವಿಜ್ಞಾನಕ್ಕೂ ಎಲ್ಲ ಕಾಲಕ್ಕೂ ಅನ್ವಯಿಸುವ ಮಾತುಗಳಿವು. ಭೂಖಂಡಗಳ 
ಅಲೆತದ ಸಿದ್ದಾಂತ ಕೂಡ ಈ ಮಾತಿಗೆ ಹೊರತಲ್ಲ . ಫಲಕಗಳನ್ನು ದೂಡುವ 
ಶಕ್ತಿಗಳ ಬಗ್ಗೆ ಊಹಿಸಿರುವುದೆಲ್ಲವೂ ಸರಿಯೆಂದು ಅದನ್ನು ಪ್ರತಿಪಾದಿಸಿದವರೇ 
ಸಂಪೂರ್ಣವಾಗಿ ನಂಬಿಲ್ಲ. ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿಯಾದಂತೆ 
ಹೊಸ ಆಲೋಚನೆಗಳು ಮೂಡುತ್ತವೆ; ಮತ್ತೆ ಪರೀಕ್ಷೆಗೊಳಗಾಗುತ್ತವೆ. 
ನ್ಯಾಯ ಸಮ್ಮತವಾದ ತಾರ್ಕಿಕ ನೆಲೆಗಟ್ಟಿನ ಪ್ರತಿಪಾದನೆಗಳಷ್ಟೇ ಉಳಿಯುತ್ತವೆ. 
ಭೂಮಿಯೊಳಗಿನ ಅರೆ ಘನರೂಪದ ಶಿಲಾಗೋಳದಲ್ಲಿ ಉಷ್ಣನಯನವಾಗುವ 
ಬಗ್ಗೆ ನಮ್ಮ ಕಲ್ಪನೆ ಇಂದಿಗೂ ಕಲ್ಪನೆಯೇ . ಸಾಗರಗಳು ಉದಾರವಾಗಿ ಎಲ್ಲ 
ಸಾಕ್ಷಿಗಳನ್ನೂ ನಮ್ಮ ಮುಂದೆ ಬಿಡಿಬಿಡಿಯಾಗಿ ಬಿಡಿಸಿ ತೋರಿಸಿಲ್ಲ. ಸಾಗರ 
ಚರಿತ್ರೆಯ ಕೊನೆಯ ಪುಟಗಳಷ್ಟೇ ನಮಗೆ ಲಭ್ಯ . ಸಾಗರ ತಳ ಆರೂವರೆ ಕೋಟಿ 
ವರ್ಷಗಳ ಹಿಂದಿನ ಘಟನೆಗಳನ್ನು ನಿರ್ದಯವಾಗಿ ಅಳಿಸಿ ಹಾಕಿದೆ ; ಸಾಗರ 
ತಾರುಣ್ಯವಸ್ಥೆಯನ್ನು ಅನುಭವಿಸುತ್ತದೆ. ಖಂಡ ಮತ್ತು ಸಾಗರಗಳ ಪರಸ್ಪರ 
ಸಮರದ ಎಲ್ಲ ಘಟನೆಗಳೂ ಪರಿಪೂರ್ಣವಾಗಿ ಉಳಿದಿಲ್ಲ. ಪ್ಯಾಟ್ರಿಕ್ ಹರ್ಲೆ 
ಎಂಬ ವಿಜ್ಞಾನಿ ಇದನ್ನು ಸೊಗಸಾಗಿ ಹೇಳಿದ್ದಾನೆ: 


'ಭೂವಿಜ್ಞಾನಿಗಳು ಭೂಗೋಳವೆಂಬ ಚದುರಂಗ ಹಾಸಿನಲ್ಲಿ ಹೊಸ ನಿಯಮಗಳನ್ನು 
ಅನುಸರಿಸಿ, ಈಗ ಆಟವಾಡಬೇಕಾಗಿದೆ.' 


140 


ಆಲ್‌ಫ್ರೆಡ್ ವಿನೆಗರ್ 


* ಧುವಗಳ 


ದ ಅಧ್ಯಯಿಯುತ್ತವೆಂದ 


ರಲ್ಲಿ ಮತ್ತೆಲ್ಲಿರುವ ಅಭಿಮಾದಲ್ಲಿ ಕ್ರಾಂತಿಯು 


ಇಡೀ ಖಂಡಗಳನ್ನು ಸರಾಗವಾಗಿ ತಲೆಯ ಮೇಲೆ ಹೊತ್ತು, ತಪ್ಪದಂತೆ | 
ಸಾಗುವ ಫಲಕಗಳನ್ನು ಯಾವ ಭೀಮ ಶಕ್ತಿ ದೂಡುತ್ತಿದೆ ? ವೆಗೆನರ್‌ ಅದನ್ನು 
ಭೂಮಿಯ ಗಿರಿಕಿ ಮತ್ತು ಧ್ರುವಗಳ ಪಲಾಯನದ ಪ್ರಕ್ರಿಯೆಯ ಮೂಲಕ 
ವಿವರಿಸಲು ಯತ್ನಿಸಿದ. ಈಗ ಈ ದಿಕ್ಕಿನಲ್ಲಿ ಮಾಡಿದ ಅಧ್ಯಯನಗಳು ಭೂಮಿಯ 
ಗಿರಿಕಿಯಿಂದ ಫಲಕಗಳು ಪೂರ್ವದಿಂದ ಪಶ್ಚಿಮದತ್ತ ಸರಿಯುತ್ತವೆಂದು 
ತಿಳಿಸಿಕೊಟ್ಟಿದೆ. 

ಇತರ ವಿಜ್ಞಾನ ಕ್ಷೇತ್ರಗಳಂತೆ ಭೂವಿಜ್ಞಾನದಲ್ಲಿ ಕ್ರಾಂತಿಯು ಅದೇ ಜಾಡನ್ನು 
ಅನುಸರಿಸುತ್ತಿದೆ. ಚಾಲ್ತಿಯಲ್ಲಿರುವ ಅಭಿಪ್ರಾಯಗಳನ್ನು ಬೇರು ಸಮೇತ ಕಿತ್ತು , 
ಆ ಜಾಗದಲ್ಲಿ ಮತ್ತೊಂದು ಸಂಪೂರ್ಣವಾಗಿ ಭಿನ್ನವಾದ ಅಭಿಪ್ರಾಯದ ಹುಟ್ಟು 
ಹಾಕುವುದೇ ಕ್ರಾಂತಿಕಾರಿ ಸಿದ್ದಾಂತ, ಆದರೆ ಯಾವುದನ್ನು ಸಮರ್ಥಿಸಲು ಒಂದು 
ಮಾದರಿಯನ್ನು ರೂಪಿಸುತ್ತವೆಯೋ ಆ ಇಡೀ ಮಾದರಿಯೇ ಮತ್ತೊಂದರಿಂದ 
ಸ್ಥಾನಾಂತರಗೊಳ್ಳುತ್ತದೆ. ಅಂತಹ ಮಾದರಿಗಳನ್ನಾಧರಿಸಿ, ಒಂದು ಪ್ರಕ್ರಿಯೆಯನ್ನೋ 
ನೈಸರ್ಗಿಕ ವಿದ್ಯಮಾನವನ್ನೋ ವಿವರಿಸುವುದು ಸುಲಲಭ, ಭೂವಿಜ್ಞಾನದಲ್ಲಿ 
ಈ ' ಮಾದರಿಗಳ' ಪಾತ್ರವನ್ನು ವಿಶ್ಲೇಷಿಸಿದರೆ ಇಂದು ಜನಪ್ರಿಯವಾಗಿರುವ 
ಫಲಕಜನ್ಯ ಕ್ರಿಯೆ ಎಂಬ ಸಿದ್ದಾಂತದ ಮೂಲಕ ಖಂಡಗಳ ಅಥವಾ ಫಲಕಗಳ 
ಚಲನೆಯನ್ನು ಊಹಿಸುವುದು ಸುಲಭ. ಆದರೆ ಈ ಮಾದರಿ ಎಲ್ಲವನ್ನೂ 
ವಿವರಿಸುತ್ತದೆಂದು ಸಂಪೂರ್ಣವಾಗಿ ಅದಕ್ಕೆ ಶರಣಾಗುವಂತಿಲ್ಲ. ಅದಕ್ಕೆ ತನ್ನದೇ 
ಆದ ಇತಿಮಿತಿಗಳಿವೆ. ಭೂಮಿಯಲ್ಲಾಗುತ್ತಿರುವ ಕೆಲವು ಪ್ರಕ್ರಿಯೆಗಳನ್ನಷ್ಟೇ 
ಸರ್ವಸಮ್ಮತವಾಗಿ ಅದು ವಿವರಿಸುತ್ತದೆ. 

ಭೂವಿಜ್ಞಾನಿಗಳು ಪರ್ವತ ಜನನವನ್ನು ವಿವರಿಸಿದ್ದು ಹೇಗೆ? ಈ ಶತಮಾನದ 
ಪ್ರಾರಂಭದಲ್ಲಿ ಖಂಡಗಳ ಅಲೆತವನ್ನು ಒಪ್ಪದ ವಿಜ್ಞಾನಿಗಳು ಪರ್ವತ ಜನನ 
ಕ್ರಿಯೆಯನ್ನು ವಿವರಿಸಲು, ಹಲವು ಕಲ್ಪನೆಗಳನ್ನು ಮುಂದಿಟ್ಟರು; ಒಂದಕ್ಕೊಂದು 
ತಾಳೆಯಾಗಲಿಲ್ಲ. ಭೂಮಿ ಸಂಕೋಚನವಾಗುತ್ತಿರುವುದರಿಂದ ಸೇಬು ಒಣಗಿದಾಗ 
ಕಾಣಿಸಿಕೊಳ್ಳುವಂತೆ ಮಡಿಕೆಗಳಂತೆ ಪರ್ವತಗಳು ನೆಲದ ಮೇಲೆ ಮೈದಳೆದಿವೆ 
ಎಂದು ವಾದಿಸಿತು. ಇಂಥ ಅಭಿಪ್ರಾಯಗಳನ್ನು ಪುನರ್ ವಿಮರ್ಶಿಸಿದ 
ಮತ್ತೊಂದು ಬಣ, ನೆಲದಾಳದಲ್ಲಿ ಹುಟ್ಟುವ ಪ್ರಚಲನ ಪ್ರವಾಹದ ಏರಿಳಿತ 
ಖಂಡದ ಚಿಪ್ಪನ್ನೂ ದೂಡಿ, ಆ ಜಾಗದಲ್ಲಿ ಪರ್ವತಗಳನ್ನು ನಿರ್ಮಿಸಿದೆ ಎಂದು 
ಹೇಳಿತು. ಆದರೆ ಮೂಲವೇನು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಈ ಅಭಿಪ್ರಾಯಕ್ಕಿಂತ 
ಭಿನ್ನವಾಗಿದ್ದ ಮತ್ತೊಂದು ಅಭಿಪ್ರಾಯ ಮೈದಳೆಯಿತು. ಭೂಮಿಯ ಇಕ್ಕಟ್ಟಾದ 
ಭಾಗಗಳಲ್ಲಿ ಶಿಲಾಪದರ ಲಂಬವಾಗಿ ಒತ್ತಿ, ಅನಂತರ ಗುರುತ್ವಕ್ಕೆ ಒಳಗಾದಾಗ, 
ಭೂ ಚಿಪ್ಪು ಜಾರಿ ಪರ್ವತವಾಯಿತೆಂದು ವಾದಿಸಿತು. ಭೂಚರಿತ್ರೆಯನ್ನು ಪರ್ವತ 


ಟಿ.ಆರ್. ಅನಂತರಾಮು 


141 


ಜನ್ಯಕ್ರಿಯೆಯೊಂದಿಗೆ ತಾಳೆ ಹಾಕಿ ನೋಡದೆ ಪ್ರತಿಪಾದಿಸಿದುದರಿಂದ ಈ 
ಅಭಿಪ್ರಾಯದಲ್ಲಿ ಗೊಂದಲ ಉಂಟಾಯಿತು. ಒಂದೆಡೆ ಖಂಡಗಳ ಸ್ಥಿರತೆಯನ್ನು 
ಎತ್ತಿ ಹಿಡಿಯುವ ಬಣ, ಮತ್ತೊಂದೆಡೆ ಅದರ ಅಸ್ಥಿರತೆಯನ್ನು ಬೊಟ್ಟು ಮಾಡುವ 
ಮಂದಿ. ಈ ಎರಡೂ ಬಣಗಳ ' ಹಗ್ಗದ ಎಳೆತದಲ್ಲಿ ಭೂಮಿಯ ಇತಿಹಾಸವನ್ನು 
ಅರ್ಥಮಾಡಿಕೊಳ್ಳುವುದು ಮತ್ತಷ್ಟು ಜಟಿಲವಾಯಿತು. ಈ ಹಗ್ಗದ ಎಳೆತದಲ್ಲಿ 
ಭೂಚಿಪ್ಪಿನ ಚಂಚಲತೆಯನ್ನು ಅರ್ಥಮಾಡಿಕೊಳ್ಳಲು ಅರ್ಧ ಶತಮಾನದ ಕಾಲ 
ವಾದ ವಿವಾದಗಳಲ್ಲೇ ಕಳೆಯಬೇಕಾಯಿತು. ಈ ಅರ್ಧ ಶತಮಾನ ತುಂಬ 
ದೀರ್ಘ ಅವಧಿ ಎಂಬ ಭಾವನೆ ಬರಬಹುದು, ಆದರೆ ವಿಜ್ಞಾನ ಕ್ಷೇತ್ರಗಳಲ್ಲಿ 
ಹೀಗೆ ಸಿದ್ದಾಂತಗಳು ದೀರ್ಘಕಾಲ ಎಳೆದ ಉದಾಹರಣೆಗಳು ಅಂಸಖ್ಯವಿವೆ. 
ಕೊಪರ್ನಿಕಸ್‌ ,ಸೂರ್ಯಕೇಂದ್ರವಾದವನ್ನು ಪ್ರತಿಪಾದಿಸಿದ ಕಾಲ ಯಾವುದು ? 
ಗೆಲಿಲಿಯೊ ಅದನ್ನು ಸಮರ್ಥಿಸಿದುದು 17ನೆಯ ಶತಮಾನದಲ್ಲಿ. ಭೂಮಿಯ 
ಏನೆಲ್ಲ ಬದಲಾವಣೆಗಳಿಗೆ ಪ್ರಳಯವನ್ನು ಮುಂದೆ ಮಾಡಿಕೊಂಡು ಶತಮಾನಗಳ 
ಕಾಲ ಕುರುಡು ನಂಬಿಕೆಯೊಂದನ್ನೇ ಚಿಂತಕರೂ ಘೋಷಿಸಿಕೊಂಡೇ 
ಬಂದರು. ಅದನ್ನು ಪ್ರಶ್ನಿಸಿದವನು ಚಾಕ್ಲಸ್ ಲಯೆಲ್ ( 1799 -1875 ). ಈ 
ಹಿಂದೆ ಯಾರೂ ಇದನ್ನು ಪ್ರಶ್ನಿಸಿರಲಿಲ್ಲವೆ? ಇಲ್ಲ ಎಂದು ಹೇಳುವುದು 
ವಸ್ತುಸ್ಥಿತಿಯಾಗಲಾರದು. ಜೇಮ್ಸ್ ಹಟನ್ ಸಾಕಷ್ಟು ಕಾರಣಗಳನ್ನು ನೀಡಿ 
ಭೂಮಿಯ ಸಹಜ ವಿದ್ಯಮಾನಗಳತ್ತ ಬೊಟ್ಟು ಮಾಡಿ ತೋರಿಸಿದ. ಆದರೆ 
ಲಯೆಲ್, ಅಂಥ ವಿವರಣೆಗಳಿಗೆ ಜೀವ ತುಂಬಿ ಒಪ್ಪುವಂತೆ ಜನರ ಮುಂದಿಟ್ಟ. 
ಯಾವುದೇ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗ , ಎಡರು ತೊಡರುಗಳಿರುತ್ತವೆ, 
ವಿಜ್ಞಾನಿಗೆ ಮಿತಿಯೂ ಇರುತ್ತದೆ. ಇವನು ಸಿದ್ಧಾಂತಗಳನ್ನು ಪ್ರತಿಪಾದಿಸುವಾಗ 
ಇದ್ದ ವೈಜ್ಞಾನಿಕ ಬೆಳವಣಿಗೆಗಳನ್ನು ಪರಿಶೀಲಿಸಿದರೆ ಕ್ರಾಂತಿಕಾರಿ ಭಾವನೆಗಳ 
ಸ್ವರೂಪ, ಇತಿಮಿತಿಗಳನ್ನು ಅರ್ಥೈಸುವುದು ಸುಲಭ ಎಂದು ಹ್ಯಾಲಮ್ ತಾನು 
ಬರೆದ 'ಭೂವಿಜ್ಞಾನದಲ್ಲಿ ಕ್ರಾಂತಿ' ಎಂಬ ಪುಸ್ತಕದಲ್ಲಿ ನಮೂದಿಸಿದ್ದಾನೆ. 
ಖಂಡಗಳ ಅಲೆತ ಸಿದ್ದಾಂತ, ಫಲಕಜನ್ಯ ಪ್ರಕ್ರಿಯೆಯ ಸಿದ್ಧಾಂತಕ್ಕೆ ಹೇಗೆ 
ನಾಂದಿಯಾಯಿತೆಂಬುದನ್ನು ಅತ್ಯಂತ ಸಮಚಿತ್ತದಲ್ಲಿ ವಿಮರ್ಶಿಸಿದ್ದಾನೆ. ಅವನ 
ಅಭಿಪ್ರಾಯಗಳ ಒಟ್ಟು ಸಾರಾಂಶವಿದು : 

' ವೆಗೆನರ್ ಪ್ರತಿಪಾದಿಸಿದ ಸಿದ್ಧಾಂತದ ದೌರ್ಬಲ್ಯಗಳನ್ನು ಎತ್ತಿ ತೋರಿಸುವುದು ಅಷ್ಟೇನೂ 
ಕಷ್ಟವಾಗದು. ಖಂಡಗಳು ಕೂಡಿಕೊಂಡಿದ್ದವೆಂಬುದನ್ನು ಸಾರಲು ಹಿಮನದಿಗಳ ಸಂಚಯವನ್ನೇ 
ಆಧಾರವಾಗಿಟ್ಟುಕೊಂಡಿದ್ದು ನಿಜಕ್ಕೂ ತುಂಬ ಬಾಲಿಶ ಎನಿಸುತ್ತದೆ. ಹಾಗೆಯೇ ಅವನು ತೋರಿದ 
ಜೈವಿಕ ಸಾಕ್ಷಿಗಳನ್ನು ಪ್ರಶ್ನಿಸಬೇಕಾಗುತ್ತೆ. ಆ ಪ್ರದೇಶದಲ್ಲಿ ಅಂತಹ ಜೀವಿಗಳ ಪಳೆಯುಳಿಕೆಗಳು 
ಲಭ್ಯವೇ ಅಥವಾ ಇಲ್ಲವೇ ಎಂಬುದನ್ನು ವೆಗೆನರ್ ಗಂಭೀರವಾಗಿ ವಿವೇಚಿಸಿದಂತಿಲ್ಲ. ಖಂಡಗಳ 


142 


ಆಲ್‌ಫ್ರೆಡ್ ವೆನೆಗರ್ 


ಅಲೆತದ ಹಿಂದಿನ ಕಾರಣಕ್ಕೆ ಅವನು ಧ್ರುವ ಪಲಾಯನ ವಿವೇಚಿಸಿದಂತಿಲ್ಲ. ಖಂಡಗಳ ಅಲೆತದ 
ಹಿಂದಿನ ಕಾರಣಕ್ಕೆ ಅವನು ಧ್ರುವ ಪಲಾಯನ ವಿದ್ಯಮಾನಗಳನ್ನು ಕಾರಣ ಮಾಡಿದ. ಅದು 
ಅಷ್ಟೇನೂ ಒಪ್ಪತಕ್ಕ ತರ್ಕವಲ್ಲ. ಆದರೆ ಇಷ್ಟರಿಂದಲೇ ಅವನ ತರ್ಕವನ್ನೆಲ್ಲ ಮೂಲೆಗುಂಪು 
ಮಾಡಬಾರದು. ಅಂದಿಗೆ ಲಭ್ಯವಿದ್ದ ಭೂಭೌತ ಮಾಹಿತಿಗಳನ್ನಾಧರಿಸಿ, ಕ್ರಮಬದ್ಧವಾಗಿ 
ತೋರಿಸಿಕೊಟ್ಟಿದ್ದಾನೆ. ಒಂದು ಕ್ಷೇತ್ರವನ್ನಷ್ಟೇ ಬಳಸಿಕೊಳ್ಳದೆ ಅಭಿವೃದ್ಧಿ ಹೊಂದಿದ್ದ ಎಲ್ಲ ವಿಜ್ಞಾನ 
ರಂಗದ ಬೆಳವಣಿಗೆಯ ಲಾಭ ಪಡೆದ. ತನ್ನ ಸಿದ್ದಾಂತವನ್ನು ಪರೀಕ್ಷೆಗೊಳಪಡಿಸಲು ಎಂದೂ 
ಅವನು ಹಿಂಜರಿಯಲಿಲ್ಲ. ಅವನ ಖಂಡಗಳ ನಿರಂತತೆಯ ಬಗ್ಗೆ ನಿಜಕ್ಕೂ ಒಪ್ಪುವಂತಹ 
ಉದಾಹರಣೆಗಳನ್ನೇ ನೀಡಿದ. ಹರಿದು ಚೂರಾದ ವೃತ್ತಪತ್ರಿಕೆಯ ಸಾಲುಗಳನ್ನೇ ಕೂಡಿಸಿ 
ಪತ್ರಿಕೆಗಳನ್ನು ಮತ್ತೆ ರೂಪಿಸಿದಂತೆ ಖಂಡಗಳನ್ನು ಮತ್ತೆ ಕೂಡಿಸಬಹುದೆಂದು ಸಾರಿದ. ಪ್ರಗ್ 
ವಾತಾವರಣದ ಆಧಾರದೊಂದಿಗೆ ಖಂಡಗಳು ತೋರಿದ ಸಾಮ್ಯವನ್ನು ಅವನು ಊಹಿಸಿ 
ಖಂಡಗಳು ಒಂದುಗೂಡಿದ್ದವೆಂದು ರುಜುವಾತುಪಡಿಸಲು ಪ್ರಯತ್ನಿಸಿದ. ಭೂ ವಿಜ್ಞಾನಕ್ಕೂ 
ಇತರ ವಿಜ್ಞಾನಗಳ ಪ್ರಗತಿಯ ಲಾಭವಾಗಬೇಕೆಂದು ವಾದಿಸಿದವರಲ್ಲಿ ವೆಗೆನರ್ ಅಗ್ರಗಣ್ಯ . 
ಭೂವಿಜ್ಞಾನಕ್ಕೆ ಕೆಲವು ಮಿತಿಗಳಿವೆ. ಭೌತಶಾಸ್ತ್ರದಲ್ಲಿ ಮಾಡಿ ತೋರಿಸುವಂತೆ ಪ್ರಯೋಗಗಳನ್ನು 
ಮಾಡಿ ಸಿದ್ಧಾಂತಗಳನ್ನು ಒರೆಹಚ್ಚುವುದು ಈ ಕ್ಷೇತ್ರದಲ್ಲಿ ಕಷ್ಟ, ಏನಿದ್ದರೂ ಇತರ ಕ್ಷೇತ್ರಗಳಲ್ಲಿನ 
ಸಾಧನೆಗಳನ್ನು ಬಳಸಿಕೊಂಡೇ ಭೂವಿಜ್ಞಾನಕ್ಕೆ ತಕ್ಕ ನೆಲೆ ರೂಪಿಸಬೇಕು. ಪ್ರಗತಿಯನ್ನು 
ಸಾಧಿಸಬೇಕೆಂದರೆ ಇದಲ್ಲದೆ ಅನ್ಯಮಾರ್ಗವಿಲ್ಲ.' 

ಹೀಗಿದ್ದೂ ವೆಗೆನರ್‌ನ ಸಿದ್ದಾಂತ ಸರ್ವಸಮ್ಮತಿಯನ್ನೇಕೆ ಪಡೆಯಲಿಲ್ಲ ? 
ಈ ಪ್ರಶ್ನೆಗೆ ಉತ್ತರಿಸುವುದು ಸುಲಭವಲ್ಲ. ಭೂವಿಜ್ಞಾನದ ಅಧ್ಯಯನದಲ್ಲಿ 
ತೊಡಗಿದ್ದವರೆಲ್ಲ ನಿಜಕ್ಕೂ ವೆಗೆನರ್‌ನ ಸಿದ್ದಾಂತದ ಬಗ್ಗೆ ಪ್ರಾಮಾಣಿಕವಾದ 
ಅಭಿಪ್ರಾಯ ನೀಡಿಲ್ಲವೆಂಬುದು ನಿಜ. ಎಷ್ಟೋ ಅಭಿಪ್ರಾಯಗಳು ಭೂವಿಜ್ಞಾನಿಗಳಿಗೆ 
ಕಳಂಕ ತರುವಂತಹದ್ದಾಗಿದ್ದುವು; ವೈಯಕ್ತಿಕ ದೂಷಣೆಯಿಂದ ಅವು 
ಮುಕ್ತವಾಗಿರಲಿಲ್ಲ. 

ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿದಾಗ ಒಂದು ವಿಚಾರ 
ಸ್ಪಷ್ಟವಾಗುತ್ತದೆ. ವೆಗೆನರ್ ತನ್ನ : ಸಿದ್ದಾಂತವನ್ನು ಪ್ರತಿಪಾದಿಸಿದ ಕಾಲದಲ್ಲಿ 
ಸಾಗರಶಾಸ್ತ್ರ ಇನ್ನೂ ಶೈಶವಾವಸ್ಥೆಯಲ್ಲಿತ್ತು. ಇಂದು ಖಂಡಗಳ ಅಲೆತಕ್ಕಷ್ಟೇ 
ಅಲ್ಲ, ಭೂಮಿಯ ಇಡೀ ಭೂವಿಕಾಸವಕ್ಕೇ ಸಾಗರ ತಳದ ಅಧ್ಯಯನ 
ಹೊಸಬೆಳಕು ನೀಡುತ್ತದೆ. ಪ್ರಸಕ್ತ ನಾವು ಸಾಗರಾವಲಂಬಿಗಳು. ಅದರಲ್ಲೂ 
ಖಂಡಗಳ ಅಲೆತದ ಸಿದ್ದಾಂತದ ಕೀಲಿ ಕೈ ಎನಿಸಿದ್ದ ದಕ್ಷಿಣ ಅಮೆರಿಕ, ಆಫ್ರಿಕ 
ಖಂಡಗಳಲ್ಲಿ ವಿವರವಾದ ಸಮೀಕ್ಷೆ ನಡೆಸಲು ಆಗ ಅನೇಕ ಮಿತಗಳಿದ್ದುವು. 
ಸಂಘ ಸಂಸ್ಥೆಗಳು ಉದಾರವಾಗಿ ಧನ ಸಹಾಯ ನೀಡಿ ಸಂಶೋಧನೆಯನ್ನು 
ಕೈಗೊಳ್ಳಲು ಪ್ರೋತ್ಸಾಹಿಸುವ ಸ್ಥಿತಿಯಲ್ಲಿರಲಿಲ್ಲ. ಎಷ್ಟೋ ವಿಚಾರಗಳನ್ನು 


ಟಿ. ಆರ್. ಅನಂತರಾಮು 


143 


ಕೇವಲ ನಂಬಿಕೆಯಿಂದಷ್ಟೇ ಸ್ವೀಕರಿಸಬೇಕಾಗಿತ್ತು. ಆದರೆ ಖಂಡಗಳ ಅಲೆತದ 
ಸಿದ್ಧಾಂತಕ್ಕೆ ವ್ಯಕ್ತಪಡಿಸಿರುವ ವಿರೋಧವನ್ನು ಇದಿಷ್ಟರಿಂದಲೇ ಸಮರ್ಥಿಸುವುದು 
ಹಾಸ್ಯಾಸ್ಪದವಾದೀತು. ಒಂದು ವಿಚಾರವಂತೂ ಒಪ್ಪುವಂತಹದ್ದು. ವೆಗೆನರ್, 
ಖಂಡಗಳ ಅಲೆತಕ್ಕೆ ನೀಡಿದ ಕಾರಣ ಯಾರೂ ಒಪ್ಪುವಂತಹುದಲ್ಲ, ವಿಜ್ಞಾನದ 
ಎಷ್ಟೋ ವಿಚಾರಗಳು ಹೀಗೆಯೇ ಪರಿಹಾರ ಕಾಣದೆ ದೀರ್ಘಕಾಲ ನೆನೆಗುದಿಗೆ 
ಬಿದ್ದಿವೆ. ಉದಾಹರಣೆಗೆ ಪ್ಲೇಸ್ಟೋಸೀನ್ ಉಪಯುಗದಲ್ಲಿ ಭಾರಿ ಪ್ರಮಾಣದ 
ಹಿಮಾಕ್ರಮಣವಾಯಿತೆಂಬುದನ್ನು ಯಾರೂ ಅಲ್ಲಗೆಳೆಯುವುದಿಲ್ಲ . ಆದರೆ 
ಅದರ ಹಿಂದಿನ ಕಾರಣಗಳನ್ನು ಸ್ಪಷ್ಟವಾಗಿ ವಿವರಿಸಿರುವವರು ಯಾರು ? 
ಇಂದೂ ಅದು ಊಹೆಗೆ ಬಿಟ್ಟಿದ್ದು. ಡಾರ್ವಿನ್, ಜೀವಸಂಕುಲಗಳ ಉಗಮದ 
ಸಿದ್ದಾಂತವನ್ನು ಪ್ರತಿಪಾದಿಸಿದಾಗಲೂ ಇದೇ ಪರಿಸ್ಥಿತಿಯಿತ್ತು. ಮೊದಲ ನಲವತ್ತು 
ವರ್ಷಗಳು ಕಳೆಯುವುದರಲ್ಲಿ ಯಾವ ಜೀವಿ ವೈವಿಧ್ಯದ ಬಗ್ಗೆ ಡಾರ್ವಿನ್, ತನ್ನ 
ವಾದವನ್ನು ಬೆಳೆಸಿದ್ದನೋ ಇಡೀ ವಿಕಾಸವಾದವನ್ನು ಸಂಪೂರ್ಣವಾಗಿ ಅದು 
ಸಮರ್ಥಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ವಿಕಾಸವಾದವನ್ನು ಒಪ್ಪಲು ಇದು 
ಅಡ್ಡಿಯಾಗಲಿಲ್ಲ. ಮೆಂಡಲ್‌ನ, ಉತ್ಪರಿತವರ್ತನೆಯ ಸಿದ್ದಾಂತ ಇನ್ನೊಂದು 
ಬಗೆಯ ಸಂದಿಗ್ಧತೆಯನ್ನು ಸೃಷ್ಟಿಸಿತು . ಜೀವ ವೈವಿಧ್ಯ ತುಂಬ ತ್ವರಿತವಾಗಿ 
ಸಾಗಿತ್ತೆಂದರೆ ಕ್ರಮೇಣವಾಗಿ ಜೀವಿಗಳು ಹೊಂದಾಣಿಕೆ ತೋರಿವೆ ಎಂದು 
ಸಾರುವುದಕ್ಕೆ ವಿರುದ್ಧವಾದ ಉದಾಹರಣೆಯಾಗಿ ಅದು ಪರಿಣಮಿಸಿತು. 

ಮುಂದಿನ ಮೂರು ದಶಕಗಳ ಈ ನಿಟ್ಟಿನಲ್ಲಿ ಸಂಶೋಧನೆಗಳು ವಿಕಾಸವಾದಕ್ಕೆ 
ಹಲವು ಪೂರಕ ಮಾಹಿತಿಗಳನ್ನೊದಗಿಸಿದುವು. 

ಜಫ್ರೀಸ್, ಭೂ ಭೌತವಾದವನ್ನೇ ಮುಂದು ಮಾಡಿ ಖಂಡಗಳ ಅಲೆತದ 
ಸಿದ್ದಾಂತವನ್ನು ವಿರೋಧಿಸುವಾಗ ಅವನ ಬಳಿ ಪ್ರಮಾಣೀಕರಿಸಿದ ಹತ್ತು ಹಲವು 
ಮಾಹಿತಿಗಳಿದ್ದುವು. ಭೂಮಿಯ ಭೌತ ಗುಣಗಳ ಬಗ್ಗೆ ಅವನಿಗಿದ್ದ ತಿಳಿವಿನ ಮಟ್ಟ 
ನಿಜಕ್ಕೂ ಉನ್ನತವಾಗಿತ್ತು. ಭೂಮಿಯ ವಯಸ್ಸಿನ ಬಗ್ಗೆಯೂ ನಡೆದ ಚರ್ಚೆಗಳಲ್ಲಿ 
ಇಂಥ ಬೆಳವಣಿಗೆಗಳನ್ನೇ ಕಾಣಬಹುದು. ಲಾರ್ಡ್ ಕೆಲ್ವಿನ್ ಭೂಮಿಯ 
ವಯಸ್ಸನ್ನು 20 ರಿಂದ 400 ಮಿಲಿಯನ್ ವರ್ಷಗಳೆಂದು ಅಂದಾಜು ಮಾಡಿದ. 
ಇಂಥ ಅಂದಾಜಿನಲ್ಲಿ ಯವುದೊಂದು ನಿಖರತೆಯೂ ಇರಲಿಲ್ಲ. ಸೂರ್ಯನಿಂದ 
ಹೊರಬಿದ್ದು ಸ್ವತಂತ್ರ ಗ್ರಹವಾಗಿ ಭೂಮಿ ಮೈದಳೆಯಲು ಭೂಮಿಯಲ್ಲಿದ್ದ ತಾಪ 
ಸಾವಧಾನವಾಗಿ ಆರಿದುದನ್ನೇ ಅವನು ಮೂಲಾಧಾರವಾಗಿ ಮಾಡಿಕೊಂಡು ಈ 
ಲೆಕ್ಕಾಚಾರ ಮಾಡಿದ, ಪ್ರಖ್ಯಾತ ಭೂವಿಜ್ಞಾನಿಗಳು ಈ ಅಂಕೆಸಂಖ್ಯೆಗಳ ಬಗ್ಗೆ 
ಅಸಮಾಧಾನ ವ್ಯಕ್ತಪಡಿಸಿದರು. ಆನಂತರ ವಿಕಿರಣಪಟು ಖನಿಜಗಳ ಕ್ಷಯಿಸುವ 
ದರವನ್ನಾಧರಿಸಿ ಭೂಮಿಯ ವಯಸ್ಸಿನ ಬಗ್ಗೆ ನಂಬಲರ್ಹವಾದ ಲೆಕ್ಕಾಚಾರ 


144 


ಆಲ್‌ಫ್ರೆಡ್ ವೆನೆಗರ್ 


ನೀಡಿದರು. ಭೂಮಿ ಮೈದಳೆದು ಸುಮಾರು 460 ಕೋಟಿ ವರ್ಷಗಳಾಗಿವೆಯೆಂದು 
ಅಭಿಪ್ರಾಯಕ್ಕೆ ಬರಲು ಇದೇ ಆಧಾರ . 

ವೆಗೆನರ್‌ಗೆ ಮತ್ತೊಂದು ರೀತಿಯಲ್ಲಿಯೂ ನ್ಯಾಯ ದೊರಕದೇ ಹೋಯಿತು. 
ಅವನ ಸಿದ್ದಾಂತವನ್ನು ಪ್ರಶ್ನಿಸಿದವರೆಲ್ಲ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಅಪಾರ 
ನೈಪುಣ್ಯ ಪಡೆದಿದ್ದರು. ಈ ಬುದ್ದಿಜೀವಿಗಳ ನಡುವೆ ಆಗ್ಗೆ ವಿಚಾರ ವಿನಿಮಯವೇ 
ಆಗುತ್ತಿರಲಿಲ್ಲವೆಂದು ಸುಸ್ಪಷ್ಟ . ಒಂದೇ ವೇದಿಕೆಯ ಮೇಲೆ ಭೌತವಿಜ್ಞಾನಿಗಳು , 
ಭೂವಿಜ್ಞಾನಿಗಳು ಕಲೆತು ಚರ್ಚಿಸಿದ ಉದಾಹರಣೆಗಳು ತುಂಬ ವಿರಳ. ಈ 
ಕಾರಣದಿಂದಾಗಿ ಹೊರಗಿನವರ' ಪ್ರವೇಶ ಅನಿವಾರ್ಯವಾಗಿತ್ತು. ವೆಗೆನರ್ ಈ 
ಹಿನ್ನೆಲೆಯಲ್ಲಿ ಬಂದವನು. ಭೂಖಂಡಗಳ ಸಂಪರ್ಕ ಸೇತುವೆಯ ಸಾಧ್ಯತೆಯನ್ನು 
ಸಂಪೂರ್ಣವಾಗಿ ತಳ್ಳಿಹಾಕಿದ. ಆದಾಗ್ಯೂ ಖಂಡ ಖಂಡಗಳ ನಡುವಿನ 
ಸಸ್ಯಜೀವಿಗಳ ಪಳೆಯುಳಿಕೆಗಳ ಸಾಮ್ಯವನ್ನು ತರ್ಕಬದ್ಧವಾಗಿ ವಿವರಿಸಬೇಕಾದ 
ಗುರುತರ ಹೊಣೆ ಅವನ ಮೇಲಿತ್ತು . ಭೂಸೇತುವೆಯ ಬಗ್ಗೆ ಕಲ್ಪಿಸಿದವರನ್ನು 
ಕುರಿತು ವೆಗೆನರ್‌ನ ಕೆಳಗಿನ ಅಭಿಪ್ರಾಯ ಅಂದಿನ ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ 
ಒಳನೋಟನೀಡುತ್ತದೆ : 

' ಇಂದಿನ ಹಲವು ಮಂದಿ ಜೀವ ವಿಜ್ಞಾನಿಗಳಿಗೆ ಭೂ ಸೇತುವೆಗಳು ಮುಳುಗಿರುವುದಾಗಲಿ, 
ಅಥವಾ ಖಂಡಗಳ ಸರಿದಿರುವುದಾಗಲಿ ವಿಶೇಷವಾದ ಸಂಗತಿ ಎಂದು ಅನ್ನಿಸಿಲ್ಲ. ಇದು ಮೂರ್ಖ 
ನಿಲುವು. ಪರಿಚಿತವಲ್ಲದ ಕುರುಡು ನಂಬಿಕೆಗಳನ್ನು ಒಪ್ಪದೆಯೇ ಜೀವವಿಜ್ಞಾನಿಗಳು ಭೂಚಿಪ್ಪು 
ಮತ್ತು ಭೂಗರ್ಭದಲ್ಲಿ ಏನಿದೆಯೆಂಬುದನ್ನು ನಂಬಲು ಸಾಧ್ಯ . ಸಾಗರ ತಳ ಖಂಡ ಕುಸಿದಿದ್ದರಿಂದ 
ಆಯಿತು ಎಂದು ಭಾವಿಸಿದರೆ ಅದರ ಮಂದವು ಅಷ್ಟೇ ಇದ್ದು, ಹಗುರವಾಗಿರಬೇಕೆಂಬುದೂ ಅಂಥ 
ಹಗುರ ಭೂಚಿಪ್ಪಿನ ಗುರುತ್ವ ಕೂಡ ಕಡಿಮೆಯೇ ಇರುತ್ತದೆಂಬ ಸತ್ಯವೂ ಹೊಳೆಯಬೇಕು. ಆದರೆ 
ಅದು ಹೀಗಾಗಿಲ್ಲ. ಸಾಗರ ತಳದ ಗುರುತ್ವದ ಅಳತೆ ಹೆಚ್ಚಿನ ವೈಪರೀತ್ಯ ತೋರಿಲ್ಲವೆಂಬುದನ್ನು 
ಜೀವವಿಜ್ಞಾನಿಗಳು ಅರಿಯುವುದು ಕಷ್ಟವೇನಲ್ಲ.' 

ವೆಗೆನರ್ ವೃತ್ತಿ ಭೂವಿಜ್ಞಾನಿಯಲ್ಲವೆಂಬ ಒಂದೇ ಕಾರಣವನ್ನು ಮುಂದೆ 
ನೀಡಿ ಅವನ ಸಿದ್ದಾಂತಗಳನ್ನು ಕೆಲವೊಮ್ಮೆ ಉಪೇಕ್ಷೆ ಮಾಡಿದುದುಂಟು. ಇದು 
ಒಂದು ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯೆಂದೇ ಹ್ಯಾಲಮ್ ಸಮರ್ಥಿಸುತ್ತಾನೆ. 
ಏಕೆಂದರೆ ಯಾವುದೇ ಪೂರ್ವಗ್ರಹ ಪೀಡಿತನಾಗದೆ ತನಗೆ ನೈಜವೆಂದು ಕಂಡು 
ಬಂದುದನ್ನು ದಾಖಲೆ ಮಾಡುವ ಅವಕಾಶ ಅವನಿಗಿತ್ತು. ಇಂಥ ಹೊರಗಿನವರ 
ಕಾಣಿಕೆ ಎಷ್ಟು ಅಮೂಲ್ಯವಾದುದೆಂದು ಜಾನ್ ಡಾಲ್ಟನ್‌ನ ಬದುಕು ನಮಗೆ 
ಮನದಟ್ಟು ಮಾಡಿಕೊಡುತ್ತದೆ. ಅವನು ರಸಾಯನ ಶಾಸ್ತ್ರಜ್ಞನಾಗಿರಲಿಲ್ಲ; 
ವೆಗೆನರ್‌ನಂತೆ ಅವನೂ ಒಬ್ಬ ಪವನಶಾಸ್ತ್ರಜ್ಞ ಅವನ ಮುಖ್ಯ ಗಮನವೆಲ್ಲ ನೀರಿನಿಂದ 
ಅನಿಲವೂ ಮತ್ತು ವಾತಾವರಣದಿಂದ ನೀರೂ ಹೇಗೆ ಹೀರಿಕೊಳ್ಳಲ್ಪಡುತ್ತವೆ 


145 


ಟಿ. ಆರ್. ಅನಂತರಾಮು 


ಎಂಬುದರತ್ತ ಕೇಂದ್ರೀಕೃತವಾಗಿತ್ತು. ಅವನು ಆ ಸಮಸ್ಯೆಯನ್ನು ಪರಿಹರಿಸಲು 
ಕೈಗೊಂಡ ಸಂಶೋಧನೆಯ ದಿಕ್ಕೇ ಪೂರ್ಣ ಭಿನ್ನವಾಗಿತ್ತು. ಇವೆಲ್ಲದರ ಫಲವಾಗಿ 
ಪರಮಾಣು ಸಿದ್ಧಾಂತಕ್ಕೆ ಅವನು ಅತ್ಯುತ್ತಮ ಕೊಡುಗೆ ನೀಡಲು ಸಾಧ್ಯವಾಯಿತು. 

ಖಂಡಗಳ ಅಲೆತದ ಸಿದ್ದಾಂತವನ್ನು ಒರೆಗೆ ಹಚ್ಚಿ ನೋಡುವಾಗ, ಹೊಸ 
ವಿಚಾರಗಳೇ ನಮಗೆ ಲಭ್ಯವಾದುವು. ಇದರ ಫಲವೇ ಭೂಚಿಪ್ಪಿನಲ್ಲಿ ಫಲಕಗಳಿವೆ 
ಎಂಬ ಕಲ್ಪನೆ. ಇದರಿಂದ ವೆಗೆನರ್‌ನ ಖ್ಯಾತಿ ಮತ್ತಷ್ಟು ಹೆಚ್ಚಿತು. ಭೂಮಿಯ 
ಉಗಮ , ವಿಕಾಸದ ಬಗ್ಗೆ ಈ ಸಿದ್ದಾಂತ ಒಪ್ಪಬಹುದಾದ ಕೆಲವು ಕಲ್ಪನೆಗಳನ್ನು 
ನಮ್ಮ ಮುಂದಿಟ್ಟಿದೆ. ಭೂವಿಜ್ಞಾನದ ಕ್ರಾಂತಿಕಾರಿ ಸಿದ್ದಾಂತ ಎಂದು ಒಪ್ಪುವಂತೆ 
ಮಾಡಿದೆ. ಭೂಕಂಪನ , ಜ್ವಾಲಾಮುಖಿಗಳ ಉಗಮಕ್ಕೆ , ಭೂಚಿಪ್ಪಿನ ಚಲನಶೀಲತೆಗೆ 
ನಿರ್ದಿಷ್ಟವಾದ ಉತ್ತರ ಇದರಿಂದ ದೊರೆಯುತ್ತದೆ. ಖಂಡಗಳ ಅಲೆತದ 
ಸಿದ್ದಾಂತವಿಲ್ಲದ ಫಲಕಜನ್ಯ ಸಿದ್ಧಾಂತಕ್ಕೆ ಅಸ್ತಿತ್ವವಿಲ್ಲ . ವೆಗೆನರ್, ಭೂವಿಜ್ಞಾನದ 
ಕ್ಷೇತ್ರದಲ್ಲಿ ಅಚ್ಚಳಿಯಿಂದ ಶೋಧನೆ ಮಾಡಿರುವುದಕ್ಕೆ ಇದೇ ಸಾಕ್ಷಿ. 


- ಪ್ರೊ . ಡಬ್ಲೂ . ವುಂಟ್ ವೆಗೆನರ್‌ನ ಗೆಳೆಯ , ಸಹಪಾಠಿ. ಅವನ ವ್ಯಕ್ತಿತ್ವದ 
ಬಗ್ಗೆ ವುಂಟ್ ನಿಜಕ್ಕೂ ಅತ್ಯುತ್ತಮ ಅವಲೋಕನವನ್ನು ನೀಡಿದ್ದಾನೆ. ವೆಗೆನರ್‌ನನ್ನು 
ಸ್ಮರಿಸುತ್ತ ವುಂಟ್ ನುಡಿದ ಮಾತುಗಳಿವು: 

'ಆಲ್‌ಫ್ರೆಡ್ ವೆಗೆನರ್, ಗಣಿತ ಶಾಸ್ತ್ರ, ಭೌತಶಾಸ್ತ್ರ , ಮತ್ತು ಇತರ ವಿಜ್ಞಾನದ ಬಗ್ಗೆ ತನಗಿದ್ದ 
ಸಾಧಾರಣ ಜ್ಞಾನವನ್ನೇ ಅನ್ವಯಿಸಿ, ವಿಜ್ಞಾನದ ಸಮಸ್ಯೆಗಳನ್ನು ಬಿಡಿಸಲು ತೊಡಗಿದ. ಅವನು ತನ್ನ 
ಜೀವನದಲ್ಲಿ ಈ ಅಂಶವನ್ನು ಒಪ್ಪಿಕೊಳ್ಳಲು ಎಂದೂ ಹಿಂದುಮುಂದು ನೋಡಿದವನಲ್ಲ, ಆದಾಗ್ಯೂ 
ತನಗಿದ್ದ ಪರಿಣತಿಯನ್ನು ಮಹದುದ್ದೇಶಕ್ಕಾಗಿ , ತುಂಬ ಜಾಗರೂಕತೆಯಿಂದ ಅನ್ವಯಿಸುತ್ತಿದ್ದ. 
ಯಾವುದು ಸರಳ , ಯಾವುದು ಮುಖ್ಯ ಎಂಬುದನ್ನು ಅರಿಯುವಲ್ಲಿ , ಅಸಾಧಾರಣ ಪ್ರತಿಭೆ 
ತೋರಿದ. ಯಾವುದರಿಂದ ಪ್ರತಿಫಲ ದೊರೆಯುತ್ತದೆಂಬ ಅರಿವು ಅವನಿಗಿತ್ತು. ಜೊತೆಗೆ ತಾನು 
ನಂಬಿದ್ದ ವಿಚಾರ ಸರಣಿಗಳನ್ನು ತರ್ಕಬದ್ಧವಾಗಿ ಯೋಚಿಸುತ್ತಿದ್ದ. ಇದನ್ನು ಕೆಲವರು ಅವನು 
ಮಹದಾಶೆಯವನೆಂದು ಅನ್ನಲೂಬಹುದು. ಆದರೆ ಅಂಥ ಆಶೆ ಇರಬೇಕಾದ್ದೇ . ಇದರಿಂದ 
ಅವನು ಯಾರನ್ನೂ ನೋಯಿಸುವುದಾಗಲಿ, ತ್ಯಜಿಸುವುದಾಗಲಿ ಮಾಡಲಿಲ್ಲ. ಮಾಗಿದ ಮನಸ್ಸು, 
ಕಾರ್ಯತತ್ವರತೆ ಅವನಲ್ಲಿ ಎದ್ದು ಕಾಣುತ್ತಿದ್ದ ಗುಣಗಳು, ಅಧಿಕಾರವಾಣಿಯಿಂದ ಕೆಲವು ವೇಳೆ 
ಮಾತನಾಡಿದ್ದರೆ ಅದು ಸಾಧಕರ ಬದುಕಿನಲ್ಲಿ ತೀರ ಸಹಜವಾದದ್ದು.' 

ವೆಗೆನರ್‌ನ ಬದುಕು ಪಟಕ್ಕಿಟ್ಟ ಚಿನ್ನ . 


146 


ಆಲ್‌ಫ್ರೆಡ್ ವೆನೆಗರ್ 


ಅನುಬಂಧ 1 
ವೆಗೆನರ್ ಜೀವನದ ಪ್ರಮುಖ ಘಟನೆಗಳು 


1911 


1880 ನವೆಂಬರ್ 1 ಬರಿನ್‌ನಲ್ಲಿ ಜನನ 
1889 

ಕೊಲ್ಲಿನ್‌ಷನ್ ಜಿಸಿಯಮ್‌ನಲ್ಲಿ ಪ್ರೌಢಶಾಲಾ ವ್ಯಾಸಂಗದ 

ಮುಕ್ತಾಯ 
1989 - 1904 ಹೈಡೆಲ್ ಬರ್ಗ್, ಇನ್ಸ್ಟ್ರಕ್ ಮತ್ತು ಬರ್ಲಿನ್ ವಿಶ್ವವಿದ್ಯಾಲಯಗಳಲ್ಲಿ 

ಪ್ರಕೃತಿ ವಿಜ್ಞಾನ , ಖಗೋಳಶಾಸ್ತ್ರದ ಅಧ್ಯಯನ 
1904 ನವೆಂಬರ್ 25 ಬಸ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟೋರೇಟ್ ಪದವಿಗಳಿಕೆ 
1905 - 1906 ಲಿಂಡನ್‌ಬರ್ಗ್ನ ವೈಮಾನಿಕ ಅವಲೋಕನ ಕೇಂದ್ರದಲ್ಲಿ ಸಹಾಯಕ 
1906 - 1908 ಮೈಲಿಯಸ್ ಎರಿಕ್ಸನ್ ನೇತೃತ್ವದಲ್ಲಿ ಕೈಗೊಂಡ ಗ್ರೀನ್ಲೆಂಡ್ 

ಪರಿಶೋಧನೆಯಲ್ಲಿ ಭಾಗಿ ... 
1909 

ಮಾರ್ಬಗ್್ರ ವಿಶ್ವವಿದ್ಯಾಲಯದಲ್ಲಿ ಪವನಶಾಸ್ತ್ರ ಮತ್ತು ಖಗೋಳ 

ಶಾಸ್ತ್ರದ ಪ್ರವಾಚಕ | 
1909 - 1911 ಖಾಸಗಿ ಅಧ್ಯಾಪಕ, ಭೂಭೌತ ವಿಜ್ಞಾನ ಮತ್ತು ಪವನಶಾಸ್ತ್ರದ 

ಪ್ರೊಫೆಸರ್ 

ವಾಯುಗೋಳದ ಔಷೀಯ ಗತಿಶಾಸ್ತ್ರ , ಕೃತಿ ಪ್ರಕಟಣೆ 
1912 ಜನವರಿ 6 ಫ್ರಾಂಕ್‌ಫರ್ಟ್‌ನ ಭೂವಿಜ್ಞಾನ ಸಂಘದಲ್ಲಿ ಖಂಡಗಳ ಅಲೆತದ ಬಗ್ಗೆ 

ಮೊದಲ ಪ್ರಸ್ತಾವನೆ. 
1912 - 13 ಜೆ. ಪಿ. ಕೋಚ್‌ನ ನಾಯಕತ್ವದಲ್ಲಿ ಡೆನ್ಮಾರ್ಕಿನ ತಂಡದಲ್ಲಿ 

ಗ್ರೀನ್ಲೆಂಡ್ ಪರಿಶೋಧನೆಯಲ್ಲಿ ಭಾಗಿ. 
ಖ್ಯಾತವಿಜ್ಞಾನಿ ಮೈದಮೀರ್ ಕೊಪೆನ್‌ನ ಮಗಳು ಎಲ್ಲೆ 

ಕೊಪೆನ್‌ಳೊಂದಿಗೆ ವಿವಾಹ 
1914 - 1918 ಮೊದಲನೇ ಜಾಗತಿಕ ಸಮರದಲ್ಲಿ ಸೇವೆ. 
1915 

“ಖಂಡ ಮತ್ತು ಸಾಗರಗಳ ಉಗಮ ' ಕೃತಿಯಲ್ಲಿ ಮೊದಲ ಆವೃತ್ತಿ 

ಪ್ರಕಟಣೆ . 
1919 - 1924 ಹ್ಯಾಂಬರ್ಗ್‌ನಲ್ಲಿ ಜರ್ಮನಿಯ ಸಾಗರ ಅವಲೋಕನ ಕೇಂದ್ರದಲ್ಲಿ 

ಮುಖ್ಯಸ್ಥನಾಗಿ ಸೇವೆ. ಹ್ಯಾಂಬರ್ಗ್ ವಿಶ್ವವಿದ್ಯಾಲಯದಲ್ಲಿ 

ಪ್ರೊಫೆಸರ್‌. 
1922 

ಕ್ಯೂಬ ಮತ್ತು ಮೆಕ್ಸಿಕೊ ಯಾನದಲ್ಲಿ ಅಟ್ಲಾಂಟಿಕ್ ಸಾಗರದ ಮೇಲಿನ 
ವಾಯುಚಲನೆಯ ಅಧ್ಯಯನ 
ಮೈದಮಿರ್ ಕೊಪೆನ್‌ನೊಂದಿಗೆ 'ಗತ ಭೂವಿಜ್ಞಾನದ ಕಾಲದ 

ವಾಯುಗುಣ ' ಎಂಬ ಕೃತಿ ಪ್ರಕಟಣೆ 
1924 - 30 ಗ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಭೂಭೌತ ವಿಜ್ಞಾನ ಮತ್ತು ಪವನಶಾಸ್ತ್ರದ 

ಪ್ರೊಫೆಸರ್, ನ್ಯೂಯಾರ್ಕ್‌ನಲ್ಲಿ ಖಂಡಗಳ ಅಲೆತ ಸಿದ್ದಾಂತದ 

ವಿಚಾರಗೋಷ್ಠಿ( ವೆಗೆನರ್ ಗೈರು ಹಾಜರಿ) 
1929 

ಗ್ರೀನ್ಲೆಂಡ್ ಪರಿಶೋಧನೆಗೆ ಪ್ರಾಯೋಗಿಕ ಯಾತ್ರೆ 
1930 

ಜರ್ಮನಿಯ ಗ್ರೀನ್‌ಲೆಂಡ್ ಯಾತ್ರೆಯ ನೇತಾರ 
1930 

ನವೆಂಬರ್ ಗ್ರೀನ್‌ಲೆಂಡ್ ಹಿಮಹೊದಿಕೆ ಹಾಯುವಾಗ ಮರಣ 


1913 


1924 


ಟಿ . ಆರ್. ಅನಂತರಾಮು 


147 


ಅನುಬಂಧ - 2 


ವೆಗೆನರ್ ಕುಟುಂಬದ ವಂಶವೃಕ್ಷ 
ಬಾಲ್‌ಸ್ತಾರ್ ವೆಗೆನರ್ 

( 1731- 1800) 


ಲುಡ್ವಿಗ್ ವೆಗೆನರ್ . 
(1759 - 1840) 


ಎಲ್ಲೆಮ್ ವೆಗೆನರ್ 


ಆಗಸ್ಟ್ ವೆಗೆನರ್ 


ಫ್ರಿಡಿಜ್ ವೆಗೆನರ್ 


ರಿಚಾರ್ ವೆಗೆನರ್ - ಪತ್ನಿ ಅನ್ನಾ ಸ್ವಾವರ್ಜ್ 
( 1843 -1917) . 


ಟೋನಿ ವೆಗೆನರ್ 
( ಅವಿವಾಹಿತೆ) 


ಕರ್ಟ್ ವೆಗೆನರ್ 
(1878 - 1964 ) . 
( ಅವಿವಾಹಿತೆ) 


ಆಲ್‌ಫ್ರೆಡ್ ಲೋಥರ್ ವೆಗೆನರ್ 
( ಪತ್ನಿ ಎಲೈಕೊಪೆನ್) 
( 1880 - 1930 ) 


ಹಿನ್ನೆ 


ಕಾಥೆ ಚಾರ್ಲೊಟ್ 


( 1914 - 1936) 


148 


ಆಲ್‌ಫ್ರೆಡ್ ವೆನೆಗರ್ 


ಅನುಬಂಧ - 3 


ಭೂ ವೈಜ್ಞಾನಿಕ ಕಾಲ ಹಾಗೂ ಜೀವಿ ವಿಕಾಸ 


ಯುಗ 


ಜೀವಿವಿಕಾಸ 


ಕಾಲ ( ದಶಲಕ್ಷ 
ವರ್ಷಗಳ ಹಿಂದೆ) 


ನವಜೀವಿಕಲ್ಪ ಕ್ಯಾಟರ್‌ನರಿ 


ಆಧುನಿಕ 
ಫಿಸ್ಟೋಸೀನ್ 
ಫಿಸ್ಟೋಸೀನ್ |- 


ಆಧುನಿಕ ಮಾನವ ಮತ್ತು ಇತರ ದೊಡ್ಡ 
ಸ್ತನಿಗಳ ತೀವ್ರ ವಿಕಾಸ | 
ಆದಿ ಮಾನವನ ಹುಟ್ಟು 


11 


ಟಿರ್ಷಿಯರಿ ಮಯೋಸೀನ್ 25 ಮೇವು ಪ್ರಮುಖವಾದ ಸ್ತನಿಗಳ 

ಉಗಮ - ವಿಕಾಸ 
ಅಲಿಗೋಸೀನ್ 40 ಆಧುನಿಕ ಸ್ತನಿಗಳ ಕಾಲ 
ಇಯೋಸೀನ್ 60 ಕುದುರೆ, ತಿಮಿಂಗಲಗಳ ಉಗಮ 

ಪೇಲಿಯೊಸೀನ್ ಸ್ತನಿಗಳ ವೈವಿಧ್ಯ 
ಕ್ರಿಟೇಷಿಯಸ್ 

ಪೆಡಂಭೂತಗಳ ನಿರ್ಗಮನ 

ಹೂ ಬಿಡುವ ಸಸ್ಯಗಳ ಪ್ರಾರಂಭ 
ಮಧ್ಯಜೀವಿಕಲ್ಪ ಜುರಾಸಿಕ್ 

180 ಪಕ್ಷಿಯ ಉದಯ , ಪೆಡಂಭೂತಗಳ 

ಸುವರ್ಣಕಾಲ 
ಟೈಯಾಸಿಕ್ 

225 ಪೆಡಂಭೂತಗಳ ಉಗಮ ಸನಿಗಳ 

ಪ್ರಾರಂಭ 


65 | 
130 


ಪ್ರಾಗ್ಲೀವಿಕಲ್ಪ 


ಪರ್ವಿಯನ್ 275 ಸರೀಸೃಪಗಳ ವೈವಿಧ್ಯ 
ಕಾರ್ಬಾನಿಫೆರಸ್ 350 ಸರೀಸೃಪ, ದ್ವಿಚರಿಗಳ ಉಗಮ 
ದಿವೋನಿಯನ್ 405 ಪ್ರಮುಖ ಮತ್ಯ ಗುಂಪಿನ ಯುಗ 
ಸೈಲೂರಿಯನ್ 430 , ಮತ್ಯ ಯುಗ 
ಅರ್ಡೋವೀಸಿಯನ್ 485 ಕಶೇರುಕಗಳ ಉಗಮ 
ಕೇಂಬ್ರಿಯನ್ 600 ಸಾಗರದಲ್ಲಿ ಅಕಶೇರುಕಗಳ ಪ್ರಾರಂಭ 


ಪ್ರೀಕೇಂಬ್ರಿಯನ್ 2,500 ಜೀವಿ ವಿಕಾಸದ ಶೈಶವ ಕಾಲ 
ಪ್ರೋಟಿರೋ 

ಪಾಚಿ ಮುಂತಾದ ಕೆಳ ವರ್ಗದ ಸಸ್ಯಗಳ 
ಜೊಯಿಕ್ ಕಲ್ಪ 

ಅಧಿಪತ್ಯ 
- ಆರ್ಕೆಯನ್‌ 3,500 ಕೆಳವರ್ಗದ ಜೀವಿಗಳು, ಏಕಕೋಶ 

ಜೀವಿಗಳ ಪ್ರಾಧಾನ್ಯ 


ಭೂಮಿಯ ಹುಟ್ಟು ಸುಮಾರು 4,600 ದಶಲಕ್ಷ ವರ್ಷಗಳ ಹಿಂದೆ 

( 460 ಕೋಟಿ ವರ್ಷ) 


ಟಿ. ಆರ್. ಅನಂತರಾಮು 


149 


ಗ್ರಂಥ ಋಣ 


Alfred Wegeners letzte Gronlandfahrt . ( Ed ) Else Wegener , 1932 . 
Leipzing F.A . Brockhaus 

A symposium on Continental drift . London ; The Royal societym 1965. 

Biographical dictionary of Scientists (Ed ) Trevar Williams, 1994 . 
Harper Collins Publishers . Galsgow . 

BULLARD, E. C ., EVERETT, JE . AND SMITH ,, A .G . ( 1965) The fit of the 
Continents around the Atlantic, Phil. Trans Roy. Soc . Lon . V. 258 , pp 41-51 . 

Continents Adrift -Readings from Scientific American ( 1972 ) W . H . 
Freeman & Company, San Francisco 

Continential Drift (Ed ) S.K . Runcorn ( 1962 ) New York & London . 
Academic Press . 

COX , ALLAN ( 1973 ) Plate tectonics and geomagnetic reversals . San 
Francisco , W . H . Freeman . 

DO TOIT , A .L. ( 1937 ) our Wandering Continents. Oliver and boyd , 
Edinburgh . 

FRANKEL, HENRY. ( 1965) The Continental drift debate, in : The 
resolution of Scientific Controversies : Theoretical perspecives on 
Closure. Ed . by A . aplan and H .T. Englehart Jr., pp 312 - 373. Cambridge 
University Press, Cambridge . 

Greenland Journal. (Ed ) Else Wegener ( 1939 ) Blackie & Son , london 
& Glasgow 

GEORGI, J. ( 1935 ) Midice : The story of the wegner expedition to 
Greenland D .P. Dutton and Co ., Newyork 

GEORGI, J. ( 1962) Memories of Alfred Wegenger. In : S. K . Runcorn 
(Ed ) Continental Drift . Academic Press, New York . 

GREENE, MUTT AUTUMN ( 1984 ) Alfred Wegener. Social Research 
51 , No . 3 pp . 739 -761. 

HALLAM , A ( 1972) Continental drift and the fossil record . Sci. Amer. 
227 November, pp . 55 -56 . 

HALLAM , A ( 1973 ) A revolution in the Earth Sciences. Oxford 
University Press , Oxford 

HEEZEN , B .C . ( 1962) The deep sea floor, In : S .K . Runcorn (Ed ) 
Continental drift . Academic Press, New York . 

HOLMES, A , ( 1929) Radioactivity and Earth movements . Trans. Geol. 
Soc. Glasgow 18 , pp . 559- 606 . 

HOLMES, A , ( 1945) Principles of Physcial Geology. Nelson , London 
and Edinburgh 


150 


ಆಲ್‌ಫ್ರೆಡ್ ವಿನೆಗರ್ 


IRVING , E . ( 1964 ) Palaeomagnetism and its application to Geological 
and Geophysical Problems. Wiley, New York . 

JEFFREYS , h ( 1959) The Earth ( 4 th Ed .) Cambridge University Press. 

LAKE. P. ( 1922 ) Wegener 's displacement thory . Geol. Mag 59 pp . 
338 - 346 

LE PICHON , X . ( 1968 ) Sea floor Spreading and Continental drift. J. 
Geophys . Res. 73, pp . 36661- 97 . 

MARTIN SCHWARZBACK ( 1986 ) Alfred Wegener - the father of 
continental drift. Science Tech . Publishers. Springer - Verlag . 

MORGAN , W .J.( 1968 )Rises, trenches, great faults and Crustal bolcks . 
J. Geophys . Res . 73 , 1959-82. 

Mc. KENZIE , D . P. and PARKER , R .L. ( 1967) The North Pacific , an 
example of tectonics on a Sphere. Nature . Lond. 216 pp 1276 - 79 . 

PETER , J. WYLLIE ( 1976 ) The way the Earth Works . John Wiley & 
Sons . Inc . 

ROBERT J. FOSTER ( 1983 )GeneralGeology. Charles E MerrillPub . Co ., 

RAJASHEKARAN (1991) Nobel Laureates All. Panter Publishers , 
Bangalore 

STEVEN M . STANLEY ( 1993 ) Exploring Earth and life through Time. 
W . H . Freeman and Co ., 

SUESS, E . The face of the Earth . Clarendon Press. Oxford 1904 -9 (5 . 
Vol.) 

SULLIVAN , WALTER , ( 1974 ) Continents in Motion : The New 
Earth Devate . Mc. Graw Hill, New York . 

TAKEUCHI, H . UYEDA S., KANAMORI, H . (1970 )Debate about the 
Earth . Freeman Cooper & Co.,Theory of Continental Drift, A Symposium . 
Tulsa- American Association of Petroleum Geologists 1928 . 

VINE, F.J. and MATHEWS, D .H . ( 1963) Magnetic anomalies over the 
Oceanic ridges.Nature . Lond . 199 . pp 947 - 949 

VINE, F.J. ( 1965) Spreading of Ocean floor ; New evidences. Science, 
154 . pp . 1405 - 1415 . 

WEGENER , ALFRED . ( 1924 ) The Origin of Continents and Oceans, 
London ,Methuen 


ಟಿ. ಆರ್ . ಅನಂತರಾಮು 


151 


WEGENER , ELSE ( 1960 ) Alfred Wegener: Tagbucher, Briefe , 
Erinnerungen . Wiesbaden : F.A . Brockhaus. 

WILSON , J. TUZO ( 1967) Continenets adrift and Continenets aground . 
San Francisco . W .H . freeman Co ., 

WILSON ,J. TUZO (1963) The movements of Continents - Symposium 
of the Upper Mantle Project. International Union of Geology and 
Geophysics XIII General Assembly, Berekly . 

WILSON , J. TUZO ( 1965 ) A new Class of faults and their bearing on 
Continenet drift. Nature , 207 , pp. 343-347. 

WRIGHT, W .B. (1923) The Wegener hypothesis. Naturea 111,pp. 30 
31 . ಅನಂತರಾಮು, ಟಿ. ಆರ್. ( 1978 ) ಆಲ್‌ಫ್ರೆಡ್ ವೆಗೆನರ್ ಮತ್ತು ಅಲೆಮಾರಿ ಭೂಖಂಡಗಳು. 

ವಿಜ್ಞಾನ ಕರ್ನಾಟಕ , ಸಂಪುಟ 10 , ಸಂಚಿಕೆ 4 , ಪುಟ 35 -51, ಪ್ರಸಾರಾಂಗ , ಮೈಸೂರು 
ವಿಶ್ವವಿದ್ಯಾಲಯ , ಮೈಸೂರು. 

ಅನಂತರಾಮು ಟಿ.ಆರ್. ( 1991 ) ಭೂಗರ್ಭಯಾತ್ರೆ, ನವಕರ್ನಾಟಕ ಪಬ್ಲಿಕೇಷನ್ ಪ್ರೈ . ಲಿ. 
ಬೆಂಗಳೂರು 

ಅನಂತರಾಮು ಟಿ.ಆರ್. ( 1994) ನಿಸರ್ಗಕ್ಕೊಂದು ತಕ್ಕಡಿ, ದಿಕ್ಕೂಚಿ ಸಂಪುಟ 2, 
ಸಂಚಿಕೆ 12 , ಪುಟ 46 - 47 

ಇಪ್ಪತ್ತು ವಿಜ್ಞಾನಿಗಳು ( 1986 ) ಸಂ . ಜೆ. ಆರ್. ಲಕ್ಷ್ಮಣರಾವ್ , ಕರ್ನಾಟಕ ರಾಜ್ಯ ವಿಜ್ಞಾನ 
ಪರಿಷತ್ತು, ಬೆಂಗಳೂರು 

ನಾರಾಯಣರಾವ್ ಜಿ. ಟಿ. ( 1981) ಆಲ್ಬರ್ಟ್ ಐನ್‌ಸ್ಟೈನ್‌ರ ಮಾನವೀಯ ಮುಖ . 
ಡಿ . ವಿ .ಕೆ. ಮೂರ್ತಿ, ಮೈಸೂರು 

ಸುದರ್ಶನ್, ಸ.ರ. ಮತ್ತು ಅನಂತರಾಮು ಟಿ. ಆರ್. (1981) ಬದಲಾಗುತ್ತಿರುವ ಭೂಮಿ . 
ಸಮಾನ, ಮೈಸೂರು. 


ಟಿ . ಆರ್ . ಅನಂತರಾಮು 


ಪವನ ವಿಜ್ಞಾನದಲ್ಲಿ ಪರಿಣತಿ ಇದ್ದ ಜರ್ಮನಿಯ ವೆಗೆನರ್‌ನನ್ನು ಜಗತ್ತು 
ಸ್ಮರಿಸಿಕೊಳ್ಳುವುದು ಅವನು ಭೂವಿಜ್ಞಾನಕ್ಕೆ ನೀಡಿದ ಕೊಡುಗೆಗಾಗಿ. 
ಅಂದಿನ ಸಂದರ್ಭದಲ್ಲಿ ಭೂಭೌತ ವಿಜ್ಞಾನಿಗಳು ವೆಗೆನರ್ ಪ್ರತಿಪಾದಿಸಿದ 
'ಭೂಖಂಡಗಳ ಅಲೆತ ಸಿದ್ದಾಂತವನ್ನು ಅಲ್ಲಗಳೆದರು, ಅವನದು 
ವೈಜ್ಞಾನಿಕ ಮಾರ್ಗವಲ್ಲವೆಂದು ಹೀಗಳೆದರು. ವಿಜ್ಞಾನ ಬಯಸುವುದು 
ಸಾಕ್ಷಿಗಳನ್ನಾಧರಿಸಿದ, ಯಾವ ಸಂದರ್ಭದಲ್ಲಾದರೂ ಪರೀಕ್ಷೆ 
ಮಾಡಬಹುದಾದ ಸಿದ್ದಾಂತಗಳನ್ನು , ಪ್ರಯೋಗಗಳೇ ವಿಜ್ಞಾನದ 
ಅಳತೆಗೋಲುಗಳು . ಆಲ್ಲೆಡ್ ವೆಗೆನರ್ ಈ ಎಲ್ಲದರಲ್ಲೂ ಗೆದ್ದ. 
ಭೂಖಂಡಗಳು ಅಲೆದಿರುವ ಬಗ್ಗೆ ಹೆಚ್ಚು ತಾಳ್ಮೆವಹಿಸಿ ಪುರಾವೆಗಳನ್ನು 
ಕ್ರಮಬದ್ಧವಾಗಿ ಜೋಡಿಸಿ ಜಗತ್ತಿನ ಮುಂದಿಟ್ಟ ( 1912 ). ಭೂಫಲಕಗಳೇ 
ಸರಿದಿವೆ , ಸರಿಯುತ್ತಿವೆ ಎಂಬ ಸಿದ್ಧಾಂತಕ್ಕೆ ವೆಗೆನರ್ ಆಲೋಚನೆಗಳೇ 
ಬುನಾದಿ. 
ಕನ್ನಡ ಭಾಷೆಯಲ್ಲಿ ಇಂತಹ ಪ್ರಮುಖ ವೈಜ್ಞಾನಿಕ ಪುಸ್ತಕಗಳ 
ಕೊರತೆಯನ್ನು ನಿವಾರಿಸುವಲ್ಲಿ ಶ್ರೀಯುತ ಟಿ. ಆರ್. ಅನಂತರಾಮು 
ಅವರ ಕೊಡುಗೆಯು ಗಣನೀಯವಾದದ್ದು. 


